ವಿಜ್ಞಾನ ಕರ್ಣಾಟಕ 


ಸಂಪುಟ ೪ ಸಂಚಿಕೆ ೨ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 

೧೯೭೨ 


ಲೇಖಕರಿಗೆ ಸೂಚನೆಗಳು 
೧. ವಿಜ್ಞಾನ ಕರ್ಣಾಟಕದಲ್ಲಿ ಸ್ವತಂತ್ರ ಲೇಖನಗಳನ್ನಲ್ಲದೆ ಶ್ರೇಷ್ಠ 
ವಿಜ್ಞಾನಿಗಳು ಬರೆದ ಲೇಖನಗಳ ಕನ್ನಡ ಅನುವಾದಗಳನ್ನೂ ಉತ್ತಷ್ಟವಾದ 
ಇಂಗ್ಲಿಷ್ ಮತ್ತು ಕನ್ನಡ ವಿಜ್ಞಾನ ಪುಸ್ತಕಗಳನ್ನು ಕುರಿತ ಪರಿಚಯಾತ್ಮಕ ಲೇಖನ 
ಗಳನ್ನೂ ಪ್ರಕಟಿಸಲಾಗುವುದು . ಅನುವಾದವಾಗಿದ್ದರೆ ಮೂಲಲೇಖಕರ ಮತ್ತು 
ಲೇಖನದ ಹೆಸರನ್ನೂ ಲೇಖನದ ಆಕರವನೂ ತಿಳಿಸಬೇಕು. ಅಲ್ಲದೆ ಮೂಲ 
ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನು ಲೇಖನದ ಜೊತೆಯಲ್ಲಿಯೇ 
ಕಳುಹಿಸಬೇಕು. 

೨. ಇತರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಲ್ಲವೆ ಪ್ರಕಟವಾಗಲಿರುವ 
ಲೇಖನಗಳನ್ನು ವಿಜ್ಞಾನ ಕರ್ಣಾಟಕ ಸ್ವೀಕರಿಸುವುದಿಲ್ಲ. ಅಂಥ ಲೇಖನಗಳನ್ನು 
ಪ್ರಕಟಣೆಗಾಗಿ ಕಳುಹಿಸಬಾರದಾಗಿ ವಿನಂತಿ. 
* ೩. ಲೇಖನವನ್ನು ಕಾಗದದ ಒಂದೇ ಕಡೆ ಸ್ಪಷ್ಟವಾಗಿ ಬರೆದಿರಬೇಕು, 
ಇಲ್ಲವೇ ಟೈಪು ಮಾಡಿರಬೇಕು. ಲೇಖನದೊಂದಿಗೆ ಲೇಖಕರ ಸಂಕ್ಷಿಪ್ತ ಪರಿಚಯ 
ವನ್ನು ಕಳುಹಿಸಿಕೊಡಬೇಕು. ಲೇಖಕರಿಗೆ ಕರಡು ತಿದ್ದುವ ಅವಕಾಶ ನೀಡಲು 
ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲವಾದುದರಿಂದ ಬರವಣಿಗೆಯಲ್ಲಿ ಸಂದಿಗ್ಗ ತೆಗೆ 
ಸ್ವಲ್ಪವೂ ಅವಕಾಶ ಕೊಡಕೂಡದು. 

೪. ಲೇಖನಕ್ಕೆ ಚಿತ್ರಗಳೇನಾದರೂ ಅವಶ್ಯವಿದ್ದರೆ ಅವನ್ನು ಚಿತ್ರಕಾರರ 
ಕೈಯಲ್ಲಿ ಇಂಡಿಯ ಇಂಕ್ ನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಅದು ಸಾಧ್ಯವಿಲ್ಲ. 
ದಿದ್ದರೆ ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರವನ್ನು ಸೂಚಿಸಬಹುದು. 
ಅದರಲ್ಲಿ ಮಾಡಬೇಕಾಗಬಹುದಾದ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೆ ಅದನ್ನು 
ಸ್ಪಷ್ಟವಾಗಿ ತಿಳಿಸಬೇಕು. 
- ೫ , ಲೇಖಕರಿಗೆ ಲೇಖನದ ೨೫ ಪ್ರತಿಗಳನ್ನು ಒದಗಿಸಲಾಗುವುದು. ಹೆಚ್ಚಿಗೆ 
ಪ್ರತಿ ಬೇಕಾದವರು ಮುಂಚೆಯೇ ತಿಳಿಸಬೇಕು ಮತ್ತು ಅದಕ್ಕೆ ತಗಲುವ 
ವೆಚ್ಚವನ್ನು ವಹಿಸಿಕೊಳ್ಳಬೇಕು. 

೬ . ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಗಳನ್ನು ಕಳುಹಿಸಿ 
ಕೊಟ್ಟರೆ ಅವುಗಳಿಗೆ ಉತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸುವ ಪ್ರಯತ್ನ 
ಮಾಡಲಾಗುವುದು. ಪ್ರಶ್ನೆಗಳಿಗೆ ಉತ್ತರಗಳನ್ನೂ ಓದುಗರ ಪತ್ರಗಳನ್ನೂ ಪ್ರಕಟ 
ಸುವ ಅಥವಾ ಬಿಡುವ ಸ್ವಾತಂತ್ರ ಸಂಪೂರ್ಣವಾಗಿ ಸಂಪಾದಕರಿಗೇ ಸೇರಿದೆ. 
- ೭ , ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳನ್ನು ಮಾತ್ರ ವಿಮರ್ಶೆಗಾಗಿ 
ಸ್ವೀಕರಿಸಲಾಗುವುದು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಿಕೊಡಬೇಕು. 
- ೮ . ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು , ವಿಜ್ಞಾನ ಕರ್ಣಾಟಕ , ಪ್ರಸಾರಾಂಗ, ಮಾನಸ ಗಂಗೋತ್ರಿ, 
ಮೈಸೂರು- ೧೨ ಎಂಬ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. 


ಹಂಫ್ರಿ ಡೇವಿ( 1778 - 1829) 


ವಿಜ್ಞಾನ ಕರ್ಣಾಟಕ 


ಸಂಪುಟ ೪ ಸಂಚಿಕೆ ೨ 


ಜನತಸದ # ) 


ಆಯ 


ಏಪ್ರಿಲ್ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 

೧೯೭೨ 


VIJNANA KARNATAKA , Kannada Quarterly of the 

University of Mysore . Volume 4, Number 2 , April 1972 . 
Edited by J. R . Lakshmana Rao and Dr. H . B . Devaraja Sarcar 


All Rights Reserved 


ಪ್ರಧಾನ ಸಂಪಾದಕರು 
ಡಾ . ಹಾ . ಮಾ . ನಾಯಕ 


ಸಂಪಾದಕರು 
ಜೆ. ಆರ್ . ಲಕ್ಷ್ಮಣರಾವ್ 
ಡಾ . ಹಾ . ಬ . ದೇವರಾಜ ಸರ್ಕಾರ್ 


ಪ್ರಕಾಶಕರು 

ಡಾ . ಪ್ರಭುಶಂಕರ 
ಡೈರೆಕ್ಟರ್ , ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ 


ಮುದ್ರಕರು 

ಎಚ್ . ನರಸಣ್ಣ 
ಡೈರೆಕ್ಟರ್ , ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ 


ವಿಷಯಸೂಚಿ 


೧ ಹಂಪಿ ದೇವಿ 

.... ಎಚ್ . ಜಿ. ಸುಬ್ಬರಾವ್ 
೨ ವಾತಾವರಣದ ವಿದ್ಯುತ್ತು 

ಬಿ . ಎಸ್ . ಎನ್ . ಪ್ರಸಾದ 
& ನಿಾನುಗಳಲ್ಲಿ ರೂಪರಚನಾ .... ಎಚ್ . ಎಚ್ . ಷಣ್ಮುಖನ್ನು 

ಮಾರ್ಪಾಡುಗಳು 
೪ ಗಣಿತ ವಿಹಾರ 

.... ಎಲ್ . ಎನ್ ಚಕ್ರವರ್ತಿ 
T ( ಪೈ ) ನ ದೊಡ್ಡ ಬಾಲಂಗೋಟಿ 
೫ ವಿಜ್ಞಾನ ವಾರ್ತೆ 

.... ಜೆ ಆರ್ , ಲಕ್ಷ್ಮಣರಾವ್ 
೬ ನಿಧನ ವಾರ್ತೆ 

ನರಿಯ ಗಪರ್ಟ್-ಮೇಯರ್‌ ..... ಜೈ ಆರ್ , ಲಕ್ಷ್ಮಣರಾವ್ 
೭ ಪುಸ್ತಕ ಲೋಕ 

ಆರೋಗ್ಯ ಮತ್ತು ಆರೋಗ್ಯ ಶಿಕ್ಷಣ .... ಎಸ್ . ವಿ. ರಾಮರಾವ್ 
ಪ್ರಾಯೋಗಿಕ ಭೌತಶಾಸ್ತ್ರ 

ಕೆ. ಹರಿದಾಸ ಭಟ್ 
ಸಾಮಾನ್ಯ ರೋಗಗಳು 

. ಎ . ನಾರಾಯಣಪ್ಪ 
ಪ್ರಾಣಿಶಾಸ್ತ್ರ ಪರಿಚಯ ಭಾಗ ೧ .... ವಿ, ಎ. ಕುಲಕರ್ಣಿ 
ಜೇಡ ಪ್ರಪಂಚ 

.... ಎಸ್ , ಬಿ , ಮಠದ 
೮ ಸಾದರ ಸ್ವೀಕಾರ 
೯ ನನ್ನ ಲೇಖನದಾರರು 


೧೦೫ 


೧೦೮ 


ဂဂ 


೧೨೦ 


೧೨೧ 


೧೨೨ 


ಎಚ್. ಜಿ. ಸುಬ್ಬರಾವ್ 


ಸರ್ ಹಂಫಿ ಡೇವಿ 


ಹತ್ತೊಂಬತ್ತನೆ ಶತಮಾನದ ಆದಿಭಾಗ, ಗ್ಯಾಲ್ವನಿ ಮತ್ತು ವೋಲ್ವ ಎಂಬಿಬ್ಬರು 
ಇಟ್ಯಾಲಿಯನ್‌ ವಿಜ್ಞಾನಿಗಳು ವಿದ್ಯುತ್ತು ಒಂದೆಡೆಯಿಂದ ಇನ್ನೊಂದೆಡೆಗೆ ಹರಿಯ 
ಬಲ್ಲದು ಎಂಬುದನ್ನು ಕಂಡುಹಿಡಿದರು. ಇದನ್ನು ಮೊದಲು ಗಮನಿಸಿದವನು ಗ್ಯಾಲ್ವನಿ. 
ಅದಕ್ಕೆ ತೃಪ್ತಿಕರವಾದ ವಿವರಣೆಯಿತ್ತವನು ವೋಲ್ವ, ವಿದ್ಯುತ್ತನ್ನು ಉತ್ಪಾದಿಸಬಲ್ಲ 
ಸರಳ ಉಪಕರಣವೊಂದನ್ನೂ ಅವನು ರೂಪಿಸಿದ, ಬೆಳ್ಳಿಯ ಬಿಲ್ಲೆಯ ಮೇಲೊಂದು 
ಸತುವಿನ ಬಿಲ್ಲೆ , ಅದರ ಮೇಲೊಂದು ಚರ್ಮದ ಬಿಲ್ಲೆ , ಈ ಕ್ರಮದಂತೆ ಬಿಲ್ಲೆಗಳನ್ನು 
ಸೇರಿಸುತ್ತಾ ನಡೆದ. ಚರ್ಮದ ಬಿಲ್ಲೆಗಳನ್ನು ಉಪ್ಪಿನ ದ್ರಾವಣದಲ್ಲಿ ನೆನೆಸಲಾಗಿತ್ತು ! 
ಇಂತಹ 30 ಪದರಗಳ ಒಂದು ಗುಡ್ಡೆಗೆ ವೋಲ್ವನ ಫೈಲ್ ಎಂದು ಹೆಸರಾಯಿತು. 
ಇದರಿಂದ ನಿರಂತರ ವಿದ್ಯುತ್ ಪ್ರವಾಹ ಒದಗುತ್ತಿತ್ತು . ವೋಲ್ವನ ಫೈಲನ್ನು 
ಇನ್ನೊಂದು ರೀತಿಯಲ್ಲಿ ನಿರ್ಮಿಸಬಹುದು. ಹಲವು ಜಾಡಿಗಳಲ್ಲಿ ಉಪ್ಪಿನ ದ್ರಾವಣ 
ನನ್ನಾಗಲಿ ಅಥವಾ ಸಾರರಿಕ್ ಆಮ್ಲವನ್ನಾಗಲಿ ತುಂಬಿ, ಪ್ರತಿಯೊಂದು ಜಾಡಿಯಲ್ಲಿರುವ 
ದ್ರಾವಣದಲ್ಲಿ ತಲಾ ಒಂದೊಂದು ತಾಮ್ರ ಮತ್ತು ಸತುವಿನ ಫಲಕಗಳನ್ನು ಸ್ವಲ್ಪ 
ಅಂತರದಲ್ಲಿ ಇಳಿ ಬಿಡಿ , ಒಂದು ಜಾಡಿಯ ತಾಮ್ರದ ಫಲಕಕ್ಕೂ ಪಕ್ಕದ ಜಾಡಿಯ 
ಸತುವಿನ ಫಲಕಕ್ಕೂ ಸಂಪರ್ಕ ಕಲ್ಪಿಸಿ, ಆಗ ಇಡೀ ಸಮೂಹ ಒಂದು ಪ್ರಬಲ 
ವಿದ್ಯುಶದಂತೆ ವರ್ತಿಸಿ: ವಿದ್ಯುತ್ತನ್ನು ಸರಬರಾಜು ಮಾಡುವುದು . ಇದರಿಂದ 
ವಿದ್ಯುತ್ತನ್ನು ಹಾಯಿಸಿದಾಗ ನೀರು ವಿಭಜಿಸಿತು. ಕ್ಯಾಥೋಡ್ನಲ್ಲಿ ಹೈಡೋಜನ್ 
ಮತ್ತು ಆನೋಡ್ನಲ್ಲಿ ಆಕ್ಸಿಜನ್ ಅನಿಲಗಳು ಹೊರಬಿದ್ದು ವು. ಮೈಲುತುತ್ತದ 
ಜಲೀಯ ದ್ರಾವಣವೂ ಹೀಗೆಯೇ ವಿಭಜಿತವಾದಾಗ ಕ್ಯಾಥೋಡ್‌ನ ಮೇಲೆ ತಾಮ್ರದ 
ತೆಳುಪದರ ಹೂಡಿತು. ಇತರ ಲೋಹಲವಣಗಳ ದ್ರಾವಣಗಳಿಂದಲೂ ಇದೇ ರೀತಿ 
ಆಯಾ ಲೋಹಗಳನ್ನು ಸಂಪಾದಿಸಬಹುದೆಂಬುದು ಪ್ರಯೋಗಗಳಿಂದ ದೃಢಪಟ್ಟಿತು. 
ಭೌತಶಾಸ್ತ್ರಜ್ಞನಾದ ವೋಲ್ಟನ ಶೋಧ ರಸಾಯನ ವಿಜ್ಞಾನಿಗಳ ಬತ್ತಳಿಕೆಯಲ್ಲಿ 
ಪ್ರಮುಖ ಅಸ್ತ್ರವಾಯಿತು; ಅಸಂಖ್ಯಾತವಿದ್ಯುದ್ರಾಸಾಯನಿಕ ಕ್ರಿಯೆಗಳ ಅನ್ವೇಷಣೆಗೆ 
ನಾಂದಿಯಾಯಿತು. ಇಂತಹ ಪ್ರಯೋಗಗಳಲ್ಲಿ ನಿರತರಾಗಿದ್ದ ಅಂದಿನ ವಿಜ್ಞಾನಿಗಳ 
ಪೈಕಿ ಹಂಫ್ರಿ ಡೇವಿ ಪ್ರಮುಖನಾಗಿದ್ದ , 


ವಿಜ್ಞಾನ ಕರ್ಣಾಟಕ 


ಪ್ರಾಧ್ಯಾಪಕ ಗ್ಯಾಲ್ವನಿ ತನ್ನ ಆವಿಷ್ಕಾರವನ್ನು ಪ್ರಕಟಿಸಿದಾಗ ಹಂಫ್ರಿ ಡೇವಿ 
ಇನ್ನೂ ಚಿಕ್ಕ ಹುಡುಗ, ತುಂಬಾ ತುಂಟ. ಲ್ಯಾಟಿನ್ ಎಂದರೆ ಅವನಿಗೆ ಅಸಡ್ಡೆ . 
ರೊಚ್ಚಿಗೆದ್ದ ಅವನ ಉಪಾಧ್ಯಾಯ ಡೇವಿಯ ಕಿವಿ ಹಿಂಡಿದ್ದು ಎಷ್ಟು ಸಲವೋ . ಹತ್ತಿರದ 
ತೊರೆಯಲ್ಲಿಮೀನು ಹಿಡಿಯುವುದು ಮತ್ತು ಬೇಟೆಯನ್ನರಸುತ್ತಾ ಕಾಡು ಅಲೆಯುವುದು 
ಅವನ ಪ್ರಿಯ ಹವ್ಯಾಸಗಳು. ಒಂದೆಡೆ ಕೂತು ಪ್ರಾಚೀನ ರೋಮನ್ ಕವಿಗಳ 
ಕೃತಿಗಳನ್ನು ಕಂಠಪಾಠ ಮಾಡುವುದು ಕಾಲಹರಣವೆಂದು ಅವನ ಮತ, “ ಓ , 
ಹಂಫ್ರಿಯೇ ? ಅವನು ಉದ್ಧಾರವಾಗಲಾರ ” ಎಂದು ಅವನ ಗುರು ರೆವರೆಂಡ್ 
ಕಾರಿಟನ್ ಮೂಗು ಮುರಿಯುತ್ತಿದ್ದನಂತೆ. 

ಸೆನ್ಸೆನ್ಸ್ ಅದೊಂದು ಕುಗ್ರಾಮ . ಡೇವಿ ಹುಟ್ಟಿದ್ದು 17ನೇ ಡಿಸೆಂಬರ್ 
1778 ಮತ್ತು ಬಾಲ್ಯವನ್ನು ಕಳೆದದ್ದು ಅಲ್ಲಿ. ಇಂಗ್ಲೆಂಡಿನ ಪ್ರಮುಖ ನಗರಗಳಿಗೂ 
ಈ ಹಳ್ಳಿಗೂ ಸಾರಿಗೆ ಸಂಪರ್ಕ ಸ್ವಲ್ಪವೇ . ಹಳ್ಳಿಗರು ಗಾಡಿಯನ್ನು ಕಂಡದ್ದೇ 
ಅಪರೂಪ, ಅಷ್ಟು ಕೆಟ್ಟ ರಸ್ತೆಗಳು, ಪಯಣವೆಲ್ಲಾ ಕುದುರೆಯ ಮೇಲೆ. ಹೀಗಾಗಿ 
ಹೊರಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ಪೆನ್ಸೆನ್ಸ್ ವಾಸಿಗಳಿಗೆ ತಿಳಿಯುತ್ತಲೇ 
ಇರಲಿಲ್ಲ. ಹಾಗೇನಾದರೂ ಸುದ್ದಿ ಬಂದರೂ ಅದರಲ್ಲಿ ಅವರಿಗೆ ಆಸಕ್ತಿ ಕಡಮೆ . 
ಬಾಕ್ಸಿಂಗ್ ಪಂದ್ಯಗಳು, ಕೋಳಿ ಕಾಳಗ, ಕುಡಿತ... ಇವು ಅವರ ಮನರಂಜನೆ, ಇಂತಹ 
ಪರಿಸರದಲ್ಲಿದ್ದ ರೆ| ಕಾರಿಟನ್‌ಗೆ ಲ್ಯಾಟಿನ್ ಹೊರತು ಬೇರೆ ವಿಷಯಗಳಲ್ಲಿ ಆಸಕ್ತಿ 
ಯಿಲ್ಲದಿದ್ದುದು ಸಹಜವೇ ; ಡೇವಿಗೂ ಅಷೆ , ಹದಿನಾರು ವರ್ಷಗಳವರೆಗೆ ಇಲ್ಲಿ ದೇವಿಯ 
ವಾಸ, ಎರಡು ಕಾರಣಗಳಿಗಾಗಿ ಅವನು ತನ್ನ ಗೆಳೆಯರಲ್ಲಿ ಪ್ರಸಿದ್ಧನಾಗಿದ್ದ . ಬೇಟೆಯ 
ಗುರಿ ಹಿಡಿಯುವುದರಲ್ಲಿ ನಿಸ್ಸಿಮ , ಆಶುಕವಿತೆಗಳನ್ನು ನಿರರ್ಗಳವಾಗಿ ರಚಿಸುತ್ತಿದ್ದ . 
ವ್ಯವಹಾರಜ್ಞಾನ ಮಾತ್ರ ಸಂಗಡಿಗರಷ್ಟೆ . ತಂದೆಯೊಬ್ಬ ಕುಶಲ ಕರ್ಮಿ, ಮರ 
ಕೊರೆಯುವ ಕಸಬು ಅವನದು. ಅವನ ಮರಣದಿಂದ ಹಂಫಿಯ ಜೀವನ ಗತಿಯೇ 
ಬದಲಾಯಿಸಿತೆನ್ನಬಹುದು . ಹಿರಿಯ ಮಗನಾದುದರಿಂದ ಸಂಸಾರ ನಿರ್ವಹಣೆಯ 
ಜವಾಬ್ದಾರಿ ಅವನ ಮೇಲೆ ಬಿತ್ತು . ಮೀನು ಹಿಡಿಯುವ ಚಾತುರ್ಯ, ಬೇಟೆಯಾಡುವ 
ಹವಾಸ, ಆಶುಕವಿತೆ ರಚನಾ ಸಾಮರ್ಥ್ಯ, ಯಾವುದೂ ಈಗ ಕೆಲಸಕ್ಕೆ ಬರುವಂತಿರ 
ಲಿಲ್ಲ . ದಿಕ್ಕೆಟ್ಟ ಹಂಫಿ ಬೋಲ್ಟಾಸ್ ಎಂಬ ಸ್ಥಳೀಯ ವೈದ್ಯನ ಆಶ್ರಯ ಬೇಡಿದ. 
ಇವನಾದರೋ ಅಂದಿನ ಬಹುತೇಕ ವೈದ್ಯರಂತೆಯೇ , ಯಾವ ಕ್ರಮಬದ್ದ ವೈದ್ಯಕೀಯ 
ಶಿಕ್ಷಣವನ್ನೂ ಪಡೆದವನಲ್ಲ. ರೋಗಿಗಳ ಮೇಲೆ ಪ್ರಯೋಗಮಾಡಿ ಕಲಿತದ್ದಷ್ಟೋ 
ಅಷ್ಟೆ . ವೃತ್ತಿ ಬಾಂಧವರಲ್ಲಿ ಶಿಷ್ಯವೃತ್ತಿ ಮಾಡಿ ಅಲ್ಪ ಸ್ವಲ್ಪ ಜ್ಞಾನ ಸಂಪಾದಿಸಿದ್ದ . 
ತಾನೂ ಹೀಗೇಕೆ ಮಾಡಬಾರದೆಂದು ಹಂಫ್ರಿಗೂ ಅನಿಸಿತು. ಯಾರು ಬೇಕಾದರೂ 
ವೈದ್ಯ ವೃತ್ತಿ ನಡೆಸಬಹುದಾಗಿದ್ದ ಕಾಲವದು. ಡಾ|| ಬೋಲ್ದಾಸನು ಗಂದಿಗೆ ವ್ಯಾಪಾರಿ 
ಯಾಗಿದ್ದುದು ಮತ್ತೂ ಅನುಕೂಲವಾಯಿತು. ಚೂರ್ಣಗಳನ್ನು ತಯಾರಿಸುವುದು, 
ಆಮ್ಲಗಳು ಮತ್ತು ತೈಲಗಳನ್ನು ಆಸವಿಸುವುದು, ಲವಣಗಳನ್ನು ದ್ರಾವಣಮಾಡುವುದು 


ಸರ್ ಹಂಫ್ರಿ ಡೇವಿ 
ಶಿಷ್ಯನಾದ ಡೇವಿಯ ಕೆಲಸವಾಯಿತು. ಸೀಲೆಯಂತೆ ಡೇವಿಗೆ ರಸಾಯನಶಾಸ್ತ್ರದ 
ಮೊದಲ ಪರಿಚಯವಾದುದು ಹೀಗೆ, ಕೇವಲ ಚೂರ್ಣಗಳು ಮತ್ತು ಔಷಧಗಳನ್ನು 
ತಯಾರಿಸುವುದರಲ್ಲಿ ಕಾಲಕಳೆಯದೆ, ಕ್ಲಿಷ್ಟ ಪ್ರಯೋಗಗಳನ್ನೂ ಮಾಡಲಾರಂಭಿಸಿದ. 
ರಸಾಯನ ವಿಜ್ಞಾನದ ರಹಸ್ಯಗಳಿಗಾಗಿ ಶೋಧಿಸುತ್ತಿದ್ದ ದೇವಿಯ ಪ್ರಯೋಗಗಳು 
ಅಪಾಯಕಾರಿಯಾಗಿದ್ದವು. ಡಾ !! ಬೋಲ್ಲಾಸನ ವಾಸಗೃಹವೇ ಪ್ರಯೋಗಶಾಲೆಯೂ 
ಆಗಿತ್ತು . ಅಲ್ಲಿ ಆಗಿಂದಾಗ್ಗೆ ನಡೆಯುತ್ತಲಿದ್ದ ಆಸ್ಫೋಟನೆಗಳಿಂದ ಬೆಚ್ಚಿ ಬೀಳುತ್ತಿದ್ದ 
ಮನೆಯವರು ನಿಶ್ಚಿಂತೆಯಿಂದ ನಿದ್ದೆ ಮಾಡಲೂ ಆಗುತ್ತಿರಲಿಲ್ಲವೆಂದು ಪ್ರತೀತಿ. 
- ಯಾವ ವೈಜ್ಞಾನಿಕ ಶಿಕ್ಷಣವೂ ಇಲ್ಲದೆ ಪ್ರಯೋಗ ನಡೆಸುವುದು ನಿರರ್ಥಕ 
ವೆಂದು ಅರಿತ ಹಂಫ್ರಿ ಸ್ವಯಂ ಗುರುವಾದ, ಅದಕ್ಕಾಗಿ ಸುಮಾರು ಏಳು ಭಾಷೆಗಳು 
ಮತ್ತು ಇಪ್ಪತ್ತು ವೈಜ್ಞಾನಿಕ ಉಪಶಾಖೆಗಳ ಅಧ್ಯಯನಕ್ಕೆ ವ್ಯಾಪಕ ಯೋಜನೆ 
ಹಾಕಿಕೊಂಡು ಉದ್ಯುಕ್ತನಾದ. ಶರೀರಶಾಸ್ತ್ರದಿಂದ ಹಿಡಿದು ತತ್ವಜ್ಞಾನದವರೆಗೆ ಅವನ 
ಅಭ್ಯಾಸಕ್ಷೇತ್ರ ಪಸರಿಸಿತ್ತು . ಹದಿನಾರರ ಹರೆಯದ ಬಾಲಕನಿಗೆ ಎಟುಕದ ಸಾಹಸವಿದು 
ಎಂದು ಇತರರಿಗೆ ತೋರಿದರೂ ಛಲವಂತನಾದ ಹಂಫ್ರಿಗೆ ಇದು ಕಾರ್ಯಸಾಧ್ಯ 
ವೆನಿಸಿತು. ಅವನ ಗ್ರಹಣಶಕ್ತಿ ಅಸಾಧಾರಣ . ಎಂತಹ ಕಠಿಣವಾದ ಗ್ರಂಥವಾಗಲಿ 
ಒಮ್ಮೆ ತಿರುವಿಹಾಕಿದರೆ ಸಾಕು ಅವನಿಗೆ ಅದು ಕರತಲಾಮಲಕ, ಇದರಿಂದ ಅವನ 
ಗೆಳೆಯರಿಗೆ ಅಚ್ಚರಿ. ಶಾಸ್ತ್ರೀಯ ಗ್ರಂಥಗಳನ್ನು ಕಾದಂಬರಿಯಂತೆ ಓದಿ ಮನನಮಾಡಿ 
ಕೊಳ್ಳುತ್ತಿದ್ದ . ಇದನ್ನರಿತ ಅವನ ಗುರು ರೆ. ಕಾರಿಟನ್ ಡೇವಿಯ ವ್ಯಕ್ತಿತ್ವವನ್ನು 
ಅರ್ಥಮಾಡಿಕೊಳ್ಳದೆ ತಾನು ದೊಡ್ಡ ತಪ್ಪು ಮಾಡಿದೆನೆಂದು ವಿಷಾದಿಸಿದನಂತೆ. ಅವನ 
ಸ್ವಯಂ ಕಲಿಕೆ ಮುಂದುವರಿದಂತೆ ಸುತ್ತಮುತ್ತಲಿನ ವಿದ್ಯಾವಂತರು ಅವನ ಸ್ನೇಹ 
ಬಯಸಿ ಬರಲಾರಂಭಿಸಿದರು. ಅವನ ಕಾರ್ಯಕ್ಷೇತ್ರ ವಿಸ್ತಾರವಾಯಿತು. 

1798ರಲ್ಲಿ ಡೇವಿಗೊಂದು ವಿಶೇಷ ಆಹ್ವಾನ ಬಂತು. ಆಗಿನ್ನೂ ಅವನಿಗೆ 
ಇಪ್ಪತ್ತು ವರ್ಷ. ಬ್ರಿಸ್ಟಲ್ ನಗರದಲ್ಲಿ ವೈದ್ಯಕೀಯ ಸಂಸ್ಥೆಯೊಂದಿತ್ತು . ಆಗ ತಾನೆ 
ಕಂಡುಹಿಡಿಯಲಾಗಿದ್ದ ನೈಟ್ರೋಜನ್ , ಹೈಡೋಜನ್ , ಆಕ್ಸಿಜನ್ ಮುಂತಾದ ಅನಿಲ 
ಗಳನ್ನು ರೋಗ ಚಿಕಿತ್ಸೆಗೆ ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ಕುರಿತು ಅಲ್ಲಿ 
ಸಂಶೋಧಿಸಲಾಗುತ್ತಿತ್ತು . ಆ ಭಾಗದ ಮುಖ್ಯಸ್ಥನಾದ ಪ್ರಾಧ್ಯಾಪಕ ಬೆಡೋಸ್ 
ತನ್ನೊಂದಿಗೆ ಕೆಲಸಮಾಡಲು ಬರಬೇಕೆಂದು ವಿನಂತಿಸಿದ್ದ . ಅದರಂತೆ ದೇವಿಯ 
ವಾಸಸ್ಥಾನ ಬ್ರಿಸ್ಟಲ್ ನಗರಕ್ಕೆ ವರ್ಗಾವಣೆಯಾಯಿತು. ನಗೆ ಅನಿಲವೆಂದು ಪ್ರಸಿದ್ದ 
ವಾಗಿರುವ ನೈಟ್ರಸ್ ಆಕ್ಸಿಡನ್ನು ಡೇವಿ ಕಂಡುಹಿಡಿದದ್ದು ಇಲ್ಲಿಯೆ . ಈ ಅನಿಲವನ್ನು 
ಸೇವಿಸಿದವರು ಹುಚ್ಚಾಪಟ್ಟೆ ನಗುತ್ತಾ ಕುಣಿದಾಡುತ್ತಿದ್ದರು. ಇಷ್ಟೇ ಅಲ್ಲ . ಈ 
ಅನಿಲಕ್ಕೆ ಅವೇದಕ ಗುಣವಿದೆ, ಶಸ್ತ್ರಕ್ರಿಯಾಕಾಲದಲ್ಲಿ ಬಳಸಬಹುದು ಎಂದೂ ಸಲಹೆ 
ಮಾಡಿದ. ಆದರೆ ಇದನ್ನು ಪ್ರಥಮವಾಗಿ ಪ್ರಯೋಗಿಸಿನೋಡಿದ ಕೀರ್ತಿ ಡಾ | ಹೊರೇಸ್ 
ವೆಲ್ಸ್ ಎಂಬ ಅಮೆರಿಕದ ದಂತವೈದ್ಯನದು ; ಅದೂ ಸುಮಾರು ನಲವತ್ತು ವರ್ಷಗಳ 


ವಿಜಾ ನ ಕರ್ಣಾಟಕ 


ಅನಂತರ. ಇದರಿಂದ ದೇವಿಯ ಖ್ಯಾತಿ ಇಂಗ್ಲೆಂಡಿನಲ್ಲೆಲ್ಲಾ ಹಬ್ಬಿತು. ರಾಯಲ್ 
ಇನ್ಸಿಟ್ಯೂಷನ್ನಿನಲ್ಲಿ ಅವನಿಗೆ ಉದ್ಯೋಗ ಸಿಕ್ಕಿತು. ರಾಯಲ್ ಎಂದಮಾತ್ರಕ್ಕೆ 
ಚಕ್ರವರ್ತಿ ಆ ಸಂಸ್ಥೆಗೆ ಮುಖ್ಯಸ್ಥನೆಂದಾಗಲಿ, ರಾಜಮನೆತನದವರಿಗೆ ಅದರಲ್ಲಿ ಆಸಕ್ತಿ 
ಇತ್ತೆಂದಾಗಲಿ ಭಾವಿಸಬಾರದು, ವಾಸ್ತವವಾಗಿ ಆ ಸಂಸ್ಥೆಗೆ ದೊರೆ ಒಂದು ಪೆನ್ನಿ ಸಹ 
ವಂತಿಗೆ ನೀಡುತ್ತಿರಲಿಲ್ಲ . ಅದೊಂದು ಖಾಸಗಿ ಸಂಘ , ಕೌಂಟ್ ರಫರ್ಡ್ ಎಂಬ 
ಅಮೆರಿಕದ ವಿಜ್ಞಾನಿಯ ನೇತೃತ್ವದಲ್ಲಿ ಆಸಕ್ತ ವಿಜ್ಞಾನಿಗಳು ತಮ್ಮ ವೃತ್ತಿಗೆ 
ಸಂಬಂಧಿಸಿದ ವಿಚಾರಗಳ ವಿನಿಮಯಕ್ಕಾಗಿ ಸ್ಥಾಪಿಸಿಕೊಂಡಿದ್ದ ಸಂಸ್ಥೆ ಅದು. 
ಇಂಗ್ಲೆಂಡಿನ ಚಕ್ರವರ್ತಿಯನ್ನು ಅದರ ಗೌರವ ಸಂಸ್ಥಾಪಕರಲ್ಲಿ ಒಬ್ಬನೆಂದು ಪರಿಗಣಿಸ 
ಲಾಗಿದ್ದುದರಿಂದ ಸಂಸ್ಥೆಗೆ ಆ ಹೆಸರು. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ಆಹ್ವಾನವೆಂದರೆ 
ಎಷ್ಟು ಗೌರವ ? ಡೇವಿ ಸಂತೋಷದಿಂದ ಒಪ್ಪಿದ. ಅಲ್ಲಿಯ ರಸಾಯನಶಾಸ್ತ್ರದ 
ಪ್ರಾಧ್ಯಾಪಕನಿಗೆ ಸಹಾಯಕನಾಗಿ ನೇಮಿತನಾದ. ಪ್ರಯೋಗಶಾಲೆಯ ಕಾರ್ಯ 
ನಿರ್ದೇಶನ ಮತ್ತು ಸಂಸ್ಥೆಯ ವತಿಯಿಂದ ಪ್ರಕಟವಾಗುತ್ತಿದ್ದ ಪತ್ರಿಕೆಯ ಸಂಪಾದ 
ಕತ್ವವೂ ಇವನ ಪಾಲಿಗೆ ಬಿತ್ತು . ಸಂಬಳ ವರ್ಷಕ್ಕೆ ನೂರು ಗಿನಿಗಳು ; ವಸತಿ ಉಚಿತ . 
ಆಗಿಂದಾಗ್ಗೆ ರಸಾಯನಶಾಸ್ತ್ರದ ಬಗ್ಗೆ ಉಪನ್ಯಾಸಗಳನ್ನೂ ಕೊಡಬೇಕಾಗಿತ್ತು . 

ರಾಯಲ್ ಇನ್ಸಿಟ್ಯೂಷನ್ನಿನ ಆಶ್ರಯದಲ್ಲಿ ಅವನು ನೀಡುತ್ತಿದ್ದ ಪ್ರವಚನ 
ಗಳಿಗೆ ಜನರ ನೂಕುನುಗ್ಗಲು ಅಷ್ಟಿಷ್ಟಲ್ಲ. ಇಂಗೆಂಡ್ ಮತ್ತು ಫಾನ್‌ಗಳ ನಡುವೆ 
ಯುದ್ಧ ನಡೆಯುತ್ತಿದ್ದ ಕಾಲವದು . ಪರಿಣಾಮವಾಗಿ ಲಂಡನ್ನಿನ ನಾಗರಿಕ 
ಶ್ರೀಮಂತರು ವಿಹಾರಕ್ಕಾಗಿ ಪ್ಯಾರಿಸ್ ನಗರಕ್ಕೆ ಹೋಗುವಂತಿರಲಿಲ್ಲ. ಅಂತಹವರಿಗೆ 
ದೇವಿಯ ಉಪನ್ಯಾಸಮನರಂಜನೆಯ ಸಾಧನವಾಯಿತು. ರಾಯಲ್ ಇನ್ಸಿಟ್ಯೂಷನ್ 
ಇದ್ದುದು ಆಲ್ಪರ್‌ಮಾರ್ಲೆ ಬೀದಿಯಲ್ಲಿ. ಅಲ್ಲಿಗೊಬ್ಬ ಹೊಸ ಪ್ರಾಧ್ಯಾಪಕ ಬಂದಿದ್ದಾ 
ನೆಂದೂ ಅವನ ಉಪನ್ಯಾಸಗಳು ತುಂಬಾ ರಂಜನೀಯವಾಗಿರುವುವೆಂದೂ ಸುದ್ದಿ 
ಹರಡಲು ತಡವಾಗಲಿಲ್ಲ. ಮನೆ ಮತ್ತು ಕ್ಲಬ್ಬುಗಳಲ್ಲಿ ಕಾಲಕಳೆಯುವುದು ಕಷ್ಟವೆನಿಸಿದ 
ಶ್ರೀಮಂತ ಮಹಿಳೆಯರು ಮತ್ತು ಪುರುಷರು ಈ ಪ್ರವಚನಗಳ ಟಿಕೆಟ್ಟು ಗಳಿಗಾಗಿ 
ಹಾತೊರೆಯುತ್ತಿದ್ದರು. ಲಂಡನ್ನಿನ ಶ್ರೀಮಂತ ವರ್ಗಕ್ಕೆ ರಸಾಯನಶಾಸ್ತ್ರ ಮನರಂಜನೆ 
ಯಾಗಿ ಪರಿಣಮಿಸಿತು. ಹಿಂದೆಂದೂ ಕಾಣದ ಉತ್ಸಾಹ ಉಕ್ಕುತ್ತಿತ್ತು . 

- ಸಭಾಭವನವನ್ನು ಪ್ರವೇಶಿಸಿದಶೋತೃವಿಗೆ ಕಾಣಿಸುತ್ತಿದ್ದುದು ಒಂದು ವಿಶಾಲ 
ವಾದ ವೇದಿಕೆ, ಅದರ ಮೇಲೊಂದು ದೊಡ್ಡ ಮೇಜು, ಮೇಜಿನ ಮೇಲೆಒಪ್ಪವಾಗಿ 
ಓರಣವಾಗಿ ಜೋಡಿಸಿದ ನಾನಾ ಬಗೆಯ ಉಪಕರಣಗಳು, ಎತ್ತರವಾದ ವೋಲ್ಲ 
ಪೈಲುಗಳು ಅರ್ಥಾತ್ ವಿದ್ಯುತ್ತೋಶಗಳು, ಅವುಗಳಿಂದ ನಾನಾ ದಿಕ್ಕುಗಳಲ್ಲಿ ಹೆಣೆದು 
ಕೊಂಡಿದ್ದ ಆಕರ್ಷಕ ವಿದ್ಯುದ್ವಾಹಕ ತಂತಿ ಸುರುಳಿಗಳ ಜಾಲ ಅಲ್ಲಿರುತ್ತಿದ್ದು ವು. ನಿಶ್ಚಿತ 
ಸಮಯಕ್ಕೆ ಸರಿಯಾಗಿ ಸಭಾಂಗಣದ ಹಿಂಬಾಗಿಲು ತೆರೆದು ನೂತನ ಪ್ರಾಧ್ಯಾಪಕನ 
ಪ್ರವೇಶ. ಸಭಿಕರಲ್ಲಿ ಗುಜುಗುಜು, ಅವನ ದರ್ಶನಕ್ಕಾಗಿ ಕಾತರ . ವೇದಿಕೆಯೇರಿದ 


ಸರ್ ಹಂಫ್ರಿ ಡೇವಿ 
ವ್ಯಕ್ತಿಗೆಕೇವಲ ಇಪ್ಪತ್ತಾರುವರ್ಷ. ಸಣ್ಣ ತಲೆ, ದಟ್ಟವಾದ ಕ್ರಾಪು, ಆಸಕ್ತಿ ಕೆರಳಿಸುವ 
ಹೊಳೆವ ಕಣ್ಣುಗಳು, ಆಕರ್ಷಕ ನಿಲುವು. “ ಎಷ್ಟು ಚಿಕ್ಕವರು ? ಏನು ಪಾಂಡಿತ್ಯ ? ” 
ಮಾರುಹೋದಪ್ರೇಕ್ಷಕರ ಪ್ರಶಂಸೆಯ ಪಿಸುಮಾತು. ಅವನೇ ಹಂಫಿ ಡೇವಿ, ಕೆಲವೇ 
ವರ್ಷಗಳ ಮುನ್ನ ಕುಗ್ರಾಮವೊಂದರಲ್ಲಿ ಮೀನುಹಿಡಿಯುತ್ತಿದ್ದ ಹಳ್ಳಿಯ ಪೋರ 
ಇಂದು ಲಂಡನ್ನಿನ ಪ್ರತಿಷ್ಠಿತರ ಸಮ್ಮುಖದಲ್ಲಿ ಉಪನ್ಯಾಸ ಕೊಡಲು ನಿಂತಿದ್ದಾನೆಂದರೆ 
ಸೋಜಿಗವಲ್ಲವೆ ? 

ಗ್ಯಾಲ್ಪನಿಕ ಕೋಶಗಳ ನಡುವೆ ಸಂಪರ್ಕ ಏರ್ಪಡಿಸಿ ಅನಂತರ ಕಡಿದು ಹಾಕು 
ತಿದ್ದರೆ ಬ್ಯಾಟರಿಯ ಫಲಕಗಳ ಮೇಲೆ ಆಮೃ ವೊ ಅಥವಾ ಕ್ಯಾರವೊ ಉತ್ಪತ್ತಿಯಾಗಿ 
ಲಿಸ್‌ನ ಬಣ್ಣ ಬದಲಾವಣೆ ಮಾಡುವುದನ್ನು ಕಂಡ ಪ್ರೇಕ್ಷಕರಿಗೆ ಆಗುತ್ತಿದ್ದ ಅಚ್ಚರಿ 
ಅಷ್ಟಿಷ್ಟಲ್ಲ. ತಮ್ಮ ಕಣ್ಣೆದುರಿಗೆ ಪದಾರ್ಥಗಳು ಮಾಯವಾಗಿ ಬೇರೆ ಬೇರೆ ಪದಾರ್ಥ 
ಗಳು ಅವತರಿಸುವುದನ್ನು ನೋಡಿದ ಸಭಿಕರು ಬೆರಗಾಗುತ್ತಿದ್ದರು. ಕ್ಲಿಷ್ಟವಾದ 
ಸಿದ್ಧಾಂತಗಳನ್ನು ಸರಳವಾಗಿ ವಿವರಿಸುತ್ತಿದ್ದ ಡೇವಿ ಹುಟ್ಟು ಕವಿಯಂತೆ ಮಾತ 
ನಾಡುತ್ತಿದ್ದ , ಡೇವಿಯ ಪ್ರವಚನವೆಂದರೆ ಸಭಾಭವನ ಭರ್ತಿ, ಪ್ರೇಕ್ಷಕರು ಚಪ್ಪಾಳೆ 
ತಟ್ಟಿ ಮೆಚ್ಚುಗೆ ಸೂಚಿಸುವರು. ಉಪನ್ಯಾಸ ಮುಗಿಯುವುದೆ ತಡ, ಕೈ ತೊಳೆದು 
ಸಂಜೆಯ ವಿಹಾರಕ್ಕೆ ಅವನು ಸಿದ್ಧ . ನರ್ತನ ಅಥವಾ ಭೋಜನಕೂಟಗಳಿಗೆ ಅವನು 
ಯಾವಾಗಲೂ ಹಾಜರು. ಈ ಹುಟ್ಟು ಸಂಶೋಧಕ , ಪಂಡಿತ, ವಿಜ್ಞಾನಿ ಹಾಗೂ ಕವಿ 
ಹೀಗೆ ಕಾಲಹರಣ ಮಾಡುತ್ತಿದ್ದುದು ಒಂದು ವಿಪರ್ಯಾಸ. ಆದರೆ ಉಳಿದ ವೇಳೆಯಲ್ಲಿ 
ಅವನು ಎಷ್ಟರಮಟ್ಟಿಗೆ ತನ್ನ ಕೆಲಸದಲ್ಲಿ ತಲ್ಲೀನನಾಗಿರುತ್ತಿದ್ದನೆಂದರೆ ಸಾಮಾನ್ಯ 
ಜನಗಳು ಅದೇ ಕಾಲದಲ್ಲಿ ಮಾಡಬಹುದಾದುದಕ್ಕಿಂತ ನಾಲ್ಕು ಪಟ್ಟು ಅವನು 
ದುಡಿಯಬಲ್ಲವನಾಗಿದ್ದ , 

ಅವನು ರಾಯಲ್ ಇನ್ಸಿಟ್ಯೂಷನ್ನಿನಲ್ಲಿ ಮಾಡುತ್ತಿದ್ದ ಕೆಲಸಗಳು ಒಂದೇ 
ಎರಡೇ ? ಯಾವ ಮುನ್ಸೂಚನೆಯೂ ಇಲ್ಲದೆ ಹಲವಾರು ಕೆಲಸಗಳು ಅವನ ಪಾಲಿಗೆ 
ಬೀಳುತ್ತಿದ್ದು ವು. ನಿದರ್ಶನವಾಗಿ, ಒಮ್ಮೆ ಚರ್ಮ ಹದಮಾಡುವವರ ತಿಳಿವಳಿಕೆಗಾಗಿ ಆ 
ಉದ್ಯಮದ ಬಗ್ಗೆ ಉಪನ್ಯಾಸಕೊಡಬೇಕೆಂದು ಕೇಳಲಾಯಿತು. ನನಗೆ ಅದರ ವಿಷಯ 
ತಿಳಿಯದು, ದಯವಿಟ್ಟು ನನ್ನನ್ನು ಒತ್ತಾಯಿಸ ಬೇಡಿ'' ಎಂದ, ಸೊಸೈಟಿಯ ಆಡಳಿತ 
ವರ್ಗ ಬಿಟ್ಟರೆ ತಾನೆ ? “ ರಸಾಯನ ವಿಜ್ಞಾನದಲ್ಲಿ ನಿಮ್ಮ ಪರಿಶ್ರಮ ಕಡಿಮೆಯೇ ? 
ನೀವು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಿಬಲ್ಲಿರಿ. ಚಿಂತೆ ಇಲ್ಲ, ಒಪ್ಪಿಕೊಳ್ಳಿ'' ಇದು 
ಅವರ ಉತ್ತರ. ವಿಧಿಯಿಲ್ಲದೆ ಒಪ್ಪಿದ. ಒಪ್ಪಿಕೊಂಡ ಕೆಲಸವನ್ನು ಒಪ್ಪವಾಗಿ 
ಮಾಡುವುದು ಅವನ ಜಾಯಮಾನ. ಆದುದರಿಂದ ಚರ್ಮ ಹದಮಾಡುವ ತಂತ್ರವನ್ನು 
ಆಳವಾಗಿ ಅಭ್ಯಾಸಮಾಡಿದ. ಅದರ ಬಗ್ಗೆ ಅವನು ಸಂಗ್ರಹಿಸಿದ ಮಾಹಿತಿ ಪರಿಪೂರ್ಣ 
ವಾಗಿತ್ತು . ಅನತಿ ಕಾಲದಲ್ಲಿ ಉದ್ಯಮಿಗಳು ಅವನ ಸಲಹೆ ಕೇಳಲಾರಂಭಿಸಿದರು . 
ಕ್ಯಾಟಚ ಎಂಬ ಮರದ ಸಾರಸತ್ವದಿಂದ ಚರ್ಮವನ್ನು ಹದಮಾಡಿದರೆ ಉತ್ತಮ 


ವಿಜ್ಞಾನ ಕರ್ಣಾಟಕ 


ಎಂಬ ವಿನೂತನ ಸಲಹೆ ಡೇವಿಯದೆ, ಇಷ್ಟೆ ಅಲ್ಲ, ರಾಯಲ್ ಇನ್ಸಿಟ್ಯೂಷನ್ನಿನಲ್ಲಿ 
ಖನಿಜಗಳ ವಿಪುಲ ಸಂಗ್ರಹವಿತ್ತು . ಅದರ ಕ್ರಮವರಿತ ವಿಂಗಡಣೆ ಮಾಡಿಕೊಡಲು 
ಡೇವಿಯನ್ನು ನಿಯೋಜಿಸಲಾಯಿತು. ಇದರ ಸಲುವಾಗಿ ಅವನು ಪ್ರತಿಯೊಂದು 
ಖನಿಜವನ್ನೂ ರಾಸಾಯನಿಕವಾಗಿ ವಿಶ್ಲೇಷಿಸಬೇಕಾಯಿತಂತೆ. ಅನಂತರ ಕೃಷಿ 
ಕ್ಷೇತ್ರದಲ್ಲಿ ಅವನು ಕೈಯಾಡಿಸಬೇಕಾಯಿತು. ಎಸ್ಟೇಟ್‌ಗಳಿಗೆ ಭೇಟ, ಹೊಲ 
ಗದ್ದೆ ಗಳ ಪರಿಶೀಲನೆ ಅವನ ದಿನಚರಿಯಾಯಿತು. ನೆಲವನ್ನು ಅಗೆಯುವುದು, ಮಣ್ಣಿನ 
ಪರೀಕ್ಷೆ , ಅದಕ್ಕೆ ಉಣಿಸಬಹುದಾದ ಗೊಬ್ಬರದ ಆಯ್ಕೆ ಇವನ್ನೆಲ್ಲಾ ಮನಸ್ಸಿಲ್ಲದೆ 
ಮಾಡುತ್ತಿದ್ದ . ಮೂಲತಃ ಅವನ ಒಲವು ವಿದ್ಯುದ್ರಸಾಯನಶಾಸ್ತ್ರದಲ್ಲಿ, ಇತರ 
ಹವ್ಯಾಸಗಳಲ್ಲಿ ಕಾಲ ವಿನಿಯೋಗಿಸಲು ಅವನಿಗೆ ಬೇಸರ, ಬ್ರಿಸ್ಟಲ್‌ನಲ್ಲಿದ್ದಾಗ 
ಪೋಲ್ವ ಫೈಲನ್ನು ಉಪಯೋಗಿಸಿ ಅವನು ಅನೇಕ ರಾಸಾಯನಿಕ ಕ್ರಿಯೆಗಳನ್ನು 
ನಡೆಸಿದ್ದ . ಈಗ ರಾಯಲ್ ಇನ್ಸಿಟ್ಯೂಷನ್ನಿನ ಸುಸಜ್ಜಿತ ಪ್ರಯೋಗಶಾಲೆಯು 
ಅವನ ವಶದಲ್ಲಿದ್ದುದರಿಂದ ಇಂತಹ ಪ್ರಯೋಗಗಳಿಗೆ ಅನುಕೂಲವಾಯಿತು. 
- ಸಾಮಾನ್ಯ ನೀರಿನ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಆಮ್ಲ ಮತ್ತು 
ಕಾರಗಳು ಉತ್ಪತ್ತಿಯಾಗಲು ಕಾರಣವೇನು ಎಂಬುದು ದೇವಿಯನ್ನು ಬಹು ಹಿಂದಿನಿಂದ 
ಬಾಧಿಸುತ್ತಿದ್ದ ಸಮಸ್ಯೆ , ಕ್ರಮೇಣ ಇದಕ್ಕೆ ಉತ್ತರ ಕಂಡುಕೊಂಡ. ಆಮ್ಮು ಮತ್ತು 
ಕಾರಗಳು ಎಲ್ಲಿಂದಲೋ ಅವತರಿಸಿದ ವಸ್ತುಗಳೆನ್ನುವುದು ತಪ್ಪು . ವಿದ್ಯುದ್ವಿಭಜನಾ 
ಕೋಶ ಗಾಜಿನದು . ಅದರಲ್ಲಿ ಸಂಯುಕ್ತಗಳಿವೆ. ವಿದ್ಯುದ್ವಾರಗಳು ( electrodes ) 
ಲೋಹದಿಂದ ಆದವು. ಇವುಗಳಲ್ಲಿಯ ವಸ್ತುಗಳನ್ನು ವಿದ್ಯುತ್ತು ದ್ರಾವಣದೊಳಕ್ಕೆ 
ಆಕರ್ಷಿಸುವುದು . ಅನಂತರ ಅವುಗಳನ್ನು ಆಮ್ಲ ಮತ್ತು ಕ್ಷಾರಗಳ ರೂಪದಲ್ಲಿ ವಿದ್ಯು 
ದ್ವಾರಗಳ ಮೇಲೆಶೇಖರಿಸುತ್ತದೆ. ಇದು ಅವನ ವಾದ. ಅದನ್ನು ಪ್ರಯೋಗದಿಂದಲೂ 
ಸಮರ್ಥಿಸಿದ. ಶುದ್ದ ಚಿನ್ನದಿಂದ ಒಂದು ಪಾತ್ರೆಯನ್ನು ತಯಾರಿಸಿ ಅದರಲ್ಲಿ ಆಸವಿತ 
ನೀರನ್ನು ತುಂಬಿದ, ಪಾತ್ರೆಯನ್ನು ಮುಚ್ಚಿ ಅದರಲ್ಲಿದ್ದ ಗಾಳಿಯನ್ನೆಲ್ಲಾ ಪಂಪ್‌ ಮಾಡಿ 
ಹೊರದೂಡಿದ, ಎಂದರೆ ಅನ್ಯಪದಾರ್ಥಗಳಿಗೆ ಈಗ ಕೋಶದಲ್ಲಿ ಎಡೆಯಿಲ್ಲ. ಅನಂತರ 
ವಿದ್ಯುದ್ವಿಭಜನೆ ನಡೆಸಿದಾಗ ಹೈಡೋಜನ್ ಮತ್ತು ಆಕ್ಸಿಜನ್‌ಗಳು ಹೊರಬಿದ್ದ ವೇ 
ಹೊರತು ಆನ್ನು ಅಥವಾ ಕ್ಷಾರಗಳ ಸುಳಿವೇ ಇಲ್ಲ. ಇದೇ ಪ್ರಯೋಗವನ್ನು ರಾಯಲ್ 
ಇನ್ಸಿಟ್ಯೂಷನ್ನಿನ ಆಶ್ರಯದಲ್ಲಿ 1806ರ ನವೆಂಬರ್ 30ರ ದಿನಾಂಕ ಪ್ರದರ್ಶಿಸಿದಾಗ 
ಅದೊಂದು ಅದ್ಭುತ ಶೋಧವೆಂದು ಪ್ರಶಂಶಿಸಲಾಯಿತು. ಮರುವರುಷ ರಾಯಲ್ 
ಇನ್ಸಿಟ್ಯೂಷನ್ನಿನ ಶೋತೃಗಳಿಗೆ ಇನ್ನೊಂದು ಸೋಜಿಗದ ಸುದ್ದಿ ಕಾದಿತ್ತು . ಡೇವಿ 
ಎರಡು ಹೊಸ ಧಾತುಗಳನ್ನು ಆವಿಷ್ಕರಿಸಿದ್ದ , 

ಅಂದಿನ ರಸಾಯನ ವಿಜ್ಞಾನಿಗಳು ಬಳಸುತ್ತಿದ್ದ ಅನೇಕ ರಾಸಾಯನಿಕಗಳಲ್ಲಿ 
ಕಾಸ್ಟಿಕ್ ಪೊಟ್ಯಾಷ್ ಮತ್ತು ಕಾಸ್ಟಿಕ್ ಸೋಡ ಮುಖ್ಯವಾಗಿದ್ದವು. ಪ್ರಯೋಗ 
ಶಾಲೆಗಳಲ್ಲಿ, ಕಾರ್ಖಾನೆಗಳಲ್ಲಿ ಮತ್ತು ನಿತ್ಯಜೀವನದಲ್ಲಿ ಈ ದಾಹಕ ಕ್ಷಾರಗಳನ್ನು 


ಸರ್ ಹಂಫ್ರಿ ಡೇವಿ 
ಒಳಗೊಂಡ ನೂರಾರು ಪ್ರಯೋಗಗಳು ನಡೆಸಲ್ಪಡುತ್ತಿದ್ದವು. ಉದಾಹರಣೆಗೆ, ಈ 
ಕಾರಗಳು ಪ್ರಬಲ ಆಮ್ಲಗಳ ಮತ್ತು ಘಾಟು ಅನಿಲಗಳ ದಾಹಕಗುಣವನ್ನು ನಾಶ 
ಮಾಡುತ್ತಿದ್ದವು. ಅದ್ರಾವ್ಯವೆಂದು ಪರಿಗಣಿಸಲ್ಪಟ್ಟಿದ್ದ ವಸ್ತುಗಳೂ ಈ ಕ್ಷಾರಗಳಲ್ಲಿ 
ವಿಲೀನವಾಗುತ್ತಿದ್ದು ವು. ದಾಹಕ ಕಾರಗಳು ವಿಶಿಷ್ಟ ವಸ್ತುಗಳು , ಅವುಗಳ ಬಾಹ್ಯ 
ಲಕ್ಷಣ ಸಾಧಾರಣವೆ, ಕಲ್ಲು ತೂರಿನಂತ ಬಿಳಿಯ ಘನಗಳು. ಕಾಸ್ಟಿಕ್ ಸೋಡಅಥವಾ 
ಕಾಸ್ಟಿಕ್ ಪೊಟ್ಯಾಷ್‌ನ ಒಂದು ತುಂಡನ್ನು ಅಂಗೈಯಲ್ಲಿಟ್ಟು ಕೊಂಡು ಅದುಮಿ ನೋಡಿ. 
ಕೈ ಸುಟ್ಟಂತೆ ಭಾಸವಾಗುತ್ತದೆ. ಹಾಗೆಯೇ ಬಹಳ ಹೊತ್ತು ಹಿಡಿದಿದ್ದರೆ ತುಂಬಾ 
ಯಾತನೆಯಾಗುವುದಲ್ಲದೆ ಚರ್ಮ ಸುಲಿದುಹೋಗಿ ಮಾಂಸಖಂಡ ಘಾಸಿಯಾಗುವುದು. 
ಅವನ್ನು ದಾಹಕ ಕ್ಲಾರಗಳೆಂದು ಕರೆದದ್ದು ಈ ಕಾರಣದಿಂದ. ದಾಹಕ ಕ್ಷಾರಗಳಿಗೆ 
ನೀರಿನ ಒಲವು ಹೆಚ್ಚು ಕ್ಲಾರದ ತುಂಡೊಂದನ್ನು ಗಾಳಿಗೆ ಹಿಡಿದರೆ ಅದರ 
ಮೇಲ್ಕಿ ಒದ್ದೆಯಾಗುವುದು. ಕ್ರಮೇಣ ಮೆದುವಾಗಿ ಅದು ಜಲ್ಲಿಯಂತಾಗುವುದು. 
ವಾಯುಮಂಡಲದಿಂದ ತೇವಾಂಶವನ್ನು ಹೀರಿಕೊಂಡು ದ್ರಾವಣವಾಗುವುದರಿಂದ ಈ 
ಪರಿಣಾಮ , ಅವುಗಳನ್ನು ಮುಟ್ಟಿದರೆ ಸಾಬೂನನ್ನು ಮುಟ್ಟಿದಂತಾಗುತ್ತದೆ, ದೇವಿಯ 
ಕಾಲದಲ್ಲಿ ಈ ದಾಹಕ ಕ್ಷಾರಗಳ ಪರಿಚಯವಿರದ ರಸಾಯನ ವಿಜ್ಞಾನಿ ಇರಲಿಲ್ಲವೆನ್ನ 
ಬಹುದು, ಅವು ಅಷ್ಟು ಪರಿಚಿತ ವಸ್ತುಗಳಾಗಿದ್ದರೂ ಅವುಗಳ ಸಂಯೋಜನೆ ಮಾತ್ರ 
ಯಾರಿಗೂ ತಿಳಿದಿರಲಿಲ್ಲ. ಅವು ಧಾತುಗಳು ಎಂದು ನಂಬಲಾಗಿತ್ತು . ಅವು ಧಾತು 
ಗಳಾಗಿದರೆ ವಿದ್ಯುದ್ವಿಭಜನೆಗೆ ಒಳಗಾಗವು ಎಂಬುದು ಡೇವಿಯ ತರ್ಕ , ಬಹುತೇಕ 
ಕ್ರಿಯೆಗಳಲ್ಲಿ ಅವು ಸಂಯುಕ್ತಗಳಂತೆ ವರ್ತಿಸುತ್ತಿದ್ದವು. ಈ ಅನುಮಾನದ ಪರಿಹಾರ 
ಕ್ಕಾಗಿ ದೇವಿ ಕಾಸ್ಟಿಕ್ ಪೊಟ್ಯಾಷನ್ನು ನೀರಿನಲ್ಲಿ ವಿಲೀನವಾಡಿ ದ್ರಾವಣ ಮಾಡಿ 
ಕೊಂಡ, ತನ್ನ ಸೋದರ ಸಂಬಂಧಿ ಹಾಗೂ ಸಹಾಯಕನಾದ ಎಡ್ಕಂಡನಿಗೆ ಪ್ರಯೋಗ 
ಶಾಲೆಯಲ್ಲಿದ್ದ ವಿದ್ಯುತ್ತೊಶಗಳನ್ನೆಲ್ಲಾ ಕಲೆಹಾಕಲು ಆಣತಿಯಿತ್ಯ ಒಂದು ಅಪೂರ್ವ 
ಸಮೂಹನೆ ಕೂಡಿತು. ಸುಮಾರು ಒಂದು ಚದರಡಿ ಸಲೆಯ ಫಲಕಗಳನ್ನೊಳಗೊಂಡ 
24 ವಿದ್ಯುತ್ತೊಶಗಳು , ಅರ್ಧ ಅಡಿ ಸಲೆಯ ಫಲಕಗಳುಳ್ಳ 100 ಕೋಶಗಳು ಮತ್ತು 
ನಾಲ್ಕು ಚದುರಂಗುಲದ ಫಲಕಗಳುಳ್ಳ 150 ವಿದ್ಯುತ್ತೋಶಗಳನ್ನು ಕಲೆಹಾಕಿ 
ಸಂಪರ್ಕವೇರ್ಪಡಿಸಿದಾಗ ಪ್ರಬಲ ಬ್ಯಾಟರಿಯೊಂದು ಸಿದ್ಧವಾಯಿತು. ಇಷ್ಟು ಪ್ರಬಲ 
ವಿದ್ಯುತ್ಪವಾಹದ ಎದುರು ಕಾಸ್ಟಿಕ್ ಪೊಟ್ಯಾಷ್‌ನ ಆಟ ನಡೆಯದು ; ಅದು ಸಂಯುಕ್ತ 
ವಾಗಿದ್ದಲ್ಲಿ ವಿಭಜಿಸಿಯೇ ತೀರುವುದೆಂದು ಅವನ ನಿರೀಕ್ಷೆ, ಕ್ಷಾರದ ನಿರ್ವಣ್ರ ದ್ರಾವಣ 
ಬ್ಯಾಟರಿಯ ಸಂಪರ್ಕ ಪಡೆದಾಕ್ಷಣ ದ್ರಾವಣದಲ್ಲಿ ಅದ್ದಿದ್ದ ತಂತಿಗಳ ಮೇಲೆ ಅನಿಲದ 
ಗುಳ್ಳೆಗಳು ಕಾಣಿಸಿಕೊಂಡುವು. ತುಸು ಸಮಯದಲ್ಲೇ ದ್ರಾವಣ ಬಿಸಿಯಾಯಿತು. 
ಗುಳ್ಳೆಗಳು ರಭಸದಿಂದ ಮೇಲೆದ್ದು ವು. ಅವು ನೀರಿನ ವಿಭಜನೆಯಿಂದ ದೊರೆತ 
ಹೈಡೋಜನ್ ಮತ್ತು ಆಕ್ಸಿಜನಗಳೆಂದು ಪರೀಕ್ಷೆಗಳಿಂದ ಗೊತ್ತಾಯಿತು. ನಿರಾಶನಾದ 
ಡೇವಿ ಕಾದು ನೋಡಿದ . ಆದರೆ ಮುಂದೆ ಮತ್ತೇನೂ ನಡೆಯಲಿಲ್ಲ. ನೀರು ಮಾತ್ರ 


ವಿಜ್ಞಾನ ಕರ್ಣಾಟಕದ 


ತನ್ನ ಅಂಗಧಾತುಗಳಾಗಿ ವಿಭಜಿತವಾಯಿತೇ ವಿನಾ ಕಾಸ್ಟಿಕ್ಸ್ ಪೊಟ್ಯಾಷ್ ಮಾತ್ರ 
ದ್ರಾವಣದಲ್ಲಿ ಉಳಿಯಿತು, ಆದರೆ ಡೇವಿ ಎದೆಗುಂದಲಿಲ್ಲ . ಪ್ರಾಯಶಃ ನೀರಿನಿಂದ 
ಅಡಚಣೆಯೆಂದು ಕಾಣುತ್ತದೆ. ನೀರಿಲ್ಲದೆ ದ್ರವಿತ ಕಾಸ್ಟಿಕ್ ಪೊಟ್ಯಾಷನ್ನೆ ಏಕೆ 
ವಿದ್ಯುದ್ವಿಭಜಿಸಬಾರದು ಎಂದು ತರ್ಕಿಸಿದ. ಕೊಂಚ ಶುಷ್ಕ ಕಾಸ್ಟಿಕ್ ಪೊಟ್ಯಾಷ್ 
ಪುಡಿಯನ್ನು ಒಂದು ಪ್ಲಾಟಿನಂ ಚಮಚದಲ್ಲಿಟ್ಟು ಸ್ಪಿರಿಟ್ ದೀಪದಲ್ಲಿ ಹಿಡಿದ. 
ಹೆಚ್ಚಿಗೆ ತಾಪ ಉತ್ಪಾದಿಸಲು ತಿದಿಯೊತ್ತಿ ಜ್ವಾಲೆಗೆ ಆಕ್ಸಿಜನ್ ಸೇರಿಸಿದ. ಇದರಿಂದ 
ಸುಮಾರು ಮೂರು ನಿಮಿಷಗಳಲ್ಲಿ ಕಾಸ್ಟಿಕ್ ಪೊಟ್ಯಾಷ್ನ ಘನ ಕರಗಿ ದ್ರವರೂಪ 
ತಳೆಯಿತು. ಗ್ಯಾಲ್ವನಿಕ ಸರ್ಕೂಟನ ಒಂದು ತುದಿಯನ್ನು ಚಮಚಕ್ಕೆ ಲಗತ್ತಿಸಿ 
ಸರ್ಕೂಟನ ಇನ್ನೊಂದು ತುದಿಯನ್ನು ಕೆಂಗಾವಿನಲ್ಲಿರುವ ಕ್ಷಾರದ ದ್ರವದಲ್ಲಿ ಅದ್ದ 
ಲಾಯಿತು. ಸ್ವಲ್ಪ ಹೊಗೆ ಚಿಮ್ಮಿತು, ಕಿಡಿ ಕಾರಿತು . ಉದ್ರಿಕ್ತನಾದ ಡೇವಿಗೆ ಕೈ 
ಸುಟ್ಟ ದೂ ತಿಳಿಯದು. ಅವನ ಮನದಲ್ಲಿದ್ದುದು ಒಂದೇ ಯೋಚನೆ : “ ಕ್ಷಾರವು 
ವಿಭಜಿಸುವುದೇ ಅಥವಾ ಇಲ್ಲವೇ ? ಈಗ ನೀರಿಲ್ಲವಲ್ಲ, ಕೇವಲ ಕ್ಲಾರ ತಾನೆ. ಅದು 
ಧಾತುವಾಗಿರದಿದ್ದ ಪಕ್ಷದಲ್ಲಿ ಅದರ ಬಣ್ಣ ಬಯಲಾಗಲೇ ಬೇಕು. ಇಷ್ಟಕ್ಕೂ ದ್ರವಿತ 
ಕ್ವಾರದ ಮೂಲಕ ವಿದ್ಯುತ್ ಪ್ರವಹಿಸುವುದಿಲ್ಲವೋ ಏನೋ ?” ಹೀಗೆ ಯೋಚಿಸುತ್ತಿರು 
ವಾಗಲೇ ಅವನಿಗೆ ಆಶ್ಚರ್ಯ ಕಾದಿತ್ತು . ಕ್ವಾರದ ಮೂಲಕ ವಿದ್ಯುತ್ ಹರಿದಿತ್ತು . 

* ಇಲ್ಲಿ ನೋಡು, ಎಡ್ಕಂಡ್ , ಅದು ವಿಭಜಿಸುತ್ತಿದೆಯಯ್ಯಾ ! ” 

ದೇವಿಯ ಕೂಗಾಟ ಕೇಳಿ ಎಡ್ಕಂಡ್ ಓಡಿಬಂದು ಬಗ್ಗಿ ನೋಡಿದ. ನಿಜಕ್ಕೂ 
ಪೊಟ್ಯಾಷ್ ವಿಭಜನೆಯಾಗುತ್ತಿತ್ತು . ಚಮಚದಿಂದ ಹಾರುತ್ತಿದ್ದ ಕಿಡಿಗಳಿಂದ ತನ್ನ 
ಕಣ್ಣುಗಳನ್ನು ರಕ್ಷಿಸಿಕೊಳ್ಳಲು ಎಂಡ್ ಯತ್ನಿ ಸಿದರೆ ಡೇವಿಗೆ ಮಾತ್ರ ಅದರ 
ಪರಿವೆಯೇ ಇಲ್ಲ. ಪ್ರಯೋಗದಲ್ಲಿ ತಲ್ಲೀನನಾದ ಡೇವಿ ಅದನ್ನು ಎಷ್ಟು ಹತ್ತಿರದಿಂದ 
ವೀಕ್ಷಿಸುತ್ತಿದ್ದನೆಂದರೆ, ಒಮ್ಮೆ ಅವನ ಮೂಗು ಚಮಚಕ್ಕೆ ಬಡಿಯುವುದರಲ್ಲಿತ್ತಂತೆ ! 

ವಾಸ್ತವವಾಗಿ ದ್ರವಿತ ಕ್ಲಾರ ವಿದ್ಯುದ್ವಿಭಜನೆಗೆ ಒಳಗಾಗಿತ್ತು . ಪ್ಲಾಟಿನಂ ತಂತಿ 
ತಗಲಿದ ಕ್ಷಾರದ ಭಾಗದಿಂದ ಗುಲಾಬಿ ಬಣ್ಣದ ಜ್ವಾಲೆ ಸೂಸುತ್ತಿತ್ತು . ಎಲ್ಲಿಯ 
ವರೆಗೆ ವಿದ್ಯುತ್ ಹರಿಯುತ್ತಿತ್ತೋ ಅಲ್ಲಿಯ ತನಕ ಜ್ವಾಲೆ ಸೂಸಿ, ವಿದ್ಯುತ್ ಪ್ರವಾಹ 
ವನ್ನು ನಿಲ್ಲಿಸಿದಾಕ್ಷಣ ಜ್ವಾಲೆಯೂ ಮಾಯವಾಯಿತು. 

” ಇದರ ಅರ್ಥವೇನು ಹಂಫ್ರಿ ? ” 

" ಹೊಸ ಧಾತುವೊಂದನ್ನು ನಾವು ಕಂಡುಹಿಡಿದಿದ್ದೇವೆ ಅಷ್ಟೆ . ವಿದ್ಯುತ್ತು 
ಕ್ಷಾರದಿಂದ ಈ ಧಾತುವನ್ನು ಹೊರಗಟ್ಟಿದೆ. ತಂತಿಯ ತುದಿಯಲ್ಲಿ ನಾವು ಕಂಡ 
ಗುಲಾಬಿ ಬಣ್ಣದ ಜ್ವಾಲೆ ಅದರ ದಹನದಿಂದ ಹುಟ್ಟಿದ್ದು , ಇನ್ನಾವ ವಿವರಣೆಯ 
ಸಾಧ್ಯವಿಲ್ಲ. ಆದರೆ ಅದು ಏನು, ಅದನ್ನು ಪ್ರತ್ಯೇಕಿಸುವುದು ಹೇಗೆ ಎಂಬುದು 
ನನಗೂ ಸಮಸ್ಯೆ ” ಡೇವಿಯ ಬಿಚ್ಚು ಮಾತು, ಗ್ಯಾಲ್ವನಿ ಒಮ್ಮೆ ಹೇಳಿದ್ದುಂಟು. 
* ಸಾಮಾನ್ಯವಾಗಿ ಯಾವ ಪ್ರಯೋಗಿಯೇ ಆಗಲಿ ತಾನು ಕಾಣಬಯಸಿದ್ದನ್ನು 


ಸರ್ ಹಂಫ್ರಿ ಡೇವಿ 
ಕಾಣುವನೇ ವಿನಾ ವಸ್ತುವಿನ ನಿಜ ಸ್ವರೂಪವನ್ನಲ್ಲ. ” ಎಂದರೆ , ಪ್ರಯೋಗಿಗಳು 
ಪೂರ್ವಗ್ರಹ ಪೀಡಿತರಾಗಿರುವುದು ಸರ್ವಸಾಮಾನ್ಯ . ಆದರೆ ಡೇವಿ ಇದಕ್ಕೆ ಅಪವಾದ. 
ಫಲಿತಾಂಶವನ್ನು ಖಚಿತಪಡಿಸಿಕೊಳ್ಳಲು ಅವನು ಅದೇ ಪ್ರಯೋಗವನ್ನು ಹಲವುಸಾರಿ 
ಪುನರಾವರ್ತಿಸಿದ. ಪ್ಲಾಟಿನಂ ಚಮಚವನ್ನು ಬ್ಯಾಟರಿಯ ಧನಧ್ರುವಕ್ಕೂ 
ಕ್ಷಾರದಲ್ಲಿ ಅದ್ದಿದ್ದ ಪ್ಲಾಟಿನಂ ತಂತಿಯನ್ನು ಬ್ಯಾಟರಿಯ ಖಣಧ್ರುವಕ್ಕೂ 
ಲಗತ್ತಿಸಿದ ತಕ್ಷಣ ಗುಲಾಬಿ ಜ್ವಾಲೆ ತಪ್ಪದೆ ಹೊರಡುತ್ತಿತ್ತು . ಧ್ರುವಗಳನ್ನು ತಿರುಗು 
ಮುರುಗು ಮಾಡಿದರೆ ಜ್ವಾಲೆಯ ಸುಳಿವಿಲ್ಲ ; ಕ್ಷಾರ ವಿಭಜಿಸುವ ಸೂಚನೆ ಕಂಡುಬಂತು. 
ಯಾವುದೋ ಅನಿಲದ ಗುಳ್ಳೆ ಕಾಣಿಸಿತು. ಅದು ಮೇಲೇರಿ ಹೊತ್ತಿ ಉರಿಯಿತ್ತು, 
ಅದು ಹೈಡೋಜನ್ ಎಂಬುದರಲ್ಲಿ ಅನುಮಾನವಿರಲಿಲ್ಲ. ಆದರೆ ಗುಲಾಬಿ ಜ್ವಾಲೆಗೆ 
ಕಾರಣವಾದ ಅವ್ಯಕ್ತ ವಸ್ತುವನ್ನು ಮಾತ್ರ ಅವನು ಸೆರೆ ಹಿಡಿಯಲಾಗಲಿಲ್ಲ . 

ರ್‌ ತಿಂಗಳ ಒಂದು ಮುಂಜಾನೆ, ಹಿಮು ಸುರಿಯುತ್ತಿದೆ, ತುಂಬಾ ಚಳಿ. 
ಬೇಗ ಉಪಹಾರ ಮುಗಿಸಿದ ಡೇವಿ ಪ್ರಯೋಗಶಾಲೆಗೆ ಧಾವಿಸಿದ. ಕೊನೆಯ ಪ್ರಯತ್ನ 
ಮಾಡಿ ನೋಡುವುದು ಎಂದು ಅವನ ನಿರ್ಧಾರ. ಮೊದಲನೆಯ ಸಲ ಪ್ರಯೋಗ 
ಹಾಳಾದದ್ದು ನೀರಿನಿಂದ. ಎರಡನೆಯಸಲ ಹೆಚ್ಚು ತಾಪವಿದ್ದುದರಿಂದ ಅವ್ಯಕ್ತಧಾತು 
ಉರಿದು ನಷ್ಟವಾಯಿತು. ಆದುದರಿಂದ ನೀರೂ ವರ್ಜ, ಬೆಂಕಿಯ ವರ್ಜ್ಯ. 
ಹಾಗಾದರೆ ಕಾಸ್ಟಿಕ್ ಪೊಟ್ಯಾಷನ್ನು ಕರಗಿಸುವುದೆಂತು ? ತಣ್ಣನೆಯ ಕ್ಷಾರದ ತುಂಡಿನ 
ಮೂಲಕ ವಿದ್ಯುತ್ ಹಾಯಿಸಲು ಯತ್ನಿಸಬಾರದೇಕೆ? ಅಂದು ಮುಂಜಾನೆ ಅವನು 
ಹೂಡಿದ ಉಪಾಯವಿದು. ಹಿಂದಿನ ಸಂಜೆ ತಾನೆ ನರ್ತನ ಕೂಟವೊಂದರಲ್ಲಿ 
ಪಾಲ್ಗೊಂಡಿದ್ದ ಡೇವಿ ಮನೆಗೆ ಮರಳಿದ್ದು ಸರಿರಾತ್ರಿಯಲ್ಲಿ, ಮೂರುಕಾಸು ಸಹ 
ನಿದ್ದೆಯಿಲ್ಲ. ಲವಲವಿಕೆ ಸಾಲದು. ಆದರೂ ಪ್ರಯೋಗ ಪ್ರಾರಂಭಿಸಿದ, ಎಡ್ಮಿಂಡನೂ 
ಬಂದ. ಉತ್ಸಾಹ ಏರಿತು. ಇಬ್ಬರೂ ಕಾರ್ಯೋನ್ಮುಖರಾದರು. ಆದರೆ ಶುಷ್ಕವಾದ 
ಕ್ಷಾರ ಗಾಜಿನಂತೆ ಅವಾಹಕವಾಗಿತ್ತು . ತನ್ನ ಮೂಲಕ ವಿದ್ಯುತ್ತನ್ನು ಹರಿಯ 
ಗೊಡಲಿಲ್ಲ. ಗಂಟೆಗಳ ಕಾಲ ಶ್ರಮಿಸಿದರೂ ಪ್ರಯೋಜನವಾಗಲಿಲ್ಲ. ಛಲವಂತನಾದ 
ಡೇವಿ ಕೈ ಬಿಡಲಿಲ್ಲ. ಅವನಿಗೊಂದೇ ಚಿಂತೆ. ಮೊಂಡು ಪೊಟ್ಯಾಷ್ ಅವನ ಕಣ್ಣಿನ 
ಮುಂದೆ ನರ್ತಿಸುತ್ತಿತ್ತು . ಏನೇಬರಲಿ ಇದನ್ನು ವಿಭಜಿಸಿಯೇ ತೀರುವೆ ಎಂಬುದು 
ಅವನ ಹಠ , ಅವನು ಯೋಚಿಸಿದ ತಂತ್ರ ಹಲವು. ಪ್ರತಿಯೊಂದರಲ್ಲೂ ಒಂದಲ್ಲ 
ಒಂದು ಕೊರತೆ ಅಥವಾ ಸಮಸ್ಯೆ. ಕೊನೆಗೊಂದು ಉಪಾಯ ಹೊಳೆಯಿತು. 

* ಎಡ್ಕಂಡ್ , ಇನ್ನೊಂದು ತುಣುಕು ಪೊಟ್ಯಾಷ್ ತಾ , ಕಡೆಯ ಪ್ರಯತ್ನ 
ಮಾಡೋಣ ” ಎಂದ. 

- ಪೊಟ್ಯಾಷ್ ತುಂಡೊಂದು ಅವನ ಕೈಲಿ ಬಂತು. ಅದನ್ನು ಒಂದು ನಿಮಿಷ 
ಗಾಳಿಗೆ ಹಿಡಿದ ಅದರ ಹೊರಮೈ ಒದ್ದೆಯಾಯಿತು, ವಿದ್ಯುತ್ ಹರಿಯಲಿಕ್ಕೆ ಇಷ್ಟು 
ತೇವ ಸಾಕಾಗಿತ್ತು . ಅದರಿಂದ ಬಾಧಕವಿಲ್ಲದೆ ಕ್ಷಾರ ದ್ರವಿಸಿ ಅನಂತರ ವಿಭಜಿಸಿತು, 


ವಿಜ್ಞಾನ ಕರ್ಣಾಟಕ 
ಉದ್ವಿಗ್ನನಾದ ದೇವಿ ಉಸಿರುಕಟ್ಟಿ, ಪ್ರಯೋಗವನ್ನು ವೀಕ್ಷಿಸುತ್ತಿದ್ದ , ಪ್ಲಾಟಿನಂ 
ತಂತಿ ಮುಟ್ಟಿದ ಭಾಗ ದ್ರವಿಸಲಾರಂಭಿಸಿತು . ಸೆಕೆಂಡುಗಳು ವರ್ಷಗಳಂತೆ ತೋರಿದವು. 
ಇದ್ದಕ್ಕಿದ್ದಂತೆ ಒಂದು ಲಘು ಆಸ್ಫೋಟನೆ, ಡೇವಿ ಎಡ್ಕಂಡನನ್ನು ಮೊಣಕೈನಿಂದ 
ತಿವಿದು " ಎಂಡ್ ! ಎಡ್ಕಂಡ್ ! ನೋಡಲ್ಲಿ '' ಎಂದು ಪಿಸು ನುಡಿದ. ದ್ರವಿಸುತ್ತಿದ್ದ 
ಪೊಟ್ಯಾಷ್‌ನ ಮೇಲೆ ಉಜ್ಜಿದರೆ ಅದರಡಿ ಸಣ್ಣ ಹನಿಗಳು ಸಂಗ್ರಹಿಸುತ್ತಿದ್ದವು. 
ಪಾದರಸದ ಹನಿಗಳಂತೆ ಬೆಳ್ಳಗಿದ್ದವು. ಕೆಲವು ಆಸ್ಫೋಟಿಸಿದರೆ ಮತ್ತೆ ಕೆಲವು ತಕ್ಷಣ 
ಮಾಯವಾಗುತ್ತಿದ್ದವು. ಅಳಿದುಳಿದ ಹನಿಗಳ ಹೊರಮೈ ಮಬ್ಲಾಗಿ ಕ್ರಮೇಣ ಬಿಳಿಯ 
ಪದರದಿಂದ ಮುಚ್ಚಿ ಹೋಯಿತು. ಕಾಸ್ಟಿಕ್ ಪೊಟ್ಯಾಷ್ನಲ್ಲಿ ಯಾವುದೋ ಲೋಹ 
ವಿದೆ. ಅದು ಹೀಗೆ ಹೊರಬಿದ್ದಿದೆ. ಯಾರಿಗೂ ಇದು ಹೊಳೆದಿರಲಿಲ್ಲ ! ದೇವಿಯ 
ಸಂತೋಷ ಅಪಾರ. ಆನಂದಾತಿರೇಕದಿಂದ ಪ್ರಯೋಗಶಾಲೆಯಲ್ಲೆಲ್ಲಾ ಕುಣಿದಾಡಿದ. 
ಬಡುವಿನ ಮೇಲಿದ್ದ ಗಾಜಿನ ರಿಟಾರ್ಟ್ ಕಬ್ಬಿಣದ ತ್ರಿಪಾದಿಗೆ ಬಡಿದು ನುಚ್ಚು 
ನೂರಾಯಿತು. ಪ್ರಯೋಗಶಾಲೆಯ ಮೂಲೆಯಲ್ಲಿ ಸೀಸೆಗೆ ಆಸವಿತ ನೀರು ತುಂಬುತ್ತಿದ್ದ 
ಸೇವಕ ಗಾಬರಿಗೊಂಡು ಹೊರಕ್ಕೊಡಿದನಂತೆ. ಭಲೆ, ಡೇವಿ, ಕೊನೆಗೂ ಗೆದ್ದೆ ?? 
ಎಂದು ತನಗೆ ತಾನೆ ಹೇಳಿಕೊಂಡ. ಎಡ್ಕಂಡನನ್ನು ಪ್ರಯೋಗದ ಮೇಜಿನಿಂದ ಎಳೆ 
ದೊಯ್ಯುತ್ತಾ " ಬಾ ಎಂಡ್ , ಇನ್ನು ಸಾಕು. ವಿದ್ಯುತ್ತನ್ನು ನಿಲ್ಲಿಸು, ನಮಗೆ 
ಬೇಕಾದ್ದು ಸಿಕ್ಕಿತು'' ಎಂದ. ಈ ಆಕಸ್ಮಿಕ ಯಶಸ್ಸಿನಿಂದ ಮತ್ತನಾದ ಡೇವಿ 
ಮಾಮೂಲುಸ್ಥಿತಿಗೆ ಬರಲು ಕೆಲವು ತಾಸುಗಳು ಹಿಡಿಯಿತು. 

* ಇದು ಆರಂಭ ಮಾತ್ರ , ಎಡ್ಕಂಡ್ . ಇನ್ನು ಇತರ ಧಾತುಗಳ ಕಡೆ ಗಮನ 
ಗ್ಯಾಲ್ಪನಿಕ ಪ್ರವಾಹವನ್ನು ಎದುರಿಸಬಲ್ಲ ವಸ್ತು ವುಂಟೇ ? ರಸಾಯನ ಶಾಸ್ತ್ರವನ್ನೆ 
ಬುಡ ಮೇಲು ಮಾಡೋಣ ನಡೆ '' ಎಂದು ಹೊರಟ . ಅಂದು ಅವನು ಹೆಚ್ಚು ಕೆಲಸ 
ಮಾಡಲಾರದೆ ಹೋದ. ಮನಃಸ್ಥಿತಿ ಹತೋಟಗೆ ಬಂದನಂತರ ಪ್ರಯೋಗ ದಾಖಲೆ 
ಪುಸ್ತಕದಲ್ಲಿ ಅಂದಿನ ಫಲಿತಾಂಶಗಳ ವರದಿ ಬರೆಯಲು ಕುಳಿತ. ಅಂದು ಚಿತ್ತಾದ 
ಪುಟಗಳೆಷ್ಟೋ , ಮುರಿದ ಲೇಖನಿಗಳೆಷ್ಟೋ , ಅಂತೂ ವರದಿ ಬರೆದು ಕೈ ತೊಳೆದು 
ಸಿಳ್ಳೆ ಹಾಕುತ್ತಾ ಹೊರಡಲು ಅನುವಾದ. ಇನ್ನೂ ಹೊಸಲು ದಾಟಿಲ್ಲ. ಏನೋ 
ಜ್ಞಾಪಿಸಿಕೊಂಡವನಂತೆ ವಾಪಸು ಬಂದು ಪ್ರಯೋಗದ ವರದಿಯಿದ್ದ ಪುಟದಡಿಯಲ್ಲಿ 
ದಪ್ಪ ಅಕ್ಷರಗಳಲ್ಲಿ ಹೀಗೆ ಬರೆದನಂತೆ : 

* ಒಂದು ಅಪೂರ್ವ ಪ್ರಯೋಗ > 
ದೇವಿಯ ಅಂದಿನ ಹುಚ್ಚಾಟಕ್ಕೆ ಯಾರೂ ಅವನನ್ನು ಟೀಕಿಸುವಂತಿರಲಿಲ್ಲ. 
ಅದು ಸಕಾರಣವಾಗಿಯೇ ಇತ್ತು . ದಾಹಕ ಕ್ಲಾರವನ್ನು ವಿಭಜಿಸಬೇಕೆಂಬುದು ಅವನ 
ಹಲವು ತಿಂಗಳ ಕನಸು. ಮೇಲಿಂದ ಮೇಲೆ ಅಪಜಯ ಅನುಭವಿಸಿ ಕೊನೆಗೆ ಯಾವುದು 
ಅಸಾಧ್ಯವೆನಿಸಿತ್ತೊ ಅದನ್ನು ಸಾಧಿಸಿದರೆ ಹಿಗ್ಗದವರಾರು ? ಅಭೇದ್ಯವೆಂದು ಪರಿಗಣಿಸ 
ಲ್ಪಟ್ಟದ್ದನ್ನು ವಿಭಜಿಸಿದ್ದಾಯಿತು. ಧಾತುಗಳ ಪಟ್ಟಿಯಿಂದ ಕಾಸ್ಟಿಕ್ ಪೋಟ್ಯಾಷ್ನ 


ಸರ್ ಹಂಫ್ರಿ ಡೇವಿ 
ಹೆಸರು ಹೊಡೆದುಹಾಕಿ ಅದರ ಸ್ಥಾನದಲ್ಲಿ ಪೊಟ್ಯಾಸಿಯಂ ಎಂದು ಬರೆದ. ಅದು 
ನೂತನ ಧಾತುವಿಗೆ ಡೇವಿಕೊಟ್ಟ ಹೆಸರು. ಅನಂತರ ಈ ಧಾತುವಿನ ಗುಣಲಕ್ಷಣಗಳ 
ಕಡೆ ಡೇವಿಯ ಗಮನ ಹರಿಯಿತು, ಅದಕ್ಕಾಗಿ ಸಾಕಷ್ಟು ಧಾತುವು ಸಂಗ್ರಹವಾಗ 
ಬೇಕಷ್ಟೆ . ಆದರೆ ಈ ನಿಟ್ಟಿನಲ್ಲಿ ಎದುರಾದ ಸಮಸ್ಯೆಗಳು ಹಲವು. ಪೊಟ್ಯಾಸಿಯಂಗೆ 
ಕೆಲವು ವಿಚಿತ್ರ ಗುಣಗಳುಂಟು . ಅದನ್ನು ಕೂಡಿಡುವಂತಿರಲಿಲ್ಲ. ವಾತಾವರಣದಿಂದ 
ತೇವವನ್ನು ಹೀರಿ ಮರಳಿ ಪೊಟ್ಯಾಷ್ ಆಗಿಬಿಡುವುದು ; ಇಲ್ಲವೇ ಪೊಟ್ಯಾಷ್‌ನಿಂದ 
ಹೊರಬಿದ್ದ ಕ್ಷಣದಲ್ಲಿ ಉರಿದುಹೋಗುವುದು. ಅಂದು ಪರಿಚಿತವಾಗಿದ್ದ ಎಲ್ಲ 
ಲೋಹಗಳೂ ನೀರಿನಲ್ಲಿ ಮುಳುಗುತ್ತಿದ್ದವು. ಆದರೆ ಪೊಟ್ಯಾಸಿಯಂ ತೇಲಿತು. 
ಹಿಸ್ಸೆಂದು ಶಬ್ದ ಮಾಡುತ್ತಾ ಈಜಾಡಿತು . ಮರುಕ್ಷಣವೆ ಆಸ್ಫೋಟಿಸಿ ಹೊತ್ತಿಕೊಂಡು 
ಗುಲಾಬಿ ಜ್ವಾಲೆ ಹೊರಡಿಸಿತು. ಅಂತಿಮವಾಗಿ ಲೋಹವೆಲ್ಲಾ ಕರಗಿ ಪುನ: ಕಾಸ್ಟಿಕ್ 
ಪೊಟ್ಯಾಷ್ ದ್ರಾವಣವಾಯಿತು. ಈ ತಂಟೆಕೋರ ಲೋಹವಿದ್ದೆಡೆಯಲ್ಲಿ ಗಲಾಟೆ 
ಮತ್ತು ಬೆಂಕಿ ! ಆಮ್ಲ ಗಳಲ್ಲಿ ಹೊತ್ತಿಕೊಳ್ಳುವುದು, ಗಾಜನ್ನು ತಿಂದುಹಾಕುವುದು. 
ಆಕ್ಸಿಜನ್‌ನಲ್ಲಿ ಇದು ದಹಿಸಿದಾಗ ಕಣ್ಣು ಕೋರೈಸುವ ಬೆಳಕು. ಆಿ ಹಾಲ್ , 
ಈಥರ್‌ ಮುಂತಾದ ಕಾರ್ಬನಿಕ ದ್ರವಗಳೊಡನಿರುವ ನೀರಿನ ಪಸೆಯಾದರೂ ಬಿಡದೆ 
ಅದನ್ನು ಹೀರುವುದು , ಕಾಯಿಸಿದಾಗ ಅದರೊಡದೆ ಸಂಯೋಜಿಸದಿರುವ ಲೋಹಗಳು 
ಅಪರೂಪ, ಗಂಧಕ ಮತ್ತು ರಂಜಕಗಳೊಡನೆ ಸಂಯೋಜಿಸಿದಾಗ ಹೊತ್ತಿ ಉರಿಯು 
ವುದು, ಬರ್ಫದ ಮೇಲೂ ಉರಿದು ಅದರಲ್ಲಿ ರಂಧ್ರ ಕೊರೆಯುವುದು, ಕಾಸ್ಟಿಕ್ 
ಪೊಟ್ಯಾಷ್ ಆಗುವ ತನಕ ಈ ಕ್ರಿಯೆ ನಿಲ್ಲದು. ಇಂತಹ ಪಟುವಾದ ಧಾತುವಿನೊಡನೆ 
ವ್ಯವಹರಿಸುವುದೆಂತು ? ಅದನ್ನು ಹಿಡಿದಿಡುವುದಾದರೂ ಹೇಗೆ? ಅದನ್ನು ಯಾವ 
ರೀತಿ ಕೂಡಿಡಲು ಸಾಧ್ಯ ? ಈ ಪ್ರಶ್ನೆಗಳು ದೇವಿಯ ತಲೆ ತಿನ್ನ ಹತ್ತಿದವು. ಆಕಸ್ಮಿಕ 
ವಾಗಿ ಪರಿಹಾರ ಸಿಕ್ಕಿತು. ಸೀಮೆಎಣ್ಣೆಯಲ್ಲಿಟ್ಟರೆ ಅದು ಸೌಮ್ಯವಾಗಿರುತ್ತಿತ್ತು . 
ಅಂದಿನಿಂದ ಲೋಹ ಬಂದಂತೆಲ್ಲಾ ಅದನ್ನು ಸೀಮೆಎಣ್ಣೆಯಲ್ಲಿ ಕೂಡಿಡಲಾಯಿತು. 
ಇದರಿಂದ ಮುಂದಿನ ಪ್ರಯೋಗಗಳಿಗೆ ಸಾಕಷ್ಟು ಪೊಟ್ಯಾಸಿಯಂ ಸಿಗುವಂತಾಯಿತು. 
ಈಗ ಡೇವಿಗೆ ಬಂದ ಅನುಮಾನವೆಂದರೆ, ಅದು ನಿಜವಾಗಿ ಲೋಹವೇ ಎಂಬುದು 
ಕ್ಷಾರದಿಂದ ಹೊರಬಿದ್ದ ಕ್ಷಣದಲ್ಲಿ ಅದರ ಮೇಲ್ಮ , ಬೆಳ್ಳಿಯಂತೆ ಹೊಳೆಯುವುದು , 
ಎಲ್ಲ ಲೋಹಗಳಂತೆ ವಿದ್ಯುದ್ವಾಹಕ ಮತ್ತು ಉಷ್ಣ ವಾಹಕ , ಪಾದರಸದಲ್ಲಿ ವಿಲೀನವಾಗಿ 
ಅಮಾಲ್ಕಂ ಕೊಡುವುದು, ಆದರೆ ಡೇವಿ ಏಕೆ ಅನುಮಾನಿಸಿದನೆಂದರೆ ಸಾಮಾನ್ಯ 
ಲೋಹಗಳು ಭಾರ, ಪೊಟ್ಯಾಸಿಯಂ ಹಗುರ. ನೀರಿಗಿಂತ ಹಗುರವಾದ ಸೀಮೆಎಣ್ಣೆ 
ಯಲ್ಲ ಅದನ್ನು ಮುಳುಗಿಸಿಡುವುದು ಪ್ರಯಾಸ, ಮೇಣದಂತೆ ಮೆದು. ಚಾಕುವಿನಿಂದ 
ಕತ್ತರಿಸಬಹುದು. ಗಾಳಿಯಲ್ಲಿದ್ದಾಗ ಮೇಲ್ಸ್ ಮಸಕಾಗುವುದು . ಇತರ ಪರಿಚಿತ 
ಲೋಹಗಳಿಗೆ ಈ ಲಕ್ಷಣಗಳಿರಲಿಲ್ಲ. ಇದಕ್ಕಿಂತ ಚಿನ್ನ 20ರಷ್ಟು , ಪಾದರಸ 16ರಷ್ಟು 
ಮತ್ತು ಕಬ್ಬಿಣ 9ರಷ್ಟು ಭಾರ. ಆದರೂ ಡೇವಿ ಕೊನೆಗೆ ಅದು ಲೋಹವೆಂದೇ 


ವಿಜ್ಞಾನ ಕರ್ಣಾಟಕ 


ತೀರ್ಮಾನಿಸಿದ. ಅವನ ವಾದಸರಣಿ ಹೀಗಿತ್ತು : “ ಪೊಟ್ಯಾಸಿಯಂ ಅತಿ ಹಗುರ 
ವೆಂಬುದು ಆಶ್ಚರ್ಯ, ನಿಜ . ಹಾಗೆಂದ ಮಾತ್ರಕ್ಕೆ ಅದು ಲೋಹವಾಗಿರಬಾರದೆ ? 
ಹಾಗೆ ನೋಡಿದರೆ ಪ್ಲಾಟಿನಂ ಮತ್ತು ಚಿನ್ನಗಳಿಗೆ ಹೋಲಿಸಿದಾಗ ಕಬ್ಬಿಣ ಅತಿ 
ಹಗುರ. ಪಾದರಸವೂ ಪ್ಲಾಟಿನಂಗಿಂತ ಹಗುರವಲ್ಲವೆ ? ಹೀಗಿರುವಾಗ ಪೊಟ್ಯಾಸಿಯಂ 
ಏಕೆ ಲೋಹವಲ್ಲ ? ಇದು ನಮ್ಮ ದೃಷ್ಟಿದೋಷದಿಂದ ಉದ್ಭವಿಸಿದ ಸಮಸ್ಯೆ . 
ಏಕೆಂದರೆ , ನಮಗೆ ಪರಿಚಿತವಾದ ಲೋಹಗಳನ್ನು ಗಮನಿಸಿ ಎಲ್ಲ ಲೋಹಗಳೂ 
ಹಾಗೆಯೇ ವರ್ತಿಸಬೇಕೆಂಬ ತಪ್ಪು ಗ್ರಹಿಕೆ ನಮಗೆ ಉಂಟಾಗಿದೆ. ವಾಸ್ತವವಾಗಿ 
ಪೊಟ್ಯಾಸಿಯಂನಂತೆ ಭಿನ್ನ ಲಕ್ಷಣಗಳುಳ್ಳ ಇತರ ಲೋಹಗಳೂ ಇರಬಹುದು. ಅವುಗಳ 
ಸ್ಥಾನ ಪೊಟ್ಯಾಸಿಯಂ ಮತ್ತು ಕಬ್ಬಿಣಗಳ ನಡುವೆ ', ಡೇವಿಯ ವಾದಕ್ಕೆ ಇಂದು 
ಪುರಸ್ಕಾರ ದೊರೆತಿದೆ. 

1807ರ ನವೆಂಬರ್ 19 ರಂದು ರಾಯಲ್ ಇನ್ಸಿಟ್ಯೂಷನ್ನಿನ ಮೇಲಿನಲ್ಲಿ 
ಸಂಶೋಧನೆಗಳ ಬಗ್ಗೆ ಡೇವಿಯ ಉಪನ್ಯಾಸ ಏರ್ಪಾಟಾಗಿತ್ತು . ಇದಕ್ಕಾಗಿ ಅವನು 
ಭರದಿಂದ ಸಿದ್ಧತೆ ಮಾಡಬೇಕಾಗಿತ್ತು . ಅಷ್ಟರೊಳಗಾಗಿ ಪೊಟ್ಯಾಸಿಯಂ ಕುರಿತು 
ಆದಷ್ಟು ಮಾಹಿತಿ ಕಲೆಹಾಕಿ ಅದನ್ನು ಪ್ರೋತೃಗಳಿಗೆ ಪ್ರದರ್ಶಿಸುವುದು ಅವನ ಇಂಗಿತ. 
ಅದರ ಸಲುವಾಗಿ ಅವನು ಆರುವಾರಗಳ ಕಾಲ ಶ್ರಮಿಸಿದ. ಅವನದು ರಾಕ್ಷಸೀ ಚೈತನ್ಯ . 
ದಿನವೊಂದಕ್ಕೆ 100ಕ್ಕೆ ಕಡಿಮೆಯಿಲ್ಲದಂತೆ ಪ್ರಯೋಗಗಳನ್ನು ಮಾಡುತ್ತಿದ್ದ , 
ಅವನ ಸಹಾಯಕರು ಮತ್ತು ಸೇವಕರಿಗೆ ಪರದಾಟ, ಒಂದು ಪ್ರಯೋಗ ಮಾಡು 
ತಿರುವಾಗ ಮತ್ತೇನನ್ನೋ ನೆನೆಸಿಕೊಂಡು ಪ್ರಯೋಗಶಾಲೆಯ ಇನ್ನೊಂದು ಮೂಲೆಗೆ 
ಧಾವಿಸುವುದು. ಆಗ ಎಡವಿ ಮುಗ್ಗರಿಸಿ ಒಡೆದ ಗಾಜಿನ ಉಪಕರಣಗಳಿಗೆ ಲೆಕ್ಕವಿಲ್ಲ. 
ಆಗಿಂದಾಗ್ಗೆ ಪೂಟ್ಟಾಸಿಯಂನಿಂದ ಅಸ್ಫೋಟನೆಗಳು. ಇಡೀ ಪ್ರಯೋಗ ಮಂದಿರವೇ 
ತಳಮಳದ ಆಗಾರ, ಅವನ ಧಾವಂತ ಸಹಿಸುವುದರಲ್ಲಿ ಸಹೋದ್ಯೋಗಿಗಳು ಹಣ್ಣಾದರು . 
ಅವನಿಗೆ ಹೊಳೆದ ಸಿದ್ದಾಂತಗಳು ಮತ್ತು ಯೋಜನೆಗಳು ಹಲವು. ಅವನ್ನೆಲ್ಲ ಆ ಕ್ಷಣ 
ಕಾರ್ಯಗತಮಾಡುವ ಚಪಲಚಿತ್ರ . ಹಾಗೆ ಮಾಡಿಯೇ ತೀರುತ್ತಿದ್ದ . ಇದರಿಂದ 
ಅನೇಕ ವೇಳೆ ಎಲ್ಲಾ ತಲೆಕೆಳಗು, ನಿರ್ದಿಷ್ಟ ಪ್ರಯೋಗಕ್ಕಾಗಿ ಗಂಟೆಗಟ್ಟಲೆ ಕಷ್ಟ 
ಪಟ್ಟು ಜೋಡಿಸಿದ ಉಪಕರಣಗಳನ್ನು ತಕ್ಷಣ ಬಿಚ್ಚಿ , ಕಳಚಿ, ಇನ್ನೊಂದು 
ಪ್ರಯೋಗಕ್ಕೆ ಹೊಂದಿಸುವುದು ಸರ್ವಸಾಮಾನ್ಯವಾಗಿತ್ತು . ಪ್ರಯೋಗಶಾಲೆಯಲ್ಲಿ 
" ಎಲ್ಲಿ ನೋಡಿದರೂ ಕಸ, ಕುಪ್ಪೆ , ವಸ್ತುಗಳು ಚಲ್ಲಾಪಿಲ್ಲಿ . ಅದೊಂದು ಕೊಟ್ಟಿಗೆ 
ಯಂತೆ ಭಾಸವಾಗುತ್ತಿತ್ತು . ಪ್ರವಚನದ ದಿನ ಸಮೀಪಿಸಿದಂತೆ ಪೊಟ್ಯಾಸಿಯಂನ 
ಕುರಿತು ಅವನು ಸರ್ವ ಮಾಹಿತಿಯನ್ನೂ ಸಂಗ್ರಹಿಸಿದ್ದ , ನೂರಾರು ವಿಜ್ಞಾನಿಗಳು 
ಶತಮಾನಗಳ ಕಾಲ ದುಡಿದು ಇತರ ಲೋಹಗಳ ಬಗ್ಗೆ ಎಷ್ಟು ವಿಷಯ ಜಮಾಯಿ 
ಸಿದ್ದರೋ ಪೊಟ್ಯಾಸಿಯಂನ್ನು ಕುರಿತು ಅಷ್ಟು ವಿಷಯವನ್ನು ಡೇವಿ ಕೇವಲ ಕೆಲವು 
ವಾರಗಳಲ್ಲಿ ಅದೂ ಏಕಾಂಗಿಯಾಗಿ ಕಲೆಹಾಕಿದ್ದ ನೆಂದರೆ ಅವನ ಅಲೌಕಿಕ ಅಂತ 


ಸರ್ ಹಂಫಿ ಡೇವಿ 


ಶಕ್ತಿಯ ಅರಿವಾದೀತು, ಈ ಅವಧಿಯಲ್ಲಿ ಅವನ ಗಮನ ಪೊಟ್ಯಾಸಿಯಂ ಮೇಲೆ 
ಮಾತ್ರ ಕೇಂದ್ರೀಕೃತವಾಗಿರಲಿಲ್ಲ. ಕಾಸ್ಟಿಕ್ ಸೋಡಕ್ಕೆ ಕೈಹಚ್ಚಿದ. ಅದೂ ಸಹಾ 
ವಿದ್ಯುತ್ತಿನಿಂದ ವಿಭಜಿಸಲ್ಪಡುವುದೆಂದು ಗೊತ್ತಾಯಿತು. ಕಾಸ್ಟಿಕ್ ಪೊಟ್ಯಾಷ್‌ನಂತೆ 
ಅದೂ ಒಂದು ಸಂಯುಕ್ತ , ಧಾತುವಲ್ಲ, ಹೈಡೋಜನ್ , ಆಕ್ಸಿಜನ್ ಮತ್ತು ಬೇರೊಂದು 
ಅಪರಿಚಿತ ಧಾತುವಿನ ಸಂಯೋಗದಿಂದಾದುದು ಎಂಬುದು ವ್ಯಕ್ತವಾಯಿತು. ಈ 
ಎರಡನೆ ಲೋಹವೂ ಪೊಟ್ಯಾಸಿಯಂನೇ ಹೋಲುತ್ತಿತ್ತು . ಅದೂ ಹಗುರ, ಅದರೆ 
ಪೊಟ್ಯಾಸಿಯಂಗಿತ ಭಾರ, ಬೆಳ್ಳಿಯಂತೆ ಹೊಳೆಯುವುದು , ಮೆದು, ಚಾಕುವಿನಿಂದ 
ಕತ್ತರಿಸಬಹುದಾದರೂ ಪೊಟ್ಯಾಸಿಯಂಗಿಂತ ಸ್ವಲ್ಪ ಗಡುಸು. ಗಾಳಿಗೊಡ್ಡಿದಾಗ ಇದರ 
ಹೊರಮೈ ಸಹ ಮಲಿನವಾಗುವುದು. ನೀರಿನ ಮೇಲೆ ಹಿಸ್ಸೆಂದು ತೇಲುತ್ತಾ ಪರದಾಡುವು 
ದಾದರೂ ಹೊತ್ತಿಕೊಳ್ಳುತ್ತಿರಲಿಲ್ಲ. ಇದೂ ಸಹಾ ಸೀಮೆಎಣ್ಣೆಯಲ್ಲಿಟ್ಟಾಗ ಸೌಮ್ಯ 
ವಾಗಿರುತ್ತಿತ್ತು. ಹೊತ್ತಿ ಉರಿದಾಗ ಬರುವ ಜ್ವಾಲೆ ಹೊಂಬಣ್ಣದ್ದು . ಕಾಸ್ಟಿಕ್ 
ಸೋಡದಿಂದ ಪಡೆದ ಲೋಹವಾದುದರಿಂದ ದೇವಿ ಅದನ್ನು ಸೋಡಿಯಂ ಎಂದು 
ಕರೆದ . 

ಬಿಡುವಿಲ್ಲದ ಈ ಕಾರ್ಯಕ್ರಮಗಳ ಮಧ್ಯೆಯೂ ಅವನು ತನ್ನ ಸಾಮಾಜಿಕ 
ಜೀವನವನ್ನು ಕಡೆಗಾಣಿಸಲಿಲ್ಲ. ಯಾರು ಎಲ್ಲಿಗೆ ಆಹ್ವಾನಿಸಿದರೂ ಹೋಗುತ್ತಿದ್ದ . 
ಇವತ್ತು ಭೋಜನಕೂಟವಾದರೆ ನಾಳೆ ನೃತ್ಯ ; ಮರುದಿನ ಎರಡೂ , ಈ ಸುಮಾರಿನಲ್ಲಿ 
ಅವನಿಗೆ ಬೇರೊಂದು ಕೆಲಸ ಬಿತ್ತು . ಒಂದು ಸೆರೆಮನೆ. ಅಲ್ಲಿಯ ಕೈದಿಗಳನೇಕರಿಗೆ 
ವಿಷಮಶೀತಜ್ವರ ಬಂದಿತ್ತು . ಸಾಂಕ್ರಾಮಿಕ ಹರಡದಂತೆ ವಿಷಾಪಹಾರಿಯೊಂದನ್ನು 
ಹುಡುಕಿಕೊಡಬೇಕೆಂದು ಡೇವಿಯನ್ನು ಪ್ರಾರ್ಥಿಸಲಾಯಿತು. ಕಷ್ಟದಲ್ಲಿದ್ದವರನ್ನು 
ಕಂಡರೆ ಅವನಿಗೆ ಮರುಕ. ಆದುದರಿಂದ ಇಲ್ಲವೆನ್ನಲಿಲ್ಲ. ಸೆರೆಮನೆಯಲ್ಲಿ ಅವನ ಕಂಡ 
ದೃಶ್ಯ ಹೃದಯವಿದ್ರಾವಕವಾಗಿತ್ತು . ಕತ್ತಲು ಕೋಣೆಗಳು, ಗಾಳಿ ಸಂಚಾರವಿಲ್ಲ, 
ದುರ್ನಾತ, ಕೆಟ್ಟ ಆಹಾರ, ಇಂತಹ ವಾತಾವರಣದಲ್ಲಿ ನರಳುತ್ತಿದ್ದ ಬಂದಿಗಳಿಗೆ 
ರಸಾಯನವಿಜ್ಞಾನ ತಾನೆ ಏನು ಪರಿಹಾರ ಒದಗಿಸೀತು ? ಆದರೂ ಡೇವಿ ಸೆರೆಮನೆ 
ಯನ್ನು ಸಂದರ್ಶಿಸಲು ಹಿಂಜರಿಯಲಿಲ್ಲ. ಅಷ್ಟರಲ್ಲಿ ಉಪನ್ಯಾಸದ ದಿನ ಹತ್ತಿರ 
ವಾಯಿತು. ಡೇವಿ ಮೂಳೆ ಚಕ್ಕಳವಾಗಿ ಹೋಗಿದ್ದ . ಗುಳಿಬಿದ್ದ ಕಣ್ಣುಗಳು, ಬತ್ತಿದ 
- ಕೆನ್ನೆ , ಸೊರಗಿದ ಮುಖ ನೋಡಲಾಗದು . ಇಷ್ಟಾದರೂ ದಿನಚರಿ ಬಿಡಲೊಲ್ಲ. 
ಮುಂಜಾನೆ ನಾಲ್ಕರವರೆಗೆ ದುಡಿಮೆ , ಕೆಲವೇ ತಾಸು ನಿದ್ದೆ , ಇತರರು ಬರುವ ಮುನ್ನವೇ 
ಮತ್ತೆ ಕೆಲಸಕ್ಕೆ ಹಾಜರು. ಸಂಜೆ ಯಾರಾದರೂ ಶ್ರೀಮಂತರ ಮನೆಯಲ್ಲಿಭೋಜನ 
ಕೂಟ, ಶತಾಯಗತಾಯ ಅದರಲ್ಲಿ ಸಕಾಲಕ್ಕೆ ಭಾಗಿ: ಹಂಫಿ ಎಷ್ಟು ಇಳಿದು 
ಹೋಗಿದ್ದಾನೆ ಎಂದು ಗೆಳೆಯರಿಗೆ ಆತಂಕ . ಆದರೆ ಅವನಿಗೆ ಅದರ ಪರಿವೆಯೆ ಇಲ್ಲ. 
ಬಟ್ಟೆ ಬದಲಾಯಿಸಲೂ ವ್ಯವಧಾನವಿಲ್ಲ . ಪ್ರಯೋಗಶಾಲೆಯಿಂದ ನೃತ್ಯಕೂಟಕ್ಕೆ 
ಹೋಗುವುದಿದ್ದರೆ ಅದೇ ಪೋಷಾಕಿನ ಮೇಲೆ ಬೇರೆ ಬಟ್ಟೆ ಹಾಕಿಕೊಂಡು ನಡೆದು 


ವಿಜ್ಞಾನ ಕರ್ಣಾಟಕ 


ಬಿಡುವ, ಮರುದಿನ ಕೊಳೆ ಅಂಗಿಯನ್ನು ಕಳಚದೆ ಅದರ ಮೇಲೆ ಮಡಿಯಂಗಿಯನ್ನು 
ತೊಡುವುದು. ಒಂದೊಂದು ದಿನ ಅವನ ಮೈಮೇಲೆ ಏಕ ಕಾಲದಲ್ಲಿ ಆರು ಪರ್ಟುಗಳಿದ್ದು 
ದನ್ನು ಕಂಡವರುಂಟು. ಆಗ ಮೈ ತುಂಬಿಕೊಂಡಂತೆ ಕಾಣುತ್ತಿದ್ದ , ಪುರಸೊತ್ತಿದ್ದಾಗ 
ಎಲ್ಲವನ್ನೂ ಕಳಚಿಹಾಕಿ ಚೊಕ್ಕವಾದ ಒಂದೇ ಅಂಗಿ ತೊಡುವ. ಆಗ ಬಡವಾಗಿ 
ಕಾಣುತ್ತಿದ್ದು ದು ಸಹಜವೆ ! ಪ್ರಾಯಶಃ ಈ ಪ್ರಸಂಗ ಕುಚೋದ್ಯವಿರಲೂ ಸಾಕು , 

ಪ್ರವಚನದ ದಿನ ಬಂತು. ಕಾರ್ಯಕ್ರಮದಂತೆ ಡೇವಿ ಉಪನ್ಯಾಸ ಕೊಟ್ಟ. 
ತಾನು ಕಂಡದ್ದನ್ನೆಲ್ಲಾ ವಿವರಿಸಿದ, ಪ್ರಯೋಗಮಾಡಿ ತೋರಿಸಿದ. ಅವಳಿ ಲೋಹಗಳು 
ನೀರಿನ ಮೇಲೆ ಹರಿದಾಡಿ ಕಿಡಿಕಾರುವುದನ್ನು ಜನ ಕಂಡರು . ಸೀಮೆಎಣ್ಣೆಯಲ್ಲಿ ಮಿಂದು 
ಕುಳಿತ ಶುಭ್ರ ಬಿಳಿಯ ಲೋಹಗಳನ್ನು ಕಂಡ ಶೋತೃಗಳಿಗೆ ಅವು ತಾಜಾ ಧಾತು 
ಗಳೆಂದು ಮನವರಿಕೆಯಾಯಿತು. ರಾಯಲ್ ಇನ್ಸಿಟ್ಯೂನ್ನಿನ ಸದಸ್ಯರು ಸಂತಸ 
ಗೊಂಡರು. ಪತ್ರಿಕೆಗಳು ಅವನ ಸಂಶೋಧನೆಗಳನ್ನು ಪ್ರಕಟಿಸಿ ಮುಕ್ತಕಂಠದಿಂದ 
ಹೊಗಳಿದವು. ಎಲ್ಲೆಲ್ಲ ಆ ಅವಳಿ ಲೋಹಗಳ ಮಾತೆ : 

* ನಂಬಲಸಾಧ್ಯ ಸ್ವಾಮಿ , ಎರಡು ಹೊಸಲೋಹಗಳನ್ನು ಕಂಡು 
ಹಿಡಿದಿದ್ದಾರೆ. ಅದೂ ನಮಗೆ ಚಿರಪರಿಚಿತವಾದ ಕಾಸ್ಟ್ರಿಕ್‌ಸೋಡಮತ್ತು 
ಕಾಸ್ಟಿಕ್ ಪೊಟ್ಯಾಷ್ ಗಳಿಂದ, ಅವು ಮರಕ್ಕಿಂತ ಹಗುರ, ಮೇಣಕ್ಕಿಂತ 
ಮೃದು, ಕಲ್ಲಿದ್ದಲಿಗಿಂತ ದಹ್ಯ ! ಮುಂದೇನೊ . ವಿದ್ಯುತ್ತಿನ ಪ್ರಭಾವ 
ವನ್ನು ಏನೆಂದು ವರ್ಣಿಸೋಣ. ನಶ್ಯದಿಂದ ಚಿನ್ನಮಾಡಲಿಕ್ಕೂ ಸಾಕು. 
ಏನಂತೀರಿ ? > > 


ನಾಲ್ಕು ಜನ ಕಲೆತ ಕಡೆ ಇಂತಹ ಸಂಭಾಷಣೆ ಲಂಡನ್ ನಗರದಲ್ಲಿ ಸಾಮಾನ್ಯವಾಯಿತು, 
ಡೇವಿಗೆ ಅಭಿನಂದನೆಗಳ ಸುರಿಮಳೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ನಡುವೆ ಯುದ್ದ 
ನಡೆಯುತ್ತಿದ್ದರೂ ನೆಪೋಲಿಯನ್ ಚಕ್ರವರ್ತಿ ಡೇವಿಯನ್ನು ಆದರದಿಂದ ಪ್ಯಾರಿಸ್‌ಗೆ 
ಬರಮಾಡಿಕೊಂಡು ಫ್ರೆಂಚ್ ಅಕ್ಯಾಡೆಮಿಯ ವತಿಯಿಂದ ಪದಕ ಕೊಡಿಸಿ ಗೌರವಿಸಿದ 
ನಂತೆ. 
* ಡೇವಿಯ ಕರ್ತವ್ಯನಿಷ್ಠೆ ಅವನ ಜೀವಕ್ಕೆ ಮುಳಿಯಾಯಿತೆನ್ನಬಹುದು. 
ರಾಯಲ್ ಸೊಸೈಟಿಯ ಉಪನ್ಯಾಸಕ್ಕೆ ಕೆಲವು ದಿನ ಮುಂಚೆಯೆ ಅವನಿಗೆ ಹುಷಾರಿರ 
ಲಿಲ್ಲ. ತಲೆಶೂಲೆ, ಕೈಕಾಲು ನಡುಕ, ಇದ್ದಕ್ಕಿದ್ದಂತೆ ಮೈ ಚಳಿ, ಕೆಂಗಾವಿನ 
ಮರಳು ತಾಪಕದ ಬಳಿಯಿದ್ದರೂ ಅಷ್ಟೆ . ಕೊಠಡಿಯಲ್ಲಿದ್ದ ಇತರರು ಬೆವರುತ್ತಿದ್ದರೆ 
ಇವನಿಗೆ ತಡೆಯಲಾರದ ನಡುಕ. ಎಂದಿನ ಆರೋಗ್ಯವಿರದೆ ಏಕಾಗ್ರತೆಯಿಲ್ಲ. ಆದರೂ 
ಹಲ್ಲುಕಚ್ಚಿಕೊಂಡು ದುಡಿಯುತ್ತಿದ್ದ . ಪ್ರವಚನ ಕೊಡಲಾಗದೆ ಜಗತ್ತಿಗೆ ತನ್ನ 
ಸಂಶೋಧನೆಗಳನ್ನು ಪ್ರಕಟಿಸದೆ ತೀರಿಕೊಂಡರೆ ಏನುಗತಿ ಎಂದು ಕೊರಗು. “ ಆಗ 
ಯಾವನಾದರೊಬ್ಬ ವಿದೇಶೀಯ ದಾಹಕ ಕ್ಷಾರವನ್ನು ಜಯಪ್ರದವಾಗಿ ತಾನೇ ವಿಭಜಿಸಿದೆ 


ಸರ್ ಹಂಫಿ ಡೇವಿ 


ನೆಂದು ಸಾರಬಹುದು. ಅದಾಗದು ! ನನ್ನ ಬುದ್ಧಿ ಚುರುಕಾಗಿರುವ ತನಕ ನನಗೆ 
ಲೇಖನಿ ಹಿಡಿಯಲು ತ್ರಾಣವಿರುವವರೆಗೆ ಎಲ್ಲ ವಿವರಗಳನ್ನೂ ಬರೆದಿಡುವೆ. ಆಗ 
ಒಂದುವೇಳೆ ಭಾಷಣಮಾಡಲು ನಾನು ಬದುಕಿರದಿದ್ದರೂ ಬೇರೆ ಯಾರಾದರೂ ನನ್ನ 
ಪ್ರಯೋಗಗಳ ವರದಿಯನ್ನು ಓದಬಹುದು ” ಎಂದು ಸಮಾಧಾನ ತಂದುಕೊಂಡ. 
ಅವನ ಇಷ್ಟಾರ್ಥ ನೆರವೇರಿತು. ಸ್ವತಃ ಉಪನ್ಯಾಸ ಕೊಟ್ಟ, ವೇದಿಕೆ ಏರುವಾಗಲೇ 
ಅವನಿಗೆ ಕೆಂಡದಂತಹ ಜ್ವರ, ಕೈ ನಡುಗುತ್ತಿತ್ತು . ಆದರೆ ಹಿಂದೆಂದೂ ಇರದಷ್ಟು 
ಸ್ಫೂರ್ತಿಯಿಂದ ಮಾತನಾಡಿದನಂತೆ. ವೇದಿಕೆಯಿಂದಿಳಿದ ಡೇವಿ ಅತಿಯಾಗಿ ಬಳಲಿದ್ದ , 
ಆದರೆ ಅದರೊಂದಿಗೆ ಅವ್ಯಕ್ತ ಆನಂದ ಮಿಶ್ರಿತವಾಗಿತ್ತು . 

" ಏನು ವಿಷಯ , ಹಂಫ್ರಿ ? ನಿನಗೆ ಹುಷಾರು ತಪ್ಪಿದಂತಿದೆ ” ಆತಂಕದಿಂದ 
ನುಡಿದ ಎಡ್ಕಂಡ್ 

“ ನನಗೆ ವಿಷಮ ಶೀತಜ್ವರ ಅಂಟಿದಂತಿದೆ ” ಡೇವಿ ಗೊಣಗಿದ. 
* ಅನಿಷ್ಟ ಸೆರೆಮನೆಯ ಸಹವಾಸ ” ಎಂಡ್ ಮರುಗಿದ. 

ಮೂರು ನಾಲ್ಕು ದಿನವೆನ್ನುವುದರಲ್ಲಿ ದೇವಿ ಹಾಸಿಗೆ ಹಿಡಿದ. ಆರೋಗ್ಯ 
ವಿಷಮಿಸಿತು. ಜ್ಞಾನಾಜ್ಞಾನ, ಕೆಲವು ದಿನಗಳಂತೂ ಇತ್ತಲೋ ಅತ್ಯಲೋ ಎನ್ನುವಷ್ಟು 
ಚಿಂತಾಜನಕವಾಗಿತ್ತು , ಸ್ಥಿತಿ, ರಾಯಲ್ ಇನ್ಸಿಟ್ಯೂಷನ್ನಿನ ನಿರ್ದೆಶಕರುಗಳಿಗೆ 
ಅತೀವ ವ್ಯಥೆ, ಇತ್ತೀಚಿಗೆ ಶ್ರೀಮಂತ ಪೋಷಕರ ವಂತಿಗೆಗಳು ವಿರಳವಾಗಿ ಸಂಸ್ಥೆಯ 
ಆರ್ಥಿಕ ಸ್ಥಿತಿ ಹದಗೆಟ್ಟಿತ್ತು . ದೇವಿಯ ಪ್ರವಚನಗಳಿಂದ ಬರುತ್ತಿದ್ದ ವರಮಾನ 
ನನ್ನೆ ಅವರು ನೆಚ್ಚಿಕೊಂಡಿದ್ದರು. ಅವನ ಮರಣವೆಂದರೆ ಸೊಸೈಟಿಯ ಅವಸಾನ. 
ಸಾರ್ವಭೌಮನ ಹೆಸರು ಹೊತ್ತ ಸಂಸ್ಥೆಗೆ ಈ ದುಸ್ಥಿತಿ. ಡೇವಿಯ ಪ್ರಕೃತಿ ಕೆಟ್ಟಿದೆಯೆಂಬ 
ಸುದ್ದಿ ಕಾಚಿನಂತೆ ಹಬ್ಬಿತು ದೇಶದಾದ್ಯಂತ ಅಭಿಮಾನಿಗಳು ಡೇವಿಯ ಕ್ಷೇಮ 
ಸಮಾಚಾರಕ್ಕಾಗಿ ಹಾತೊರೆದರು , ರಾಯಲ್ ಇನ್ಸಿಟ್ಯೂಷನ್ನಿನ ಬಳಿ ಅಗಾಧ ಜನ 
ಸಂದಣಿ. ಅತಿ ಸಣ್ಣ ವಿವರಗಳೂ ಅವರಿಗೆ ಬೇಕು. ಪ್ರಾಧ್ಯಾಪಕ ಡೇವಿಯವರು 
ರಾತ್ರಿಯನ್ನು ಹೇಗೆ ಕಳೆದರು ? ಅವರು ನಿದ್ರಿಸಿದರೇ ? ಅವರ ಜ್ವರದ ತಾಪವೆಷ್ಟಿತ್ತು ? 
ಸೆರೆಮನೆಗೆ ಭೇಟಿ ಕೊಟ್ಟಿದ್ದರಿಂದ ಅವರಿಗೆ ವಿಷಮಶೀತಜ್ವರ ತಗಲಿತಂತೆ ನಿಜವೆ ? 
ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಆಡಳಿತ ವರ್ಗ ಡೇವಿಯ ಅನುದಿನದ ದೇಹಸ್ಥಿತಿ 
ಯನ್ನು ಕುರಿತ ಪ್ರಕಟನೆಗಳನ್ನು ಹಚ್ಚಲು ಪ್ರಾರಂಭಿಸಿದರು. ಸುಮಾರು ಹತ್ತು 
ವಾರಗಳ ಕಾಲ ದೇವಿ ಜ್ವರದಲ್ಲಿ ಬೆಂದ ; ಸಾವು ಬದುಕುಗಳ ನಡುವೆ ಹೊಯ್ದಾಡಿದ, 
ಅವನ ವೈದ್ಯ ಮಿತ್ರರು ಸರದಿಯ ಪ್ರಕಾರ ಉಪಚರಿಸುತ್ತಾ ಅವನ ಹಾಸಿಗೆ ಬಳಿ, 
ಇರುತ್ತಿದ್ದರು. ಅವರ ಪ್ರಕಾರ ದೇವಿಯ ಜಡ ವಿಷಮ ಶೀತಜ್ವರವೇ ಅಲ್ಲ . ಮಿತಿ 
ಮೀರಿದ ದೇಹದಂಡನೆಯಿಂದ ಅವನ ರೋಗನಿರೋಧಕ ಶಕ್ತಿ ಎಷ್ಟು ತಗ್ಗಿ ತೊಂದರೆ 
ಸಾಮಾನ್ಯ ನೆಗಡಿಯೇ ಅವನಿಗೆ ಮಾರಕವಾಗುವಂತಿತ್ತು . ಆದರೆ ಬದುಕಿ ಉಳಿದ. 


೧೬ 


ವಿಜ್ಞಾನಕರ್ಣಾಟಕ 


ಜನವರಿಯ ಕೊನೆಯಹೊತ್ತಿಗೆ ಆರೋಗ್ಯ ಸುಧಾರಿಸುತ್ತ ಬಂತು. ಇನ್ನೂ ಅಶಕ್ತತೆ 
ಯಿದ್ದುದರಿಂದ ಪ್ರಯೋಗಶಾಲೆಯ ದಿನಚರಿಯನ್ನು ನಿಷೇಧಿಸಲಾಗಿತ್ತು . ವೃಥಾ ಕಾಲ 
ಕಳೆಯುವುದು ಅವನ ಪ್ರಕೃತಿಗೆ ಒಗ್ಗದು. ಆದುದರಿಂದ ಹಿಂದೆ ತಾನು ಅರ್ಧಂಬರ್ಧ 
ಬರೆದಿದ್ದ ಕವಿತೆಯೊಂದನ್ನು ಮುಗಿಸಲು ಆ ವೇಳೆಯನ್ನು ಉಪಯೋಗಿಸಿಕೊಂಡನೆಂದು 
ವರದಿ. ಕಾಲನಿಷ್ಠೆಯೆಂದರೆ ಹೀಗಿರಬೇಕು. 

ಬೇನೆಯಿಂದ ಅವನು ದೈಹಿಕವಾಗಿ ಬಳಲಿದ್ದರೂ ಮಾನಸಿಕವಾಗಿ ಚುರುಕಾಗಿದ್ದ . 
ಎಂದಿನಂತೆ ಎದ್ದು ಓಡಾಡಲು ಆಗುತ್ತಿರಲಿಲ್ಲ, ಅಷ್ಟೆ . ಅವನ ಬಡಕುಟೀರದಲ್ಲಿ ಒಂದು 
ಆರಾಮ ಕುರ್ಚಿಗೂ ಕೊರತೆ. ಆದುದರಿಂದ ದಿನದ ಬಹಳ ಸಮಯವನ್ನು ಹಾಸಿಗೆಯಲ್ಲಿ 
ಕಳೆಯಬೇಕಾಗಿತ್ತು . ಶ್ರೀಮಂತ ದೇಶವಾದ ಇಂಗ್ಲೆಂಡಿನಲ್ಲಿ ಅದರ ಖ್ಯಾತ ವಿಜ್ಞಾನಿಗೆ 
ಈ ಗತಿ. ಪತ್ರಿಕೆಗಳಲ್ಲಿ ಅವನನ್ನು ಹೊಗಳಿದ್ದೇನು? ಅವನನ್ನು ಮೆಚ್ಚಿದವರೆಷ್ಟು 
ಮಂದಿ ? ಆದರೆ ಮೆತ್ತನೆಯ ಗಾದಿ ದುಬಾರಿಯಷ್ಟೆ ? ಅದನ್ನು ಕೊಂಡುಕೊಡುವ 
ಉದಾರಿ ಯಾರು ! ಮರ ಕೆತ್ತುವವನ ಮಗನಿಗೆ ಅದರ ಆವಶ್ಯಕತೆಯಾದರೂ ಏನು ? 
ಕೊನೆಗೆ ತಡೆಯಲಾರದೆ ಅವನ ಮಿತ್ರರಲ್ಲಿ ಕೆಲವರು ರಾಯಲ್ ಇನ್ಸಿಟ್ಯೂಷನ್ನಿನ 
ಆಡಳಿತಗಾರರಿಗೆ ಛೀಮಾರಿ ಹಾಕಲಾಗಿ ಅವರು ಮೂರುವರೆ ಗಿನಿಗಳಿಗೆ ಒಂದು ಅಗ್ಗದ 
ಸೋಫಾ ಕೊಂಡು ಡೇವಿಯ ಕೊಠಡಿಯಲ್ಲಿ ತಂದಿಟ್ಟರಂತೆ. ಆ ವೇಳೆಗಾಗಲೆ ಅವನ 
ದೇಹಸ್ಥಿತಿ ಸುಧಾರಿಸಿದ್ದು ಅವನಿಗೆ ಅದರ ಆವಶ್ಯಕತೆಯೇ ಇರಲಿಲ್ಲ . 

ಒಂದು ತಿಂಗಳು ಕಳೆದಿರಬಹುದು. ಆಗಲೇ ಪ್ರಯೋಗಶಾಲೆಯಲ್ಲಿ ಚಟುವಟಿಕೆ 
ಆರಂಭ. ಕಳೆದ ಕಾಲ ತುಂಬಲು ಪ್ರಯೋಗನಿರತನಾದ ಡೇವಿಯನ್ನು ಕಾಣ 
ಬಹುದಿತ್ತು . ರಾಸಾಯನಿಕ ಪ್ರಪಂಚದಲ್ಲಿ ಆಂದೋಳನ ಎಬ್ಬಿ ಸುವೆನೆಂಬ ದೇವಿಯ ನುಡಿ 
ಹುಸಿಯಾಗಲಿಲ್ಲ. ದಾಹಕ ಕ್ವಾರಗಳಂತೆ ಅದುವರೆಗೆ ಧಾತುಗಳೆಂದು ನಂಬಲಾಗಿದ್ದ 
ಇನ್ನೂ ಅನೇಕ ವಸ್ತುಗಳಿದ್ದವು. ಸುಣ್ಣ , ಮ್ಯಾಗ್ನಿಸಿಯ , ಬೆರೈಟ, ಮತ್ತು 
ಸ್ವಾಯ - ಇವೇ ಆ ವಸ್ತುಗಳು , ಅವುಗಳನ್ನು ಕ್ಲಾರಭಸ್ಮಗಳು ಎಂದು ಕರೆಯು 
ತಿದ್ದರು. ಕೆಲವು ಗುಣಗಳಲ್ಲಿ ಅವುಗಳಿಗೂ ದಾಹಕಕ್ಷಾರಗಳಿಗೂ ಸಾಮ್ಯವಿತ್ತು . ಈ 
ಭಗಳನ್ನು ಪ್ರಯಾಸದಿಂದ ಜಲೀಯ ದ್ರಾವಣ ಮಾಡಿದಾಗ ಮುಟ್ಟಲು ಸಾಬೂನಿನಂ 
ತಿದ್ದವು, ಆಮ್ಲಗಳನ್ನು ತಟಸ್ಥಿ ಸಿ ಲವಣಗಳನ್ನು ಕೊಡುತ್ತಿದ್ದವು. ಇವುಗಳ ಜಲೀಯ 
ದ್ರಾವಣಗಳ ಸಂಪರ್ಕದಲ್ಲಿ ಕೆಂಪು ಲಿಸ್‌ ನೀಲಿಬಣ್ಣ ತಳೆಯುತ್ತಿತ್ತು . ಇವೆಲ್ಲ 
ಕಾರಗಳ ಲಕ್ಷಣಗಳಷ್ಟೆ ? ಆದುದರಿಂದ ಈ ವಸ್ತುಗಳಿಗೆ ಕಾರ ಭಸ್ಮಗಳೆಂಬ ಹೆಸರು ಬಿತ್ತು . 

ದಾಹಕ ಕಾರಗಳಂತೆ ಕೈಾರ ಭಸ್ಮಗಳನ್ನೂ ವಿದ್ಯುತ್ತಿನಿಂದ ವಿಭಜಿಸುವುದು 
ಸಾಧ್ಯವಿರಬೇಕೆಂದು ಡೇವಿಗೆ ಭಾಸವಾಯಿತು. ಕಾಸ್ಟಿಕ್ ಸೋಡ ಮತ್ತು ಕಾಸ್ಟಿಕ್ 
ಪೊಟ್ಯಾಷ್‌ಗಳನ್ನು ಮಾಡಿದಂತೆ ಇವುಗಳನ್ನೂ ಕೊಂಚ ಒದ್ದೆ ಮಾಡಿ ವಿದ್ಯುತ್ 
ಹಾಯಿಸಿದರೆ ವಿಭಜಿಸಿಯೇ ತೀರುವುವು, ಆಗ ನಾಲ್ಕು ಹೊಸಧಾತುಗಳು ಹೊರಬೀಳಲೇ 
ಬೇಕು. ಆದರೆ ಡೇವಿ ಎಣಿಸಿದಷ್ಟು ಸುಲಭವಾಗಿ ಅವು ಮಣಿಯಲಿಲ್ಲ. ಕ್ಲಾರ 


೧೭ 


ಸರ್ ಹಂಫ್ರಿ ಡೇವಿ 
ಭಸ್ಮಗಳು ವಿಭಜಿಸಲ್ಪಟ್ಟ ಚಿಹ್ನೆಗಳು ತೋರಿಬಂದವು. ವಿದ್ಯುದ್ವಾಹಕ ತಂತಿಗಳ ಮೇಲೆ 
ಯಾವುದೊ ಅಪರಿಚಿತ ಲೋಹಗಳ ತೆಳುಪದರ ಉಂಟಾಗಿ ಗಾಳಿಯಲ್ಲಿ ಮಬ್ಬಾಗಿ 
ಬಿಡುತ್ತಿದ್ದವು. ಪೊಟ್ಯಾಸಿಯಂ ಮತ್ತು ಸೋಡಿಯಂಗಳಂತೆ ಅವುಗಳಿಗೆ ನೀರಿನಿಂದ 
ಹೈಡೋಜನ್ನನ್ನು ಪಲ್ಲಟಿಸುವ ಸಾಮರ್ಥ್ಯವಿತ್ತು . ಆದರೆ ಗಣನೀಯ ಪ್ರಮಾಣ ಲೋಹ 
ಗಳನ್ನು ಸಂಗ್ರಹಿಸಲಾಗಲಿಲ್ಲ. ಲೋಹಗಳ ಕೆಲವು ತುಣುಕುಗಳು ದೊರೆತರೂ ಅವು 
ಶುದ್ಧ ಸ್ಥಿತಿಯಲ್ಲಿರದೆ ವಿದ್ಯುದ್ವಾಹಕ ತಂತಿಗಳಲ್ಲಿದ್ದ ಕಬ್ಬಿಣದೊಡನೆ ಮಿಶ್ರಲೋಹ 
ಗಳಾಗಿ ಪರಿಣಮಿಸಿದ್ದ ವು. ಎಷ್ಟು ಹೊತ್ತು ವಿದ್ಯುತ್ ಹಾಯಿಸಿದರೂ ಸಾಧಿಸಿದ್ದು 
ಅಲ್ಪ , ವಿದ್ಯುತ್ತೊಶ ಬಲಹೀನವಾಯಿತೇ ವಿನಾ ಪೂರ್ಣ ಯಶಸ್ಸು ದೊರೆಯಲಿಲ್ಲ . 
500 ಕೋಶಗಳ ಬ್ಯಾಟರಿಯ ಉಪಯುಕ್ತ ಫಲಿತಾಂಶ ನೀಡದೆಹೋಯಿತು. 

ಕೊನೆಗೆ ಬರ್ಜಿಲಿಯಸ್ ಎಂಬ ಸ್ವೀಡಿಷ್‌ ರಸಾಯನ ವಿಜ್ಞಾನಿಯ ಸಲಹೆಯನು 
ಕಾರ್ಯಗತ ಮಾಡಿದಾಗ ಫಲಿತಾಂಶ ಉತ್ತೇಜಕವಾಗಿತ್ತು . ಕಾರ ಭಸ್ಮಗಳ ವಿಭಜನೆಗೆ 
ವಿದ್ಯುದ್ವಾಹಕಗಳಾಗಿ ತಂತಿಗಳನ್ನು ಉಪಯೋಗಿಸುವುದರ ಬದಲು ಪಾದರಸ 
ಬಳಸುವುದು ಲೇಸೆಂದು ಬರ್ಜಿಲಿಯಸ್ ಡೇವಿಗೆ ಬರೆದ ಪತ್ರದಲ್ಲಿ ಸೂಚಿಸಿದ್ದ . ಅವನ 
ಪ್ರಕಾರ ಭಸ್ಮದಿಂದ ಲೋಹ ಬೇರ್ಪಟ್ಟ ಕೂಡಲೆ ಅದು ಪಾದರಸದಲ್ಲಿ ವಿಲೀನವಾಗಿ 
ಅಮಾಲ್ಕಂ ಎಂಬ ಲೋಹ ಮಿಶ್ರಣವಾಗುವುದು. ಇದನ್ನು ಕಾಯಿಸಿದಾಗ ಪಾದರಸ 
ಮಾತ್ರ ಆವಿಯಾಗಿ ಲೋಹ ಹಿಂದುಳಿಯುವುದು. ಇದು ಬರ್ಜಿಲಿಯಸ್ಸನ ಸಲಹೆ . 
ಹಾಗೆ ಮಾಡಿದಾಗ ನಾಲ್ಕು ಹೊಸಲೋಹಗಳು ಕಾಣಿಸಿಕೊಂಡವು. ಸುಣ್ಣದಿಂದ ಬಂದ 
ಲೋಹವನ್ನು ಕ್ಯಾಲ್ಸಿಯಂ ಎಂದೂ ಮಾಗ್ನಿಸಿಯ ನೀಡಿದ್ದನ್ನು ಮಾಗ್ನಿಸಿಯಂ 
ಎಂದೂ ಬೆರೈಟಿ ಮತ್ತು ಸ್ನಾಯುಗಳಿಂದ ಅವತರಿಸಿದ ಲೋಹಗಳನ್ನು ಕ್ರಮವಾಗಿ 
ಬೇರಿಯಂ ಮತ್ತು ಸ್ಟಾನ್ಸಿಯಂಗಳೆಂದೂ ಕರೆಯಲಾಯಿತು. ಇವೂ ಬೆಳ್ಳಿಯಂತೆ 
ಹೊಳೆಯುವಲೋಹಗಳು. ಗಾಳಿಯ ಸಂಪರ್ಕದಲ್ಲಿ ಅವುಗಳ ಹೊರಮೈ ಮಲಿನವಾಗು 
ವುದು, ನೀರನ್ನು ಅದರ ಅಂಗಧಾತುಗಳಿಗೆ ವಿಭಜಿಸುವುವು. ಆದರೆ ವರ್ತನೆ ಸೋಡಿಯಂ 
ಮತ್ತು ಪೊಟ್ಯಾಸಿಯಂಗಳಷ್ಟು ಉಲ್ಬಣವಲ್ಲ. ಹೀಗೆ ಪಟುವಾದ ಲೋಹಗಳಾದ 
ಸೋಡಿಯಂ, ಪೊಟ್ಯಾಸಿಯಂಗಳಿಗೂ ಮತ್ತು ಪ್ರಾಚೀನ ಕಾಲದಿಂದ ಪರಿಚಿತವಾದ 
ಕಬ್ಬಿಣ, ತಾಮ್ರ , ಪಾದರಸ ಮುಂತಾದ ಭಾರಲೋಹಗಳಿಗೂ ಮಧ್ಯಂತರ ಸ್ಥಾನ 
ಗಳಲ್ಲಿರುವ ನಾಲ್ಕು ಲೋಹಗಳ ಆವಿಷ್ಕಾರವಾದಂತಾಯತು. 
* ಡೇವಿಯು ಬರ್ಜಿಲಿಯಸ್‌ನ ಸಲಹೆಯನ್ನು ಅನುಸರಿಸಿದನಾದರೂ ಅವನಿಗೆ 
ದೊರೆತ ಲೋಹಗಳು ಶುದ್ಧವಾಗಿರಲಿಲ್ಲ. ಅವುಗಳನ್ನು ಸಂಸ್ಕರಿಸುವ ತಾಳ್ಮೆ ಅವನಿ 
ಗಿರಲಿಲ್ಲ, ಕ್ಷಾರಭಸ್ಮಗಳು ಈ ಲೋಹಗಳ ಆನ್ಲೈಡುಗಳೆಂದು ಮಾತ್ರ ಸಿದ್ಧ ಪಡಿಸಿದನೇ 
ವಿನಾ ಅವುಗಳ ಗುಣಲಕ್ಷಣಗಳು ಪರೀಕ್ಷಿಸುವಗೋಜಿಗೆ ಹೋಗಲಿಲ್ಲ. ಪೊಟ್ಯಾಸಿಯಂ 
ಮತ್ತು ಸೋಡಿಯಂಗಳನ್ನು ಕಂಡುಹಿಡಿದ ಮೇಲೆ ಈ ಲೋಹಗಳ ಗುಣ ಪರೀಕೆ 
ಅವನಿಗೆ ಅಷ್ಟು ಆಕರ್ಷಕ ಪ್ರಯೋಗವಾಗಿ ತೋರದಿದ್ದುದು ಸಹಜವೆ. ಇದೇ ರೀತಿ 


೧೮ 


ವಿಜ್ಞಾನ ಕರ್ಣಾಟಕ 


ಆಗ ಧಾತುಗಳೆಂದು ಪರಿಗಣಿಸಲಾಗಿದ್ದ ಇನ್ನೂ ಅನೇಕ ಭಸ್ಮಗಳಿದ್ದವು. ಉದಾಹರಣೆಗೆ, 
ಜೇಡಿಮಣ್ಣಿನಲ್ಲಿರುವ ಅಲ್ಯೂಮಿನ ಮರಳಿನ ಅಂಗಾಂಶವಾದ ಸಿಲಿಕ, ಬೆರಿಲಿಯಂ 
ಮತ್ತು ಜಿರ್ಕೊನಿಯ ಭಸ್ಮಗಳು . ಇವುಗಳನ್ನು ವಿದ್ಯುದ್ವಿಭಜನೆಗೆ ಒಳಪಡಿಸಿದಾಗಲೂ 
ಫಲಿತಾಂಶ ಉತ್ತೇಜಕವಾಗಿರಲಿಲ್ಲ. ಅವುಗಳ ಅಂಗಧಾತುಗಳಿಗೆ ಹೆಸರಿತ್ಯನಾದರೂ 
ಅವುಗಳನ್ನು ಪ್ರತ್ಯೇಕಿಸಲು ಯತ್ನಿಸಲಿಲ್ಲ, ಏಕೆಂದರೆ, ಒಂದು ಭಸ್ಮದಂತೆ ಮತ್ತೊಂದು , 
ಒಂದು ಲೋಹದಂತೆ ಬೇರೊಂದು, ಅವುಗಳ ಅನ್ವೇಷಣದಲ್ಲಿ ಅವನಿಗೆ ಏನೂ ವಿಶೇಷ 
ತೋರಲಿಲ್ಲ. ವೈವಿಧ್ಯವಿಲ್ಲದ ಒಂದೇ ತೆರನಾದ ಪ್ರಯೋಗಗಳು ಅವನಿಗೆ ಒಗ್ಗದಿದ್ದುದ 
ರಿಂದ ಈ ಲೋಹಗಳ ಅಧ್ಯಯನವನ್ನು ಅವನು ಕೈ ಬಿಟ್ಟ . ಅಸಾಮಾನ್ಯ ಮತ್ತು 
ಕೌತುಕ ಮಯವಾದ ಪ್ರಯೋಗಗಳಲ್ಲಿ ಮಾತ್ರ ಅವನಿಗೆ ಆಸಕ್ತಿ 
* ರಾಯಲ್ ಇನ್ಸಿಟ್ಯೂಷನ್ನಿ ನಲ್ಲಿ ಅವನ ವಾರ್ಷಿಕ ಪ್ರವಚನದ ಕಾಲ ಮತ್ತೆ 
ಸನ್ನಿಹಿತವಾಗುತ್ತಿದ್ದಂತೆ ಸಾರ್ವಜನಿಕರ ಕುತೂಹಲವನ್ನು ಕೆರಳಿಸಬಲ್ಲ ಹೊಸ 
ಪ್ರಯೋಗಗಳನ್ನು ಮಾಡಲು ಉದ್ಯುಕ್ತನಾದ, ಯಾವ ಒಂದು ಪ್ರಯೋಗವನ್ನೂ 
ಕೊನೆ ಮುಟ್ಟಿಸದೆ ಒಂದರಿಂದ ಮತ್ತೊಂದಕ್ಕೆ ಜಿಗಿಯುತ್ತಾ ನಡೆದುದರಿಂದ ನಿರ್ದಿಷ್ಟ 
ಫಲಿತಾಂಶಗಳು ದೊರೆಯದೆ ಹೋದವು. ಅಷ್ಟೇ ಅಲ್ಲ, ಅಂದು ನಿಸ್ಸಂಶಯವಾಗಿ 
ಧಾತುಗಳೆಂದು ಖಚಿತಪಡಿಸಲಾಗಿದ್ದ ಗಂಧಕ, ರಂಜಕ, ಕಾರ್ಬನ್ ಮತ್ತು 
ನೈಟ್ರೋಜನ್‌ಗಳ ಅಸ್ತಿತ್ವದ ಬಗ್ಗೆಯೂ ಶಂಕಿಸಿ ಅವುಗಳ ಮೇಲೆಪ್ರಯೋಗ ಮಾಡಿದ. 
ಫಲಿತಾಂಶಗಳನ್ನು ಸೂಕ್ಷ್ಮವಾಗಿ ಅಭ್ಯಸಿಸದೆ ಅವೆಲ್ಲ ಧಾತುಗಳಲ್ಲವೆಂದೂ ಸಂಯುಕ್ತ 
ಗಳೆಂದೂ ಪ್ರತಿಪಾದಿಸಲು ಹೊರಟ. ತನ್ನ ವಾರ್ಷಿಕ ಪ್ರವಚನದಲ್ಲಿ ಈ ವಿಷಯ 
ಪ್ರಸ್ತಾಪಿಸಿದ್ದು ಅವನು ಮಾಡಿದ ದೊಡ್ಡ ತಪ್ಪು . 

ಈ ತಪ್ಪಿನಿಂದಾಗಿ ಅವನ ಕೀರ್ತಿಗೇನೂ ಕುಂದು ಬರಲಿಲ್ಲ. ಆಗಿನ್ನೂ ಅವನಿಗೆ 
30ರ ಪ್ರಾಯ , ಮುಂದೆ ಅವನು ನಡೆಸಿದ ಪ್ರಯೋಗಗಳು ಸ್ವಾರಸ್ಯಕರವಾಗಿದ್ದವು. 
ಹದಿನೆಂಟನೆಯ ಶತಮಾನದಲ್ಲಿ ಸೀಲೆಯು ಕಂಡುಹಿಡಿದಿದ್ದ ಕ್ಲೋರೀನ್‌ನ ಗುಣ 
ಗಳನ್ನು ಪರೀಕ್ಷಿಸಿ ಅದೊಂದು ಧಾತುವೆಂದು ಖಚಿತಪಡಿಸಿದವನು ಡೇವಿ, ಇದರ 
ಸಲುವಾಗಿ ಡೇವಿ ಮತ್ತು ಲೆವಾಸಿಯೆಯ ನಡುವೆ ಒಂದು ಶೀತಲ ಯುದ್ದವೆ ಜರುಗಿತು, 
ಅಂದು ಹೈದ್ರೋಕ್ಲೋರಿಕಾನ್ನವನ್ನು ಮೂರಿಯಾಟಿಕಾದ್ದು ಎನ್ನುತ್ತಿದ್ದರು. ಆದ್ದ 
ಗಳಲೆಲಆಜನ್ ಇದೆಯೆಂದು ನಂಬಿದ ಲೆವಾಸಿಯ ಮರಿಯಾಟಕಾಮ ದಿಂದ 
ತಯಾರಿಸಿದ ಕ್ಲೋರೀನು ಆಕ್ಸಿಜನ್ ಉಳ್ಳ ಒಂದು ಸಂಯುಕ್ತವೆಂದು ಬಗೆದು ಅದನ್ನು 
ಆಮೂರಿಯಾಟಿಕಾದ್ದು ಎಂದು ಹೆಸರಿಸಿದ, ಡೇವಿಗೆ ಇದು ಸರಿತೋರಲಿಲ್ಲ . 
ಪ್ರಯೋಗದಿಂದ ಅದು ಸರಿಯಲ್ಲವೆಂದು ಪ್ರದರ್ಶಿಸಿದ, ಕ್ಲೋರೀನ್ ತುಂಬಿದ ಒಂದು 
ಜಾಡಿಯಲ್ಲಿ ಒಂದು ಇದ್ದಿಲ ತುಂಡನ್ನಿಟ್ಟು ಮೊಹರುಮಾಡಿ ಕಾಯಿಸಿದಾಗ ಅದು 
ದಹಿಸಲಿಲ್ಲ. ಲೆವಾಸಿಯೆಯ ವಾದ ನಿಜವಾಗಿದ್ದಲ್ಲಿ ಇದ್ದಿಲು ಆಕ್ಟಿರಿಯಾಟ 
ಕಾನ್ನು ದಿಂದ ಆಕ್ಸಿಜನ್ನನ್ನು ಪಡೆದು ದಹಿಸಬೇಕಾಗಿತ್ತು . ಹಾಗಾಗದಿದ್ದುದರಿಂದ 


ಸರ್ ಹಂಫ್ರಿ ದೇವಿ 


ಆಕ್ಸಿಯೂರಿಯಾಟಿಕಾಮ್ಲದಲ್ಲಿ ಆಕ್ಸಿಜನ್ ಇಲ್ಲ. ಅದೊಂದು ಧಾತು ಎಂಬುದು 
ಸ್ಪಷ್ಟವಾಯಿತು. ಅಂದಿನಿಂದ ಧಾತುಗಳ ಪಟ್ಟಿಯಲ್ಲಿ ಆಕ್ಸಿಮೂರಿಯಾಟಿಕಾಮದ 
ಸ್ಥಾನವನ್ನು ಕ್ಲೋರೀನ್ ಆಕ್ರಮಿಸಿತು. ಈ ಯಾವ ಸಂಶೋಧನೆಗಳೂ ಕ್ಷಾರೆ. 
ಲೋಹಗಳಾದ ಪೊಟ್ಯಾಸಿಯಂ ಮತ್ತು ಸೋಡಿಯಂಗಳ ಶೋಧವನ್ನು ಸರಿಗಟ್ಟಿದೆ 
ಹೋದವು. ಪ್ರಯೋಗಗಳು ಮುಂದುವರಿದವು. ಹೀಗೆಪ್ರಯೋಗ ಮಾಡುತ್ತಿದ್ದಾಗ 
ಒಂದುದಿನ ದ್ರವಿತ ಪೊಟ್ಯಾಷ್ನಿಂದ ಡೇವಿಯ ಕೈಸುಟ್ಟಿತು. ಮತ್ತೊಂದು ದಿನ 
ಆಸ್ಫೋಟನೆಯಿಂದ ಒಂದು ಕಣ್ಣಿಗೆ ಪೆಟ್ಟಾಯಿತು. ಅವನ ಅದೃಷ ಜೆನ್ನಾಗಿದ್ದು ದರಿಂದ 
ತೀವ್ರಗಾಯಗಳಾಗಲಿಲ್ಲ, 
- ವಯಸ್ಸಾದಂತೆ ಡೇವಿ ಲೌಕಿಕ ವ್ಯವಹಾರಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸ 
ಲಾರಂಭಿಸಿದ. ಶ್ರೀಮಂತರ ಸಹವಾಸದಿಂದ ಪ್ರಭಾವಿತನಾದ. ರಾಯಲ್ ಇನ್ಸಿಟ್ಯೂ 
ಷನ್ನಿನ ಆವರಣದಲ್ಲಿದ್ದ ವಾಸಗೃಹ ತನ್ನ ಅಂತಸ್ತಿಗೆ ಸಾಲದೆಂಬ ಭಾವನೆ ಉಂಟಾಯಿತು. 
ಪ್ರಾಧ್ಯಾಪಕನ ವೇತನ ಸಾಲದೆನಿಸಿತು. ಸಂಪತ್ತು ಮತ್ತು ಸಾಮಾಜಿಕ ಸ್ಥಾನಮಾನ 
ಗಳಿಗಾಗಿ ಆಸೆ ಹುಟ್ಟಿತು. ತನ್ನ ಪೂರ್ವಾಶ್ರಮದ ಬಡತನವನ್ನು ಮರೆಯಲು ಯತ್ನಿಸಿದ. 
ವೈದ್ಯನಾಗಿ ಲಂಡನ್ನಿನಲ್ಲಿ ಖಾಸಗಿ ವೃತ್ತಿಯನ್ನೇಕೆ ಆರಂಭಿಸಬಾರದು, ಹೇಗಿದ್ದರೂ 
ನನ್ನ ಕೀರ್ತಿ ಹರಡಿದೆ , ಗಿರಾಕಿಗಳಿಗೆ ಕೊರತೆಯಿರಲಾರದು ಎಂದು ಯೋಚಿಸಿದ್ದುಂಟು. 
ಅವನ ಕೆಲವು ಮಿತ್ರರು ಡೇವಿಯನ್ನು ಪಾದ್ರಿಯಾಗಿ ಮಾಡಲು ಪ್ರಯತ್ನಿಸಿದರು. 
ಅದಕ್ಕಾಗಿ ಆಕರ್ಷಕ ವೇತನದ ಆಮಿಷ ಒಡಿ ದರು , ಆದರೆ ಧನಿಕನಾಗಲು ಡೇವಿ 
ಹುಡುಕಿದ ಮಾರ್ಗವೆ ಬೇರೆ. ಒಬ್ಬ ಶ್ರೀಮಂತ ವಿಧವೆಯನ್ನು ಲಗ್ನವಾದ ! ಕಾಕ 
ತಾಳೀಯವೆಂಬಂತೆ ಲಗ್ನದ ಹಿಂದಿನ ದಿನ ಅವನಿಗೆ ನೈಟ್‌ಹುಡ್ ಪ್ರಶಸ್ತಿ ಲಭಿಸಿತು. 
ಅಂದಿನಿಂದ ಅವನು ' ಸರ್ ಹಂಫಿ ಡೇವಿ ' ಯಾದ. ಹಾಗೆ ರುಜುಮಾಡಲು ತುಂಬಾ 
ಅಭಿಮಾನಪಡುತ್ತಿದ್ದನೆಂದು ಪ್ರತೀತಿ. ನವದಂಪತಿಗಳು ಯೂರೋಪ್ ಪ್ರವಾಸ 
ಹೊರಟರು. ಅವರೊಡನೆ ಕಾರ್ಯದರ್ಶಿಯಾದ ಮೈಕೇಲ್‌ ಫ್ಯಾರಡೆಯ ಇದ್ದ . 
ಫ್ರಾನ್ಸ್‌ನಲ್ಲಿದ್ದಾಗ ಗೇ ಲೂಸ್ಯಾಕನು ಕಂಡುಹಿಡಿದಿದ್ದ ಅಯೊಡೀನು ಕ್ಲೋರೀನ್ 
ನಂತಹದೇ ಒಂದು ಧಾತುವೆಂಬುದನ್ನು ಪ್ರದರ್ಶಿಸಿದ. ಇಟಲಿ ದೇಶದ ಪ್ರವಾಸ ಕಾಲದಲ್ಲಿ 
ಟಾರ್ಪೆಡೊ ಮೀನಿನ ಪ್ರಭಾ ವಿದ್ಯುತ್ತಿನ ಬಗ್ಗೆ ಸಂಶೋಧನೆ ನಡೆಸಿದ. ಫ್ಲಾರೆನ್ಸ್‌ನಲ್ಲಿ 
ತಂಗಿದ್ದಾಗ ವಜ್ರವು ಆಕ್ಸಿಜನ್‌ನಲ್ಲಿ ದಹಿಸಿದರೆ ಬರುವುದು ಕೇವಲ ಕಾರ್ಬನ್ 
ಡಯಾಕ್ಸಿಡಾದುದರಿಂದ ವಜ್ರವು ಕಾರ್ಬನ್ನ ಒಂದು ಭಿನ್ನ ರೂಪ ಮಾತ್ರ ಎಂದು 
ಸಾರಿದ, ಹೀಗೆ ಹೋದೆಡೆಯಲ್ಲೆಲ್ಲ ತನ್ನ ಪ್ರತಿಭೆಯಿಂದ, ಅಪೂರ್ವ ಪ್ರಯೋಗ 
ಗಳಿಂದ ಇಂಗ್ಲೆಂಡಿನ ಶ್ರೇಷ್ಠ ರಸಾಯನ ವಿಜ್ಞಾನಿಯೆಂದು ಹೆಸರು ಗಳಿಸಿದ. ಅವರ 
ಯೂರೋಪಿನ ಪ್ರವಾಸ ಕೇವಲ ಮಧುಚಂದ್ರವಾಗಿರದೆ ದಿಗ್ವಿಜಯವೂ ಆಗಿತ್ತೆನ್ನ 
ಬಹುದು. 

1815ರಲ್ಲಿ ತಾಯ್ಯಾಡಿಗೆ ಮರಳಿದಾಗ ಅವನಿಗೊಂದು ವೈಜ್ಞಾನಿಕ ಸವಾಲು 
ಕಾದಿತ್ತು . ಒಂದು ದುರ್ದಿನ, ನ್ಯೂಕ್ಯಾಸಲ್‌ನ ಕಲ್ಲಿದ್ದಲ ಗಣಿಯೊಂದರಲ್ಲಿ ಸಂಭವಿಸಿದ 


೨೦ 


ವಿಜ್ಞಾನ ಕರ್ಣಾಟಕ 


OV 


ತೀವ್ರ ಆಸ್ಫೋಟನೆಯಿಂದ 92 ಮಂದಿ ಕಾರ್ಮಿಕರು ಹತರಾದರು. ಈ ಅನಾಹುತದಿಂದ 
ಇಂಗ್ಲಿಷ್ ಜನತೆ ತಲ್ಲಣಿಸಿ ಹೋಯಿತು. ಭೂಮಟ್ಟಕ್ಕೆ 600 ಅಡಿ ಆಳದಲ್ಲಿ ಸಿಕ್ಕಿ 
ಕೊಂಡಿದ್ದ ಕಾರ್ಮಿಕರನ್ನು ರಕ್ಷಿಸುವುದಿರಲಿ, ಸಿಡಿತದಿಂದ ಉದ್ಭವಿಸಿದ ಬೆಂಕಿಯನ್ನು 
ಹತೋಟಿಗೆ ತರುವುದೆ ದುಸ್ತರವಾಗಿ ಗಣಿಯ ಬಾಯಿಯನ್ನೆ ಮುಚ್ಚಲಾಯಿತು. 
ಗಣಿಯಲ್ಲಿದ್ದವರು ಸಮಾಧಿಯಾದರು. ಗಣಿಯ ಮಾಲೀಕರು ಜನತೆಯ ಕೋಧವನ್ನು 
ಎದುರಿಸಲಾರದೆ ಇಂಗ್ಲೆಂಡಿನ ಪ್ರಮುಖ ವಿಜ್ಞಾನಿಯ ಮರೆ ಹೊಕ್ಕರು. ನೆರವಾಗುವು 
ದಾಗಿ ಡೇವಿ ವಚನವಿತ್ತ . ಪರಿಹಾರವನ್ನು ಕಂಡುಹಿಡಿದ. ಕಲ್ಲಿದ್ದಲ ಗಣಿಗಳಲ್ಲಿ 
ಮೀಥೇನ್ ಎಂಬ ಅನಿಲ ಹೊರಬೀಳುತ್ತಿರುವುದು. ಇದು ಗಾಳಿಯೊಡನೆ ಬೆರೆತಿರುವಾಗ 
ಆ ಮಿಶ್ರಣಕ್ಕೆ ಬೆಂಕಿ ತಗುಲಿದರೆ ತೀವ್ರವಾಗಿ ಆಸ್ಫೋಟಿಸುವುದು . ಆಗಿನ್ನೂ ವಿದ್ಯುತ್ 
ಬಲ್ಲುಗಳನ್ನು ಕಂಡುಹಿಡಿದಿರಲಿಲ್ಲ . ಆದುದರಿಂದ ಗಣಿ ಕಾರ್ಮಿಕರು ಬಳಸುತ್ತಿದ್ದುದು 
ಪಂಜಿನ ಮಾದರಿಯ ತೆರೆದ ದ್ವೀಪ. ಪರಿಣಾಮವಾಗಿ ಅನಿಲ ಮಿಶ್ರಣ ಜ್ವಾಲೆಗೆ ತಗಲಿ 
ಸಿಡಿಯುತ್ತಿತ್ತು . ಆದರೆ ದೀಪದ ಸುತ್ತ ಲೋಹದ ತಂತಿಬಲೆಯ ಕವಚ ಹೊದಿಸಿದರೆ 
ಹೀಗಾಗದೆಂದು ಡೇವಿತೋರಿಸಿದ . ಸ್ಫೋಟಕ ಅನಿಲ ಮಿಶ್ರಣ ಒಳಗಿನ ಜ್ವಾಲೆಯ 
ಸಂಪರ್ಕಕ್ಕೆ ಬರಲು ಇದು ಅಡ್ಡಿ . ತಂತಿ ಬಲೆ ಲೋಹದಿಂದ ಮಾಡಿದ್ದು , ಅದು ಉಷ್ಣ 
ವಾಹಕವಾದುದರಿಂದ ಅನಿಲ ಮಿಶ್ರಣ ಹೊತ್ತಿಕೊಳ್ಳುವಷ್ಟು ಅದು ಬಿಸಿಯಾಗುತ್ತಿರಲಿಲ್ಲ. 
ಒಂದು ಸಮಯ ಅನಿಲ ಮಿಶ್ರಣವೇನಾದರೂ ಒಳನುಗ್ಗಿದರೆ ಅದು ಲೋಹ ಕವಚ 
ದೊಳಗೆ ಉರಿಯುತ್ತಿತ್ತೆ ವಿನಾ ಹೊರಗೆ ಇಣುಕುತ್ತಿರಲಿಲ್ಲ. ಇದೇ ಪ್ರಸಿದ್ಧವಾದ 
ಡೇವಿ ಸೇಫ್ಟಿ ಲ್ಯಾಂಪ್ , ಇದರಿಂದ ಕಲ್ಲಿದ್ದಲ ಗಣಿಗಳಲ್ಲಿ ಪದೇಪದೇ ಸಂಭವಿಸುತ್ತಿದ್ದ 
ಆಸ್ಫೋಟನೆಗಳು ವಿರಳವಾದವು. ಉದಾರಿಯಾದ ಡೇವಿ ಈ ಆವಿಷ್ಕಾರದ ಸರ್ವಸಾಮ್ಯ 
ವನ್ನೂ ಗಣಿಕಾರ್ಮಿಕರಿಗೆ ಬಳುವಳಿಯಾಗಿ ನೀಡಿದ, ಕೃತಜ್ಞ ಕಾರ್ಮಿಕರು ಡೇವಿಗೆ 
ಬೆಳ್ಳಿಯ ಊಟದ ಪಾತ್ರೆ ಸೆಟ್ಟನ್ನಿತ್ತು ಗೌರವಿಸಿದರು. ಅವನ ಉಯಿಲಿನ ಪ್ರಕಾರ 
ಮರಣಾನಂತರ ಈ ಪಾತ್ರೆಗಳನ್ನು ಕರಗಿಸಿ ಮಾರಿ , ಬಂದ ಹಣದಿಂದ ' ಡೇವಿ ಪದಕ ? 
ವನ್ನು ಸ್ಥಾಪಿಸಲಾಯಿತು. ಪ್ರತಿವರ್ಷ ಅಮೆರಿಕ ಮತ್ತು ಯೂರೋಪ್ ಖಂಡಗಳ 
ರಸಾಯನ ವಿಜ್ಞಾನ ಕ್ಷೇತ್ರದಲ್ಲಿ ಆಗುವ ಅತಿಮುಖ್ಯ ಆವಿಷ್ಕಾರಕ್ಕೆ ಡೇವಿ ಪದಕವನ್ನು 
ಕೊಡಲಾಗುತ್ತಿದೆ. 

ಡೇವಿ ಬಹುಕಾಲ ಬದುಕಲಿಲ್ಲ . ಅವನು ಕಾಲವಾದಾಗ 50 ವರ್ಷ ಮೇ 29 
1829) ಅವನ ಸಮಾಧಿಯ ಮೇಲೆ ಕೆತ್ತಿರುವ ಚರಮವಾಕ್ಯ ಅನ್ವರ್ಥವಾಗಿದೆ. 

* ಪ್ರಕೃತಿ ರಹಸ್ಯಗಳ ಶ್ರೇಷ್ಠ ಅನ್ವೇಷಕ ” 
ವಿದ್ಯುದ್ರಸಾಯನಶಾಸ್ತ್ರದ ಪಿತಾಮಹನೆಂದು ಅವನು ಅಮರನಾಗಿದ್ದಾನೆ. ದೇವಿಯ 
ಸಮಕಾಲೀನನಾದ ಖ್ಯಾತ ಆಂಗ್ಲ ಕವಿ ಸ್ಯಾಮ್ಯುಯಲ್ ಟೇಲರ್ ಕೋಲ್‌ರಿಡ್ನ 
ಮಾತಿನಲ್ಲಿ ಹೇಳುವುದಾದರೆ : 

* ಅವನು ಶ್ರೇಷ್ಠರಸಾಯನ ವಿಜ್ಞಾನಿಯಾಗದೆ ಹೋಗಿದ್ದರೆ 
ಕವಿಸಾರ್ವಭೌಮನಾಗುತ್ತಿದ್ದುದು ಖಂಡಿತ. ” 


- ಬಿ. ಎಸ್ . ಎನ್ . ಪ್ರಸಾದ್ 


ವಾತಾವರಣದ ವಿದ್ಯುತ್ತು 


* 1 ಪೀಠಿಕೆ 
ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯುಚ್ಛಕ್ತಿಯ ಉಪಯೋಗವನ್ನು ಪಡೆಯದಿರು 
ವವರೇ ವಿರಳ . ಸಂಜೆಯಾಗುತ್ತಲೇ ಗೋಡೆಯಲ್ಲಿರಿಸಿದ ಸ್ವಚ್ಛ ನ್ನು ಅದುಮಿದಾಗ 
ಮನೆಯನ್ನೆಲ್ಲಾ ಬೆಳಗುವ ವಿದ್ಯುದೀಪ ಹತ್ತಿಕೊಳ್ಳುವುದನ್ನು ನೋಡಿ ವಿಸ್ಮಯಪಡುವ 
ಪರಿಸ್ಥಿತಿ ಒಂದು ಕಾಲದಲ್ಲಿತ್ತು . ಈಗ ಬಹುಪಾಲು ಜನರಿಗೆ ಇದು ಸರ್ವಸಾಮಾನ್ಯ 
ವಾಗಿದೆ. ವಿದ್ಯುದ್ದೀಪ ಬೆಳಗಲು ಕಾರಣ ಗೋಡೆಯಲ್ಲಿ ಅಳವಡಿಸಿರುವ ತಾಮ್ರದ 
ತಂತಿಯಲ್ಲಿ ಪ್ರವಹಿಸುವ ವಿದ್ಯುತ್ತು ಎಂಬುದೂ ವಿದ್ಯುತ್ಪವಾಹ ಉಂಟಾಗುವುದು 
ವಿದ್ಯುಜ್ಜನಕ ಯಂತ್ರಗಳಿಂದ ಎಂಬುದೂ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ 
ವಿಷಯ . ವಿದ್ಯುಜ್ಜನಕ ಯಂತ್ರಗಳು ಕೆಲಸಮಾಡುವುದು ಎತ್ತರದಿಂದ ತಗ್ಗಿಗೆ 
ಹರಿಯುವ ನೀರಿನ ಚಲನಶಕ್ತಿಯಿಂದ (ಉದಾ: ಜಲಪಾತ, ಅಣೆಕಟ್ಟು ಇತ್ಯಾದಿಗಳಲ್ಲಿ), 
ಇಲ್ಲವೆ ಉಷ್ಣ ಶಕ್ತಿಯಿಂದ (ಉದಾ : ರೈಲಿನಲ್ಲಿರುವಂತೆ ಹಬೆಯ ಶಕ್ತಿ ) , ಇಲ್ಲವೆ 
ಇತ್ತೀಚೆಗೆ ಬಳಕೆಗೆ ಬರುತ್ತಿರುವ ಪರಮಾಣುಶಕ್ತಿಯಿಂದ ಹಲವು ಸಾವಿರ ವಾಟ್ * 

ಡಿದು, ಹಲವು ಮಿಲಿಯನ್‌ ನಾಟ್‌ಗಳ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸುವ 
ವಿದ್ಯುಜ್ಜನಕ ಯಂತ್ರಗಳು ತೀರಾ ಸಾಮಾನ್ಯವೆನ್ನುವ ಮಟ್ಟಿಗೆ ಎಲ್ಲಾ ದೇಶಗಳಲ್ಲೂ 
ಇವೆ. 
* ಈ ಮಾನವ ನಿರ್ಮಿತ ವಿದ್ಯುಜ್ಜನಕ ಯಂತ್ರಗಳೇ ಅಲ್ಲದೆ ಪ್ರಕೃತಿಯಲ್ಲಿ 
ಪ್ರತಿಕ್ಷಣದಲ್ಲೂ ಅಗಾಧ ಪ್ರಮಾಣದ ವಿದ್ಯುಚ್ಛಕ್ತಿಯ ಉತ್ಪಾದನೆ ಮತ್ತು ವ್ಯಯ 
ಅವ್ಯಾಹತವಾಗಿ ನಡೆಯುತ್ತಿದೆ. ಭೂಮಿಯ ಒಟ್ಟು ಮೇಲ್ಮ ( ಸಾಗರಗಳೂ ಸೇರಿ) 
ಮೇಲೆ ಸುಮಾರು 50 ಕಿಮೀ . ಎತ್ತರದೊಳಗಿರುವ ವಾಯುಮಂಡಲವೆಲ್ಲವೂ ಎಡಬಿಡದೆ 


* ಶಕ್ತಿಯ ವ್ಯಯದ ದರವನ್ನು ವಾಟ್ ( Watt ) ಗಳಲ್ಲಿ ಅಳೆಯುತ್ತೇವೆ. ಸೆಕ೦ಡಿಗೆ 
ಒ೦ದು ಜೂಲ ಶಕ್ತಿ ವ್ಯಯವಾದರೆ ಆ ದರಕ್ಕೆ ಒಂದು ವಾಟ್ ಎಂದು ಹೆಸರು . ಮನೆಯಲ್ಲಿ 
ಉಪಯೋಗಿಸುವ ಸಾಮಾನ್ಯವಾದ 60 ವಾಟ್ಗಳ ವಿದ್ಯುದ್ದೀಪ, ಪ್ರತಿ ಸೆಕೆಂಡಿನಲ್ಲಿ 60 
ಜೂಲ್ ಗಳ ವಿದ್ಯುಚ್ಛಕ್ತಿಯನ್ನು ವ್ಯಯಮಾಡುವುದು . 


೨೨ 

ವಿಜ್ಞಾನ ಕರ್ಣಾಟಕ 
ವಿದ್ಯುತ್ತಿನ ಉತ್ಪಾದನೆ ಮತ್ತು ವ್ಯಯದಲ್ಲಿ ತೊಡಗಿದೆ. ಈ ಬೃಹದಾಕಾರದ ' ವಿದ್ಯು 
ಜೈನಕಯಂತ್ರ ' ದ ಬಗ್ಗೆ ನಿಖರವಾದ ಅಂಕಿ ಅಂಶಗಳ ಸಂಗ್ರಹಣೆ ಸುಲಭದ ಕೆಲಸ 
ವಲ್ಲ . ದೊರಕಿರುವ ಮಾಹಿತಿಯಂತೆ ವಾಯುವಂಡಲದಲ್ಲಿ ಪ್ರತಿಕ್ಷಣದಲ್ಲಿ ಸುಮಾರು 
700 ಮೆಗಾವಾಟ್ ( 700X106 ವಾಟ್ಗಳು) ಶಕ್ತಿಯ ಉತ್ಪಾದನೆ ಮತ್ತು ವ್ಯಯ 
ನಡೆದಿದೆ. ಈ ವಿದ್ಯುಜ್ಜನಕ ಯಂತ್ರ ' ವು ಕೆಲಸಮಾಡುವ ವಿವರವನ್ನು ಪೂರ್ಣವಾಗಿ 
ತಿಳಿಯಲು ವಿಜ್ಞಾನಿಗಳು ಇತ್ತೀಚಿನ ವರ್ಷಗಳಲ್ಲಿ ಪ್ರಯತ್ನ ಪಟ್ಟು ಬಹಳಮಟ್ಟಿಗೆ 
ಯಶಸ್ವಿಯಾಗಿದ್ದಾರೆ. ಸೋಜಿಗದಸಂಗತಿ ಎಂದರೆ , ಈ ಯಂತ್ರದ ಒಟ್ಟು ಕಾರದ 
ಸ್ವಲ್ಪ ಭಾಗ ಮಾನವನಿಗೆ ಅನಾದಿ ಕಾಲದಿಂದಲೂ ಪರಿಚಿತವಾಗಿದೆ. ಪ್ರಕೃತಿಯಲ್ಲಿ 
ಕಾಣಬರುವ ಮಿಂಚು- ಸಿಡಿಲುಗಳು ಈ ಯಂತ್ರದ ಒಂದು ಭಾಗ, ಮಾನವ ನಿರ್ಮಿತ 
ವಿದ್ಯುಜ್ಜನಕ ಯಂತ್ರಗಳಲ್ಲಿರುವಂತೆ ಇಲ್ಲಿ ಪರಿಚಿತ ಭಾಗಗಳಿಲ್ಲ . ಅಲ್ಲದೆ ಯಂತ್ರವು 
ಕೆಲಸಮಾಡಲು ಬೇಕಾಗುವ ಶಕ್ತಿಯ ಮೂಲವೂ ಸಹ ಭಿನ್ನವಾಗಿದೆ. ಈ ಯಂತ್ರದ 
ಕಾರ್ಯವನ್ನು ಅರ್ಥಮಾಡಿಕೊಳ್ಳಲು ವಿದ್ಯುತ್ತಿನ ಮೂಲದ ಬಗ್ಗೆ ತಿಳಿಯುವುದು 
ಆವಶ್ಯಕ. 


T 2 . ಪರಮಾಣುವಿನಲ್ಲಿ ವಿದ್ಯುತ್ತು 

- ವಿದ್ಯುದ್ವಿಜ್ಞಾನ ಮತ್ತು ವಸ್ತುರಚನೆಯನ್ನು ಕುರಿತ ಪರಿಶೀಲನೆ - ಇವು ಭೌತ 
ಶಾಸ್ತ್ರದಲ್ಲಿ 19ನೆಯ ಶತಮಾನದವರೆಗೂ ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಬೆಳೆದು 
ಬಂದುವು. ಕ್ರಿ . ಪೂ . 600ರ ಸುಮಾರಿನಲ್ಲಿ, ಘರ್ಷಣೆಯಿಂದ ವಸ್ತುಗಳು ವಿದ್ಯುತ್ 
ಸ್ಥಿತಿಯನ್ನು ಹೊಂದುತ್ತವೆ ಎಂದು ಗ್ರೀಕ್ ಪಂಡಿತನೊಬ್ಬ ಸೂಚಿಸಿದ. ಅಲ್ಲಿಂದ 
ಪ್ರಾರಂಭವಾದ ವಿದ್ಯುದ್ವಿಜ್ಞಾನದಲ್ಲಿ ಕ್ರಿ . ಶ. 18ನೆಯ ಶತಮಾನದ ಅಂತ್ಯದವರೆಗೂ 
ಗಮನಾರ್ಹವಾದ ಪ್ರಗತಿಯೇನೂ ಆಗಿರಲಿಲ್ಲ. ಪ್ರಾಯೋಗಿಕವಾಗಿ ಸಿದ್ದಪಡಿಸ 
ಬಹುದಾದ ಕೆಲವು ಸೂತ್ರಗಳು ಮಾತ್ರ ತಿಳಿದಿದ್ದು ವು : 
1 ವಸ್ತುಗಳ ವಿದ್ಯುತ್ ಸ್ಥಿತಿಯಲ್ಲಿ ಎರಡು ಬಗೆ : ಧನವಿದ್ಯುತ್ತು ಮತ್ತು 

ಋಣವಿದ್ಯುತ್ತು , ವ್ಯತಿರಿಕ್ತ ವಿದ್ಯುತ್ ಸ್ಥಿತಿಯನ್ನು ಪಡೆದಿರುವ ವಸ್ತುಗಳ 
ನಡುವೆ ಆಕರ್ಷಣೆಯೂ ಒಂದೇ ಬಗೆಯ ವಿದ್ಯುತ್ ಸ್ಥಿತಿಯನ್ನು ಪಡೆದಿರುವ 
ವಸ್ತುಗಳ ನಡುವೆ ವಿಕರ್ಷಣೆಯೂ ಇರುತ್ತದೆ. 
ಘರ್ಷಣೆಯಿಂದ ವಸ್ತುಗಳು ವಿದ್ಯುತ್ ಸ್ಥಿತಿಯನ್ನು ಪಡೆಯುವುದುಂಟು. 
ಆಗ ಘರ್ಷಣೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳಲ್ಲಿ ಒಂದರ ಮೇಲೆ ಧನ 
ವಿದ್ಯುತ್ತೂ ಇನ್ನೊಂದರ ಮೇಲೆ ಋಣ ವಿದ್ಯುತ್ಯ ಉಂಟಾಗುತ್ತವೆ. 
ಉದಾಹರಣೆಗೆ, ಗಾಜನ್ನು ರೇಷ್ಮೆ ಬಟ್ಟೆಯಿಂದ ತಿಕ್ಕಿದಾಗ ಗಾಜಿನಲ್ಲಿ ಧನ 
ವಿದ್ಯುತ್ತೂ ರೇಷ್ಮೆಯಲ್ಲಿ ಋಣ ವಿದ್ಯುತ್ತೂ ಉಂಟಾಗುತ್ತವೆ. 


ವಾತಾವರಣದ ವಿದ್ಯುತ್ತು 


3 ಕೂಲಾಂಬನ ತತ್ವದಂತೆ ವಿದ್ಯುತ್ ಸ್ಥಿತಿಯಲ್ಲಿರುವ ವಸ್ತುಗಳ ನಡುವಿನ 

ಆಕರ್ಷಣೆ ಅಥವಾ ವಿಕರ್ಷಣೆಯ ಪ್ರಮಾಣ ಆ ವಸ್ತುಗಳಲ್ಲಿರುವ 
ವಿದ್ಯುತ್ತಿನ ಪ್ರಮಾಣ ಮತ್ತು ಅವುಗಳ ನಡುವಿನ ದೂರವನ್ನವಲಂಬಿಸು 
ತದೆ. 


ಆ ಕಾಲದಲ್ಲಿ ಪ್ರಚಲಿತವಿದ್ದ ಪರಮಾಣು ಸಿದ್ದಾಂತದ ಪ್ರಕಾರ ಭೌತವಸ್ತುಗಳು 
ಪರಮಾಣುಗಳಿಂದ ಆಗಿರುತ್ತವೆ. ವಸ್ತುವನ್ನು ಸಣ್ಣ ಸಣ್ಣ ಭಾಗವಾಗಿ ವಿಭಜಿಸುತ್ತಾ 
ಹೋದರೆ ಕಡೆಯಲ್ಲಿ ಉಳಿಯುವ ಅವಿಭಾಜ್ಯ ಕಣವೇ ಪರಮಾಣು, ವಸ್ತುಗಳು 
ಪರಮಾಣುಗಳ ವಿವಿಧ ಜೋಡಣೆಯಿಂದ ಆಗಿರುತ್ತವೆ. 1897ರಲ್ಲಿ ಇಂಗ್ಲೆಂಡಿನ 
ಭೌತವಿಜ್ಞಾನಿ ಜೆ, ಜೆ. ಥಾಂಸನ್ನನು ನಡೆಸಿದ ಪ್ರಯೋಗಗಳಿಂದ, ವಸ್ತುರಚನೆಯಲ್ಲಿ 
ಪರಮಾಣುವೇ ಅವಿಭಾಜ್ಯ ಕಣವಲ್ಲವೆಂಬ ಸಂಗತಿ ತಿಳಿದುಬಂದಿತು, ಥಾಂಸನ್ನನ 
ಮತ್ತು ಅನಂತರ ಬಂದ ಇತರ ವಿಜ್ಞಾನಿಗಳ ಸಂಶೋಧನೆಗಳ ಫಲವಾಗಿ ಪರಮಾಣು 
ರಚನೆ ಮತ್ತು ವಸ್ತುಗಳ ವಿದ್ಯುತ್ ಸ್ಥಿತಿ, ಇವುಗಳಿಗಿರುವ ಸಂಬಂಧವೂ ತಿಳಿದು 
ಬಂದಿತು. 

ಈಗ ತಿಳಿದಿರುವಂತೆ ಪರಮಾಣುವು ಅವಿಭಾಜ್ಯ ಕಣಗಳಾದ ಎಲೆಕ್ಟ್ರಾನ್, 
ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿಂದಾಗಿದೆ. ಪರಮಾಣುಗಳ ರಚನೆ ಈ ಮೂರು 
ಕಣಗಳ ವಿವಿಧ ಜೋಡಣೆಯಿಂದ ಆಗಿದೆ, ಪರಮಾಣುವಿನಲ್ಲಿನ ಎಲೆಕ್ಟ್ರಾನ್ ಮತ್ತು 
ಪ್ರೋಟಾನುಗಳ ಮೇಲೆ ವಿದ್ಯುತ್ತು ಇರುವುದು. ಪ್ರೋಟಾನ್ ಮೇಲೆ ಧನ ವಿದ್ಯುತ್ತೂ 
ಎಲೆಕ್ಟ್ರಾನ್ ಮೇಲೆ ಋುಣ ವಿದ್ಯುತ್ತೂ ಇರುತ್ತವೆ. ನ್ಯೂಟ್ರಾನ್ ವಿದ್ಯು 
ದ್ರ ಹಿತ ಕಣ . ಸ್ವಾಭಾವಿಕ ಸ್ಥಿತಿಯಲ್ಲಿ ವಸ್ತುಗಳು ವಿದ್ಯುದ್ರಹಿತವಾಗಿರುವುದರಿಂದ 
ಅವುಗಳ ಪರಮಾಣುಗಳೂ ಸಹ ವಿದ್ಯುದಹಿತವಾಗಿರಬೇಕಷ್ಟೆ ? ಪರಮಾಣುವಿನಲ್ಲಿನ 
ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್‌ಗಳ ಸಂಖ್ಯೆಗಳು ಸಮವಾದುದರಿಂದ ಒಟ್ಟು ಜೋಡಣೆ 
ವಿದ್ಯುದ್ರಹಿತ ಸ್ಥಿತಿಯನ್ನು ಕೊಡುತ್ತದೆ. ಪರಮಾಣುವಿನ ರಚನೆಯನ್ನು ಸೂಕ್ಷ್ಮವಾಗಿ 
ಸೌರವ್ಯೂಹಕ್ಕೆ ಹೋಲಿಸಬಹುದು. ಕೇಂದ್ರದಲ್ಲಿ ಭಾರವಾದ ನ್ಯೂಕ್ಲಿಯಸ್ ಇದ್ದು , 
ಇದುನ್ಯೂಟ್ರಾನ್ ಮತ್ತು ಪೊಟಾನ್‌ಗಳಜೋಡಣೆಯಿಂದಾಗಿದೆ. ನ್ಯೂಕ್ಲಿಯಸ್‌ನ 
ಸುತ್ತಲೂ ಎಲೆಕ್ಟ್ರಾನ್‌ಗಳು ಗ್ರಹಗಳಂತೆ ಸುತ್ತುತ್ತಿರುತ್ತವೆ. ಪ್ರೋಟಾನ್ ಮತ್ತು 
ನ್ಯೂಟ್ರಾನ್‌ಗಳ ತೂಕ ಒಂದೇ ಇದ್ದು , ಎಲೆಕ್ಟ್ರಾನಿನ ತೂಕ ಫೋಟಾನಿನ ತೂಕದ 
1 / 1840ರಷ್ಟು ಮಾತ್ರ ಇದೆ. ನ್ಯೂಕ್ಲಿಯಸ್‌ನಲ್ಲಿರುವಪೊಟಾನ್ ಗಳ ಸಂಖ್ಯೆಯಷ್ಟೇ 
ಎಲೆಕ್ಟ್ರಾನ್‌ಗಳು ನ್ಯೂಕ್ಲಿಯಸ್ ಸುತ್ತ ತಿರುಗುತ್ತಿರುವುದರಿಂದ ಪರಮಾಣುವು 
ಒಟ್ಟಿನಲ್ಲಿ ವಿದ್ಯುದ್ರಹಿತ ಸ್ಥಿತಿಯಲ್ಲಿರುತ್ತದೆ. ವ್ಯತಿರಿಕ್ತ ವಿದ್ಯುತ್ ಸ್ಥಿತಿಗಳನ್ನು 
ಹೊಂದಿರುವ ಎಲೆಕ್ಟ್ರಾನ್ ಮತ್ತು ಪೊಟಾನ್‌ಗಳ ನಡುವೆ ಆಕರ್ಷಣೆ ಇದ್ದರೂ 
ಎಲೆಕ್ಟ್ರಾನ್‌ಗಳು ಸತತವಾಗಿ ನ್ಯೂಕ್ಲಿಯಸ್ಸನ್ನು ಸುತ್ತುತ್ತಿರುವುದರಿಂದ, ಆ ಎಲೆಕ್ಟ್ರಾನ್ 


ವಿಜ್ಞಾನ ಕರ್ಣಾಟಕ 


ಗಳು ನ್ಯೂಕ್ಲಿಯಸ್‌ನ ಪೊಟಾನ್‌ಗಳೊಂದಿಗೆ ಬೆರೆಯುವುದಿಲ್ಲ, ದೂರದಲ್ಲೇ 
ಇದ್ದುಕೊಂಡು ಸುತ್ತುತ್ತಿರುತ್ತವೆ. 

ಪರಮಾಣುವಿನಲ್ಲಿನ ಎಲೆಕ್ಟ್ರಾನ್‌ಗಳೆಲ್ಲವೂ ನ್ಯೂಕ್ಲಿಯಸ್‌ನಿಂದ ಒಂದೇ 
ದೂರದಲ್ಲಿರುವುದಿಲ್ಲ, ಪ್ರತ್ಯೇಕ ಕಕ್ಷೆಗಳಲ್ಲಿ ಅಥವಾ ವಲಯಗಳಲ್ಲಿರುತ್ತವೆ. ಎಲೆಕ್ಟ್ರಾನ್ನ 
ಕಕ್ಷೆಗಳು ಅಂಡಾಕಾರವಾಗಿರುತ್ತವೆ. ಈ ವಲಯಗಳನ್ನು K , L , M , N , 0 , 
P ಇತ್ಯಾದಿ ಅಕ್ಷರಗಳಿಂದ ಗುರುತಿಸುತ್ತಾರೆ. 

ಈ ವಲಯಗಳನ್ನು ಉಪವಲಯಗಳಾಗಿ ವಿಂಗಡಿಸಬಹುದು ಉಪವಲಯ 
ಗಳನ್ನು S, , d ಮತ್ತು f ಅಕ್ಷರಗಳಿಂದ ಗುರುತಿಸುತ್ತಾರೆ. K , L , M , N , O , 
P ವಲಯಗಳಲ್ಲಿ ಒಂದೊಂದರಲ್ಲಿ ಇರುವ ಎಲೆಕ್ಟ್ರಾನ್ ಗಳ ಸಂಖ್ಯೆ ನಿಗದಿಯಾಗಿರು 
ತದೆ : 2 , 8 , 18 , 32 , 50 , 72 . ಪರಮಾಣುವಿನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ 
ಗಳ ಸಂಖ್ಯೆಯ ಮೇರೆಗೆ ವಲಯಗಳು ಒಂದಾದ ಮೇಲೊಂದರಂತೆ ಒಂದು ಕ್ರಮದಲ್ಲಿ 
ಭರ್ತಿಯಾಗುತ್ತಾ ಹೋಗುವುವು. ವಲಯದ ದೂರ ನ್ಯೂಕ್ಲಿಯಸ್ ನಿಂದ ಹೆಚ್ಚಾದ 
ಹಾಗೆ ವಲಯದ ಎಲೆಕ್ಟ್ರಾನ್‌ಗಳ ಮತ್ತು ನ್ಯೂಕ್ಲಿಯಸ್‌ನ ಆಕರ್ಷಣಶಕ್ತಿ ಕಡಿಮೆ 
ಯಾಗುತ್ತದೆ. 


S 3, . ವಸ್ತುಗಳಲ್ಲಿ ವಿದ್ಯುತ್ ಸ್ಥಿತಿ 
ಘರ್ಷಣೆಯಿಂದ ವಸ್ತುಗಳನ್ನು ವಿದ್ಯುತ್ ಸ್ಥಿತಿಗೆ ತರಬಹುದು ಎಂಬುದು 
ಈಗಾಗಲೇ ತಿಳಿದಿದೆಯಷ್ಟೆ ? ಘರ್ಷಣೆಯಾದಾಗ ಒಂದು ವಸ್ತುವಿನಿಂದ ಮತ್ತೊಂದು 
ವಸ್ತುವಿಗೆ ಎಲೆಕ್ಟ್ರಾನ್ ಗಳ ವರ್ಗಾವಣೆಯಾಗುತ್ತದೆಯಾದ್ದರಿಂದ ಒಂದು ವಸ್ತುವಿನಲ್ಲಿ 
ಎಲೆಕ್ಟ್ರಾನ್‌ಗಳ ಹೆಚ್ಚಳ ಉಂಟಾಗಿ ಋಣವಿದ್ಯುತ್ ಸ್ಥಿತಿಯೂ ಇನ್ನೊಂದರಲ್ಲಿ 
ಎಲೆಕ್ಟ್ರಾನ್‌ಗಳ ಅಭಾವ ಉಂಟಾಗಿ ಧನವಿದ್ಯುತ್ ಸ್ಥಿತಿಯೂ ಉಂಟಾಗುತ್ತದೆ. 
ಉದಾಹರಣೆಗೆ, ಗಾಜನ್ನು ರೇಷ್ಮೆ ಬಟ್ಟೆಯಿಂದ ಉಜ್ಜಿದಾಗ, ಗಾಜಿನಿಂದ ಕಿತ್ತು ಬಂದ 
ಎಲೆಕ್ಟ್ರಾನ್‌ಗಳು ರೇಷ್ಮೆ ಬಟ್ಟೆಗೆ ಸೇರುವುದರಿಂದ ಗಾಜು ಧನವಿದ್ಯುತ್ಸ್ಥಿತಿಗೂ ರೇಷ್ಮೆ 
ಬಟ್ಟಿ ಯು ಋಣವಿದ್ಯುತ್ತಿ ಗೂ ಬರುತ್ತವೆ. ವಸ್ತುಗಳು ವಿದ್ಯುತ್ ಸ್ಥಿತಿಯನ್ನು 
ಪಡೆಯುವುದರ ಆಧಾರದ ಮೇರೆಗೆ ವಸ್ತುಗಳನ್ನು ಎರಡು ಮುಖ್ಯ ಗುಂಪುಗಳಾಗಿ 
ವಿಭಾಗಿಸಬಹುದು.* ಇವು : 

1 . ವಿದ್ಯುದ್ವಾಹಕಗಳು 
2. ವಿದ್ಯುದವಾಹಕಗಳು ಅಥವಾ ವಿದ್ಯುನ್ನಿರೋಧಕಗಳು . 
ವಿದ್ಯುನ್ನಿರೋಧಕಗಳನ್ನು ಘರ್ಷಣೆಯಿಂದ ವಿದ್ಯುತ್ ಸ್ಥಿತಿಗೆ ತರಲು ಸಾಧ್ಯ 


* ಕ್ರಿ . ಶ. 1600ರ ಸುಮಾರಿನಲ್ಲಿ ಇಂಗ್ಲೆಂಡಿನ ಆಸ್ಥಾನ ವೈದ್ಯ ಗಿಲ್ಬರ್ಟನು ಮೊತ್ತ 
ಮೊದಲಿಗೆ ವಸ್ತುಗಳನ್ನು ಈ ಆಧಾರದ ಮೇರೆಗೆ ವಿಂಗಡಿಸಲು ಪ್ರಯತ್ನಿಸಿದನು . 


೨೫ 


ವಾತಾವರಣದ ವಿದ್ಯುತ್ತು 


ವಾಗುತ್ತದೆ. ವಿದ್ಯುದ್ವಾಹಕಗಳಲ್ಲಿ ಇದು ಸಾಧ್ಯವಿಲ್ಲ. ಆದರೆ ವಿದ್ಯುನ್ನಿರೋಧಕ 
ವಸ್ತುವಿನಿಂದ ಮಾಡಿದ ಹಿಡಿಕೆಯನ್ನು ( handle ) ಒದಗಿಸಿರುವ ವಿದ್ಯುದ್ವಾಹಕ ವಸ್ತು 
ವನ್ನು ಘರ್ಷಣೆಯಿಂದ ವಿದ್ಯುತ್ ಸ್ಥಿತಿಗೆ ತರಬಹುದು. ಸಾಮಾನ್ಯವಾಗಿ ಲೋಹಗಳು 
ವಿದ್ಯುದ್ವಾಹಕಗಳಾಗಿಯೂ ಅಲೋಹಗಳು ವಿದ್ಯುನ್ನಿರೋಧಕಗಳಾಗಿಯೂ ವರ್ತಿಸು 
ಇವೆ. ವಿದ್ಯುದ್ವಾಹಕವನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಸ್ಥಿತಿಯನ್ನು ಒಂದು 
ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಬಹುದು. ವಿದ್ಯುನ್ನಿ ರೋಧಕಗಳಿಂದ 
ಇದು ಸಾಧ್ಯವಿಲ್ಲ. ಮಾನವ ದೇಹವು ಈ ದೃಷ್ಟಿಯಿಂದ ವಿದ್ಯುದ್ವಾಹಕ . 

ವಿದ್ಯುದ್ವಾಹಕ ವಸ್ತುಗಳ ಪರಮಾಣುಗಳ ಹೊರವಲಯಗಳು ಭರ್ತಿಯಾಗಿರುವು 
ದಿಲ್ಲ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಈ ಹೊರವಲಯಗಳ ಎಲೆಕ್ಟ್ರಾನ್ಗಳು ನ್ಯೂ 
ಯಸ್ ಬಂಧನವನ್ನು ತೊರೆದು ಸ್ವತಂತ್ರವಾಗಿ ಚಲಿಸಲು ಸಾಧ್ಯವಿರುತ್ತದೆ. ಆದರೆ 
ಪರಮಾಣುವಿನಲ್ಲಿನ ಧನ ಮತ್ತು ಋಣವಿದ್ಯುತ್ ಕಣಗಳು ಸಮಸಂಖ್ಯೆಯಲ್ಲಿರುವುದ 
ರಿಂದ ವಸ್ತುವು ವಿದ್ಯುದ್ರಹಿತವಾಗಿಯೇ ಇರುತ್ತದೆ. ವಸ್ತುಗಳ ವಿದ್ಯುದ್ವಾಹಕತ್ವವು 
( conductivity ) ಅವುಗಳಲ್ಲಿನ ಸ್ವತಂತ್ರ ಎಲೆಕ್ಟ್ರಾನ್ ಗಳಿಂದ ಉಂಟಾಗುತ್ತದೆ. 

- ವಿದ್ಯುದವಾಹಕಗಳಲ್ಲಿನ ಪರಮಾಣುಗಳ ಹೊರವಲಯಗಳು ಭರ್ತಿಯಾಗಿರು 
ವುದರಿಂದ ಅವುಗಳಲ್ಲಿ ಸ್ವತಂತ್ರವಾಗಿ ಚಲಿಸುವ ಎಲೆಕ್ಟ್ರಾನ್‌ಗಳಿರುವುದಿಲ್ಲ. ಈ 
ವಸ್ತುಗಳಲ್ಲಿ ಉಂಟುಮಾಡಿದ ವಿದ್ಯುತ್ ಸ್ಥಿತಿಯು ಬಹಳ ಕಾಲದವರೆಗೂ ಇರಬಲ್ಲದು. 
- ಲೋಹಗಳಲ್ಲಿನ ಸ್ವತಂತ್ರ ಎಲೆಕ್ಟ್ರಾನ್‌ಗಳ ಚಲನೆಗೆ ತಡೆ ಇಲ್ಲದಿದ್ದಾಗ 
ಮಾತ್ರವೇ ಲೋಹವು ವಿದ್ಯುದ್ವಾಹಕವಾಗಿ ವರ್ತಿಸುವುದು , ಲೋಹಕ್ಕೆ ಅಲೋಹದ 
ಹಿಡಿಕೆಯನ್ನು ಹೊಂದಿಸಿದಾಗ ಎಲೆಕ್ಟ್ರಾನ್‌ಗಳ ಚಲನೆಗೆ ಅಡ್ಡಿಯುಂಟಾಗುತ್ತದೆ. ಆಗ 
ಲೋಹದಲ್ಲಿ ವಿದ್ಯುತ್ ಸ್ಥಿತಿಯನ್ನುಂಟುಮಾಡಬಹುದು. ಲೋಹವು ಭೂಮಿಯೊಡನೆ 
ನೇರವಾದ ಅಥವಾ ಮತ್ತಾವುದಾದರೂ ವಿದ್ಯುದ್ವಾಹಕದ ಮೂಲಕ ಸಂಪರ್ಕ 
ಹೊಂದಿದ್ದಾಗ ಸ್ವತಂತ್ರ ಎಲೆಕ್ಟ್ರಾನ್‌ಗಳ ಚಲನೆ ಸರಾಗವಾಗಿರುತ್ತದೆ. ಲೋಹದಲ್ಲಿ 
ಋಣವಿದ್ಯುತ್ ಸ್ಥಿತಿಯನ್ನುಂಟುಮಾಡಿದಾಗ ಹೆಚ್ಚಳದ ಎಲೆಕ್ಟ್ರಾನ್‌ಗಳು ಭೂಮಿಗೆ 
ಸೇರುವುದರಿಂದ, ಅಥವಾ ಲೋಹದಲ್ಲಿ ಧನವಿದ್ಯುತ್ ಸ್ಥಿತಿಯುಂಟಾದಾಗ ಭೂಮಿ 
ಯಿಂದ ಎಲೆಕ್ಟ್ರಾನ್‌ಗಳು ಬಂದು ಲೋಹವನ್ನು ಸೇರುವುದರಿಂದ ಲೋಹದ ವಿದ್ಯುತ್ 
ಸ್ಥಿತಿಯು ನಾಶವಾಗುತ್ತದೆ. ಅತಿ ವಿಸ್ತಾರವಾಗಿರುವ ಭೂಮಿಯು ಒಂದು ಬೃಹತ್ 
ವಿದ್ಯುದ್ವಾಹಕವಾಗಿದ್ದು ಸಾಮಾನ್ಯ ವಿದ್ಯುತ್ ಪ್ರಯೋಗದಲ್ಲಿ ಭೂಮಿಗೆ ಸೇರುವ 
ಅಥವಾ ಭೂಮಿಯಿಂದ ಹೊರಬರುವ ಎಲೆಕ್ಟ್ರಾನ್‌ಗಳಿಂದಾಗಿ ಭೂಮಿಯ ವಿದ್ಯುತ್ 
ಸ್ಥಿತಿಯು ವ್ಯತ್ಯಾಸಗೊಳ್ಳುವುದಿಲ್ಲ. 

- ಅನಿಲಗಳು ಸಾಮಾನ್ಯ ಸ್ಥಿತಿಯಲ್ಲಿ ವಿದ್ಯುನ್ನಿರೋಧಕಗಳು. ಅಂತಹ ಅನಿಲದ 
ಪರಮಾಣುವಿನ ವಲಯದ ಎಲೆಕ್ಟ್ರಾನ್‌ಗಳನ್ನು ನ್ಯೂಕ್ಲಿಯಸ್ ಬಂಧನದಿಂದ 


೨೬ 


ವಿಜ್ಞಾನ ಕರ್ಣಾಟಕ 


ಬೇರ್ಪಡಿಸಿದಾಗ ಸ್ವತಂತ್ರ ಎಲೆಕ್ಟ್ರಾನ್ ಮತ್ತು ಧನಅಯಾನುಗಳು ಉಂಟಾಗುತ್ತವೆ. 
ಈ ಕ್ರಿಯೆಗೆ ಅಯಾನೀಕರಣ (ionization) ಎಂದು ಹೆಸರು. ಅಯಾನೀಕರಣದಲ್ಲಿ 
ಪರಮಾಣುವಿನಿಂದ ಬೇರ್ಪಟ್ಟ ಎಲೆಕ್ಟ್ರಾನು ಸ್ವತಂತ್ರವಾಗಿ ಚಲಿಸುತ್ತಿರಬಹುದು , 
ಇಲ್ಲವೆ ಬೇರೊಂದು ಪರಮಾಣುವಿಗೆ ಸೇರಿಕೊಂಡು ಗುಣ ಅಯಾನುವಾಗಿ ಚಲಿಸುತ್ತಿರು 
ಬಹುದು . ಅನಿಲದಲ್ಲಿ ಈ ರೀತಿ ಉಂಟಾದ ವಿದ್ಯುತ್ಕಣಗಳೂ ಸಹ ಆಕರ್ಷಣೆ .. 
ವಿಕರ್ಷಣೆ ಇತ್ಯಾದಿ ನಿಯಮಗಳಿಗನುಸಾರವಾಗಿ ವರ್ತಿಸುತ್ತವೆ. ಲೋಹಗಳಂತೆಯೇ 
ಅಯಾನೀಕರಿಸಿದ ಅನಿಲಗಳೂ ಸಹ ವಿದ್ಯುದ್ವಾಹಕಗಳು, ಲೋಹಗಳಲ್ಲಿ ಎಲೆಕ್ಟ್ರಾನ್" 
ಗಳು ಮಾತ್ರವೇ ಸ್ವತಂತ್ರವಾಗಿ ಚಲಿಸಲು ಸಾಧ್ಯವಿದ್ದರೆ, ಅಯಾನೀಕರಿಸಿದ ಅನಿಲ 
ದಲ್ಲಿ ಎಲೆಕ್ಟ್ರಾನ್ , ಖಣ ಅಯಾನು ಮತ್ತು ಧನ ಅಯಾನುಗಳೆಲ್ಲವೂ ಸ್ವತಂತ್ರವಾಗಿ 
ಚಲಿಸಬಲ್ಲವು. 
ಆ 4, ಸ್ಥಾಯಿ ವಿದ್ಯುತ್ತು , ವಿದ್ಯುತ್ ಚೋದನೆ, 
ವಿದ್ಯುತ್ ಪ್ರವಾಹ 
ಘರ್ಷಣೆಯಿಂದ ವಸ್ತುಗಳಲ್ಲಿ ಉಂಟಾಗುವ ವಿದ್ಯುತ್ತನ್ನು ' ಸ್ಥಾಯಿ 
ವಿದ್ಯುತ್ತು ' ( static electricity) ಎಂದು ಕರೆಯುತ್ತಾರೆ. ಇದರಲ್ಲಿ ಗಮನಿಸ 
ಬೇಕಾದ ಮುಖ್ಯ ಅಂಶ ಶಕ್ತಿಯ ರೂಪಾಂತರತೆ ; ಘರ್ಷಣ ಶಕ್ತಿ ವಿದ್ಯುತ್ ಶಕ್ತಿ 
ಯಾಗಿ ರೂಪಾಂತರ ಹೊಂದಿರುವುದು , ಸ್ಥಾಯಿ ವಿದ್ಯುತ್ತು ಶೇಖರವಾಗಿರುವ 
ಸ್ಥಳದಲ್ಲಿ ವಿದ್ಯುತ್ ಸ್ಥಾನ ಶಕ್ತಿ ' ಅಥವಾ ' ವಿದ್ಯುದ್ವಿಭವ ಶಕ್ತಿ ' ( electrical 
potential energy ) ಇರುತ್ತದೆ. ವಿದ್ಯುತ್ ಸ್ಥಾನಶಕ್ತಿ ಇರುವೆಡೆಗಳಲ್ಲಿ ವಿದ್ಯುದೊ 
ತಡ ಇರುತ್ತದೆಂದು ಭಾವಿಸಬಹುದು. ವಿದ್ಯುದೊತ್ತಡಕ್ಕೆ ಒಳಗಾದ ಸ್ವತಂತ್ರ 
ವಿದ್ಯುತ್ ಕಣಗಳು ಆಕರ್ಷಣೆ ಅಥವಾ ವಿಕರ್ಷಣೆಯಿಂದಾಗಿ ಚಲನಶಕ್ತಿಯನ್ನು 
ಪಡೆಯುತ್ತವೆ. ವಿದ್ಯುತ್ ಸ್ಥಾನಶಕ್ತಿಯನ್ನು ( ಅಥವಾ ಸ್ಥಾನಶಕ್ತಿಗಳ ಅಂತರ 
ವನ್ನು ) ವೋಲ್ಸ್ (volt ) ಮಾನದಲ್ಲಿ ಅಳೆಯುತ್ತಾರೆ. ವಿದ್ಯುತ್ತಿನ ಏಕಮಾನ 
*ಕೂಲಾಂಬ್ '. 6.3X1018 ಎಲೆಕ್ಟ್ರಾನಗಳು ಪಡೆದಿರುವ ಒಟ್ಟು ವಿದ್ಯುತ್ತು ಒಂದು 
ಕೂಲಾಂಬ್‌ ಆಗಿರುತ್ತದೆ. ಒಂದು ಕೂಲಾಂಬ್ ಧನವಿದ್ಯುತ್ತನ್ನು ಅನಂತ ದೂರ 
ದಿಂದ ಧನವಿದ್ಯುತ್ ಸ್ಥಾನ ಶಕ್ತಿಯಿರುವ ಸ್ಥಳಕ್ಕೆ ತರಲು ವ್ಯಯವಾಗುವ ಶಕ್ತಿಯು 
ಆ ಸ್ಥಳದಲ್ಲಿನ ವಿದ್ಯುತ್ ಸ್ಥಾನಶಕ್ತಿಯನ್ನು ಸೂಚಿಸುತ್ತದೆ. ಇದನ್ನೇ ವೋಲ್ಸ್ ಗಳಲ್ಲಿ 
ನಾವು ಸೂಚಿಸುವುದು, 


* ಎಲೆಕ್ಟ್ರಾನನ್ನು ಕಳೆದುಕೊಂಡು ಧನವಿದ್ಯುತ್ತನ್ನು ಹೊಂದಿರುವ ಪರಮಾಣುವಿಗೆ ಧನ 
ಅಯಾನು ಎಂದು ಹೆಸರು . 

+ ಅನಂತ ದೂರದಲ್ಲಿನ ವಿದ್ಯುದೊ ತಡಶೂನ್ಯ ಎಂದು ಭಾವಿಸುತ್ತಾರೆ 


ವಾತಾವರಣದ ವಿದ್ಯುತ್ತು 


ಅನೇಕ ಸಂದರ್ಭಗಳಲ್ಲಿ ವಸ್ತುಗಳ ವಿದ್ಯುತ್ ಸ್ಥಿತಿ ಎಂಬ ಭಾವನೆಗಿಂತ, ಸ್ಥಳದ 
ವಿದ್ಯುತ್ಕ್ಷೇತ್ರ ( electric held) ಎಂಬ ಭಾವನೆ ಹೆಚ್ಚು ಅನುಕೂಲವಾಗಿರುತ್ತದೆ. 
ವಿದ್ಯುತ್ ಸ್ಥಿತಿಯಲ್ಲಿರುವ ವಸ್ತುವನ್ನು ಎಲೆಕೋಡ್ ಅಥವಾ ಧ್ರುವ ಎಂದು ಕರೆಯ 
ಬಹುದು . ಎಲೆಕೋಡ್‌ಗಳ ನಡುವೆ ವಿದ್ಯುದೊತ್ತಡ ಏರ್ಪಡುವಂತೆ ಎಲೆಕೋಡ್‌ನ 
ಸುತ್ತಲೂ ವಿದ್ಯುತ್ ಕ್ಷೇತ್ರ ' ವಿರುತ್ತದೆ. ಈ ದೃಷ್ಟಿಯಿಂದ ಪ್ರತಿಯೊಂದು ವಿದ್ಯುತ್ 
ಕಣವೂ ಸಹ ವಿದ್ಯುತ್ಕ್ಷೇತ್ರದಿಂದ ಆವೃತವಾಗಿರುತ್ತದೆ. ವಿದ್ಯುತ್ ಕ್ಷೇತ್ರವನ್ನು 
ಬಾಣದ ಗುರುತಿನಿಂದ ನಿರ್ದೇಶಿಸುತ್ತಾರೆ. 

- ಪರೀಕ್ಷಾರ್ಥವಾಗಿರಿಸಿದ ಏಕಮಾನ ಧನವಿದ್ಯುತ್ತಿನಮೇಲೆಉಂಟಾಗುವ ಬಲವು ಆ 
ಸ್ಥಳದ ವಿದ್ಯುತ್ ಕ್ಷೇತ್ರದ ಪ್ರಮಾಣವನ್ನು ಸೂಚಿಸುತ್ತದೆ. ವಿದ್ಯುದ್ವಿಜ್ಞಾನದ ತತ್ವಗಳ 
ಪ್ರಕಾರ, ಕ್ಷೇತ್ರದ ಪ್ರಮಾಣವು ವಿದ್ಯುತ್ ಸ್ಥಾನ ಶಕ್ತಿಯ ಋಣ ವಾಟದ (negative 
- gradient) ಪ್ರಮಾಣವಾಗಿರುತ್ತದೆ. ವಿದ್ಯುತ್ ಸ್ಥಾನ ಶಕ್ತಿಯು ಋಣವಿದ್ಯುತ್ 
ಸ್ಥಿತಿಯಿಂದ ಧನವಿದ್ಯುತ್ ಸ್ಥಿತಿಯೆಡೆಗೆ ಏರಿಕೆಯ ಪ್ರಮಾಣದಲ್ಲಿರುತ್ತದೆ. ವಿದ್ಯುತ್ 
ಕ್ಷೇತ್ರವು ಧನವಿದ್ಯುತ್ ಸ್ಥಿತಿಯಿಂದ ಋಣವಿದ್ಯುತ್ ಸ್ಥಿತಿಯ ಕಡೆಗೆ ಇರುತ್ತದೆ. 
ಯಾವುದಾದರೊಂದು ಪ್ರದೇಶದಲ್ಲಿ ವಿದ್ಯುತ್ ಸ್ಥಾನ ಶಕ್ತಿಯು + d ದೂರ ಸರಿಯು 
ವಲ್ಲಿ + dyಯಷ್ಟು ಬದಲಾದರೆ ಮತ್ತು ಆ ಸ್ಥಳದಲ್ಲಿನ ವಿದ್ಯುತ್ ಕ್ಷೇತ್ರವು E 
- ಆಗಿದ್ದರೆ, 

E = - dv [ d] ವೋಲ್ಸ್ /ಮೀಟರ್ . . . (1) 
ಸ್ಥಳದಲ್ಲಿನ E ಮತ್ತು dಗಳು ಗೊತ್ತಿದ್ದರೆ, ವಿದ್ಯುತ್ ಸ್ಥಾನ ಶಕ್ತಿಯ ಅಂತರ 
dy ಯನ್ನು ಕಂಡುಹಿಡಿಯಬಹುದು. 


X XXX 


+ 


(a) ಚಿತ್ರ 1 ( 6) 
ಸ್ಥಾಯಿ ವಿದ್ಯುತ್ತನ್ನು ಹೊಂದಿರುವ ವಸ್ತುಗಳ ಸಮೀಪದಲ್ಲಿರುವ ವಿದ್ಯುದ್ರ ಹಿತ 
ವಸ್ತುಗಳಲ್ಲಿ ವಿದ್ಯುತ್ ಚೋದನೆಯಿಂದಾಗಿ ( electric induction ) ವಿದ್ಯುತ್ ಸ್ಥಿತಿ 
ಯುಂಟಾಗುತ್ತದೆ. ಚಿತ್ರ 1 (a) ನಲ್ಲಿ ಧನವಿದ್ಯುತ್ ಸ್ಥಿತಿಯಲ್ಲಿರುವ ಗಾಜಿನಕಡ್ಡಿ 


೨೮ 


ವಿಜ್ಞಾನ ಕರ್ಣಾಟಕ 


Gಯನ್ನು ಅಲೋಹದ ಪೀಠದ ಮೇಲಿರಿಸಿದ AB ಲೋಹದ ತುಂಡಿನ ಹತ್ತಿ 
ತಂದಾಗ, ಲೋಹದ ತುಂಡಿನ A ತುದಿಯಲ್ಲಿ ಎಲೆಕ್ಟ್ರಾನಿಗಳು ಶೇಖರವಾಗುತ್ತವೆ 
ಆದ್ದರಿಂದ A ತುದಿಯು ಋಣವಿದ್ಯುತ್ ಸ್ಥಿತಿಯನ್ನೂ B ತುದಿಯು ಧನವಿದ್ಯುತ್ 
ಸ್ಥಿತಿಯನ್ನೂ ಹೊಂದುತ್ತವೆ. B ತುದಿಯು ಭೂಮಿಯೊಡನೆ ಸಂಪರ್ಕ ಹೊಂದಿದಾಗ 
ಭೂಮಿಯಿಂದ ಎಲೆಕ್ಟ್ರಾನ್‌ಗಳು ಹರಿದುಬಂದು B ತುದಿಯನ್ನು ವಿದ್ಯುದಹಿತವಾಗ 
ವಂತೆ ಮಾಡುತ್ತವೆ, A ತುದಿಯು ಋಣವಿದ್ಯುತ್ ಸ್ಥಿತಿಯಲ್ಲೇ ಉಳಿಯುತ್ತದೆ. 
ಪ್ರಯೋಗದ ಪ್ರಾರಂಭದಲ್ಲಿ Gಯು ಋಣವಿದ್ಯುತ್ ಸ್ಥಿತಿಯಲ್ಲಿದ್ದರೆ Aಯು ಧನ 
ವಿದ್ಯುತ್ ಸ್ಥಿತಿಯಲ್ಲಿ ಉಳಿಯುತ್ತದೆ. ಈ ಸಲ B ತುದಿಯಿಂದ ಹೆಚ್ಚಳದ ಎಲೆಕ್ಟ್ರಾನ್ 
ಗಳು ಭೂಮಿಯನ್ನು ಸೇರುತ್ತವೆ. ಈ ಎರಡೂ ಪ್ರಯೋಗಗಳಲ್ಲಿ G ಮತ್ತು A 
ಧ್ರುವಗಳು ವ್ಯತಿರಿಕ್ತ ವಿದ್ಯುತ್‌ಸ್ಥಿತಿಯಲ್ಲಿದ್ದು , ಇವುಗಳ ನಡುವೆ ವಿದ್ಯುದೊತ್ತಡ 
ಏರ್ಪಡುತ್ತದೆ. ಈ ಪ್ರದೇಶದಲ್ಲಿರಬಹುದಾದ ಸ್ವತಂತ್ರ ವಿದ್ಯುತ್ ಕಣಗಳು ವ್ಯತಿರಿಕ್ತ 
ವಿದ್ಯುತ್ ಸ್ಥಿತಿಯ ಧ್ರುವಗಳೆಡೆಗೆ ಚಲಿಸುತ್ತವೆ, 

ವಿದ್ಯುದೊತ್ತಡಕ್ಕೆ ಒಳಗಾದ ವಿದ್ಯುನ್ನಿರೋಧಕ ವಸ್ತುವಿನಲ್ಲೂ ಸಹ ವಿದ್ಯುತ್ 
ಸ್ಥಿತಿಯುಂಟಾಗುತ್ತದೆ ( ಚಿತ್ರ 1. 6). ಆದರೆ ಈ ವಸ್ತುವಿನಲ್ಲಿ ಸ್ವತಂತ್ರ ಎಲೆಕ್ಟ್ರಾನ್ 
ಗಳಿಲ್ಲವಾದ್ದರಿಂದ, ಪರಮಾಣುವಿನಲ್ಲಿನ ಧ್ರುವೀಕರಣದಿಂದಾಗಿ ( polarization ) 
ವಿದ್ಯುತ್ ಸ್ಥಿತಿಯುಂಟಾಗುತ್ತದೆ. ಈ ಕ್ರಿಯೆಯಲ್ಲಿ ಪರಮಾಣುವಿನ ರೂಪವಿಕೃತಿ 
ಯಿಂದಾಗಿ ( distortion) ಧನ ಮತ್ತು ಋಣವಿದ್ಯುತ್ ಸ್ಥಿತಿಗಳು ಕಾಣಬರುತ್ತವೆ. 
ಅತಿ ಹೆಚ್ಚಿನ ವಿದ್ಯುದೊತ್ತಡವಿರುವಾಗ , ಪರಮಾಣುವಿನ ಹೊರವಲಯದ ಎಲೆಕ್ಟ್ರಾನು 
ನ್ಯೂಕ್ಲಿಯಸ್‌ ಬಂಧನದಿಂದ ಹೊರಬಂದು ವಿದ್ಯುತ್ ಕ್ಷೇತ್ರದಲ್ಲಿ ಚಲಿಸಿ ವೇಗೋತ್ಕರ್ಷ 
ವನ್ನು ಹೊಂದುತ್ತದೆ. ಈ ಕ್ರಿಯೆಯು ಹೆಚ್ಚಿನ ಪ್ರಮಾಣದಲ್ಲಿ ನಡೆದಾಗ, ಎಲೆಕ್ಟ್ರಾನ್ 
ಗಳ ಚಲನ ಶಕ್ತಿಯಿಂದ ಹೆಚ್ಚಿನ ಶಾಖವುಂಟಾಗುತ್ತದೆ. ಘನ ವಿದ್ಯುನ್ನಿರೋಧಕ 
ವಸ್ತುವಿನಲ್ಲಿ, ಇದರಿಂದಾಗಿ ರಂಧ್ರಗಳು ಬೀಳುತ್ತವೆ. ಈ ಸ್ಥಿತಿಯಲ್ಲಿ ವಿದ್ಯುನ್ನಿರೋ 
ಧಕವು ವಿದ್ಯುದ್ವಾಹಕದಂತೆ ವರ್ತಿಸುತ್ತದೆ. ಇದಕ್ಕೆ ' ವಿದ್ಯುನ್ನಿರೋಧಕದ ಕುಸಿತ ' 
( drelectric break down) ಎಂದು ಹೆಸರು , 

ವಿದ್ಯುದೊತ್ತಡವಿರುವಾಗ, ವಿದ್ಯುತ್ಕಣಗಳು ಚಲಿಸಿ ವಿದ್ಯುತ್ಪವಾಹ 
ವನ್ನುಂಟುಮಾಡುತ್ತವೆ. ಯಾವೊಂದು ವಸ್ತುವಿನಲ್ಲಿ ( ಅಥವಾ ಸ್ಥಳದಲ್ಲಿ) ನಿರ್ದಿಷ್ಟ 
ದಿಕ್ಕಿನಲ್ಲಿ ಒಂದು ಸೆಕೆಂಡಿನಲ್ಲಿ ಪ್ರವಹಿಸುವ ವಿದ್ಯುತ್ತಿನ ಒಟ್ಟು ಮೊತ್ತವು ಅಲ್ಲಿನ 
ವಿದ್ಯುತ್ಪವಾಹವನ್ನು ಸೂಚಿಸುತ್ತದೆ. ಒಂದು ಸೆಕೆಂಡಿಗೆ ಒಂದು ಕೂಲಾಂಬ್ 
ವಿದ್ಯುತ್ತು ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರವಹಿಸಿದಾಗ ಒಂದು ಆ್ಯಂಪಿಯರ್‌ ( ampere ) 
ಪ್ರವಾಹ ಉಂಟಾಗುತ್ತದೆ. ರೂಢಿಯಲ್ಲಿರುವ ವಿದ್ಯುತ್ಪವಾಹವೆಂದರೆ, ಧನ 


* ಒ೦ದು ವೋಲ್ಡ್ ವಿದ್ಯದೊತ್ತಡದಲ್ಲಿ ಒ೦ದು ಅ೦ಪಿಯರ್ ಪ್ರವಾಹ ಹರಿದಾಗ, 
ಒ೦ದು ವಾಟ್ ವಿದ್ಯುಚ + ಒದಗುತ್ತದೆ. ಆಂಪಿಯರ್‌ ಮತ್ತು ವೋಲ್ಡ್ ಗಳ ಗುಣ 
ಲಬ್ದವು ವಿದ್ಯುಚ್ಛಕ್ತಿಯನ್ನು ವಾಟ್‌ಗಳಲ್ಲಿ ಸೂಚಿಸುತ್ತದೆ. 


ವಾತಾವರಣದ ವಿದ್ಯುತ್ತು 
ವಿದ್ಯುತ್ತಿನ ಪ್ರವಾಹ. ಆದ್ದರಿಂದ ವಿದ್ಯುತ್ಪವಾಹದ ದಿಕ್ಕು ಎಂದು ನಾವು ಹೇಳುವುದು 
ಧನವಿದ್ಯುತ್ತಿನ ಚಲನೆಯ ದಿಕ್ಕು , ಅಥವಾ ಋಣವಿದ್ಯುತ್ತಿನ ಚಲನೆಯ ವಿರುದ್ದ 
ದಿಕ್ಕು , ಅಂದರೆ ವಿದ್ಯುತ್ಪವಾಹವು ಧನ ಎಲೆಕ್ಟೋಡ್‌ನಿಂದ ಋಣ ಎಲೆಕ್ಟೋಡ್ 
ಕಡೆಗೆ ಇರುತ್ತದೆ. 


15. ವಿದ್ಯುತ್ಕಾಂತ ನಿಕಿರಣ, ವಿದ್ಯುದ್ವಿ ಸರ್ಜನೆ 
- ವಿದ್ಯುತ್ಕಣಗಳು ವಿದ್ಯುತ್ ಕ್ಷೇತ್ರದಲ್ಲಿ ಚಲಿಸಿದಾಗ ವೇಗೋತ್ಕರ್ಷವನ್ನು 
| ಹೊಂದುತ್ತವೆ. ಧನವಿದ್ಯುತ್ ಕಣವು ಕ್ಷೇತ್ರದ ದಿಕ್ಕಿನಲ್ಲ ಋಣವಿದ್ಯುತ್ ಕಣವು 

ಕ್ಷೇತ್ರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ. ವಿದ್ಯುತ್ ಕಣದ ಚಲನೆಯ ವೇಗವು 
- ಕ್ಷೇತ್ರದ ಪ್ರಮಾಣ, ಕಣದ ವಿದ್ಯುತ್ಸಮಾಣ ಮತ್ತು ಕಣದ ತೂಕವನ್ನವಲಂಬಿಸಿರು 


V = 42EQ }rt . . . . . . . . ( 2) 

– ಕಣದ ವೇಗ; ಮೀಟರ್‌ ಸೆಕೆಂಡ್ 
E = ವಿದ್ಯುತ್ ಕ್ಷೇತ್ರದ ಪ್ರಮಾಣ ; ವೋಲ್ಸ್ /ಮೀಟರ್ 
Q = ಕಣದ ವಿದ್ಯುತ್ ಪ್ರಮಾಣ ; ಕೂಲಾಂಬ್ 

= ಕಣದ ತೂಕ; ಕಿಗ್ರಾಂ. 
ವಾಯುವಿನಲ್ಲಿರುವ ಅನಿಲದ ಕಣಗಳನ್ನು ಗಮನಿಸಿದಾಗ, ಸುತ್ತಲಿನ ಪರಿಸರದ 
1 ಉಷ್ಣತೆಯಿಂದಾಗಿ ಎಲ್ಲ ಕಣಗಳೂ ಚಲನೆಯನ್ನು ಹೊಂದಿರುತ್ತವೆ. ಆದರೆ ಈ 

ಚಲನೆಯು ವಿದ್ಯುತ್ ಕ್ಷೇತ್ರದಲ್ಲಿನ ವಿದ್ಯುತ್ ಕಣಗಳ ಚಲನೆಯಂತೆ ಯಾವೊಂದು 
- ದಿಕ್ಕಿನಲ್ಲಿ ನಿರ್ದೆಶಿತವಾಗಿರದೆ ಅವ್ಯವಸ್ಥಿತ ಚಲನೆಯಾಗಿರುತ್ತದೆ. ವಿದ್ಯುದೊ 

ತಡವಿದ್ದಾಗ ವಿದ್ಯುತ್ ಕ್ಷೇತ್ರದಿಂದಾಗಿ ವಿದ್ಯುತ್ ಕಣಗಳು ಮೇಲಿನ ಅವ್ಯವಸ್ಥಿತ 
| ಚಲನೆಯ ಜೊತೆಗೆ ಚಲನಶಕ್ತಿಯನ್ನು ಪಡೆದು ಎಲೆಕೋಡ್ಗಳೆಡೆಗೆ ವ್ಯವಸ್ಥಿತವಾಗಿ 
ಚಲಿಸುತ್ತವೆ. ವಿದ್ಯುತ್ತಟಸ್ಥ ಪರಮಾಣುಗಳು ವಿದ್ಯುದೊತ್ತಡಕ್ಕೆ ಒಳಗಾಗು 

ವುದಿಲ್ಲವಾದ್ದರಿಂದ ಅವಕ್ಕೆ ಉಷ್ಣ ಶಕ್ತಿಯಿಂದಾದ ಅವ್ಯವಸ್ಥಿತ ಚಲನೆ ಮಾತ್ರ 
- ಇರುತ್ತದೆ ( ಚಿತ್ರ 2a). 
- ಚಲಿಸುತ್ತಿರುವ ವಿದ್ಯುತ್ ಕಣಗಳು ತಮ್ಮ ಪಥದಲ್ಲಿ ಎದುರಾದ ಇತರ 
ಕಣಗಳಿಗೆ ಡಿಕ್ಕಿ ಹೊಡೆಯುತ್ತವೆ. ಈ ಡಿಕ್ಕಿಗಳಲ್ಲಿ ಪ್ರಮುಖವಾದದ್ದು ಎಲೆಕ್ಟ್ರಾನ್ 
ವಿದ್ಯುತ್ತಟಸ್ಥ ಪರಮಾಣುವಿನ ಡಿಕ್ಕಿ , ಡಿಕ್ಕಿಯಲ್ಲಿ ಎಲೆಕ್ಟ್ರಾನ್‌ನಿಂದ ತಟಸ್ಥ ಪರಮಾಣು 
| ವಿಗೆ ಶಕ್ತಿ ವರ್ಗಾವಣೆಯಾಗುತ್ತದೆ. ಡಿಕ್ಕಿಯನಂತರ ಪರಮಾಣುವಿನ ಆಂತರಿಕ ಶಕ್ತಿ 


* ವಿದ್ಯುದ್ರ ಹಿತ ಪರಮಾಣುಗಳು , ಧನ ಅಯಾನುಗಳು , ಋಣ ಅಯಾನುಗಳು ಮತು. 
| ಎಲೆಕ್ಟ್ರಾನ್ ಗಳು , 


ವಿಜ್ಞಾನ ಕರ್ಣಾಟಕ 


ಧನ ವಿದ್ಯು 


ಋಣ ವಿದ್ಯುತ್ತು 


→ ವಿದ್ಯುನ್ನಿರೋಧಕ 


ಚಿತ್ರ 2 

( 6) 
ಹೆಚ್ಚಾದರೆ ಅಂತಹ ಡಿಕ್ಕಿಗಳನ್ನು ' ಆಂತರಿಕ ಶಕ್ತಿ ಪರಿವರ್ತಕ ' ಡಿಕ್ಕಿಗಳೆಂದೂ 
(inelastic collisions ) ಪರಮಾಣುವಿನ ಆಂತರಿಕ ಶಕ್ತಿಯನ್ನು ಬದಲಾಯಿಸದು 
ಡಿಕ್ಕಿಗಳನ್ನು ' ಆಂತರಿಕ ಶಕ್ತಿ ಸ್ಥಿರ' ಡಿಕ್ಕಿಗಳೆಂದೂ ( elastic collisions 
ಕರೆಯುತ್ತಾರೆ. 

ಪರಮಾಣುವಿನ ಸಾಮಾನ್ಯ ಸ್ಥಿತಿಯನ್ನು ಭೂಮಟ್ಟ ಸ್ಥಿತಿ ( ground state 
ಎಂದು ಕರೆಯುತ್ತಾರೆ. ಆಂತರಿಕ ಶಕ್ತಿ ಹೆಚ್ಚಿರುವ ಪರಮಾಣುವಿನ ಸ್ಥಿತಿಗೆ ಉದ್ರಿಕ್ತ 
ಸ್ಥಿತಿ ( excited state ) ಎಂದು ಹೆಸರು. ಆಗ ಎಲೆಕ್ಟ್ರಾನ್ ಗಳು ಹೆಚ್ಚು ಶಕ್ತಿಯು 
ವಲಯಗಳನ್ನು ಆಕ್ರಮಿಸಿಕೊಳ್ಳುತ್ತವೆ. ಭೂಮಟ್ಟದ ಸ್ಥಿತಿಯು ಪರಮಾಣುವಿನ 
ಸಹಜ ಸ್ಥಿತಿಯಾದ್ದರಿಂದ ಪರಮಾಣುವು ಹೆಚ್ಚು ಕಾಲ ಉದ್ರಿಕ್ತ ಸ್ಥಿತಿಯಲ್ಲಿ 
ಇರುವುದಿಲ್ಲ. ಹೆಚ್ಚಿನ ಪರಮಾಣುಗಳು 10 - 16 ರಿಂದ 10- 14 ಸೆಕೆಂಡುಗಳ ಕಾಲ 
ಉದ್ರಿಕ್ತ ಸ್ಥಿತಿಯಲ್ಲಿ ಇರುತ್ತವೆ* , ಉದ್ರಿಕ್ತ ಪರಮಾಣವು ತಾನೇ ತಾನಾಗಿ 
ಭೂಮಟ್ಟದ ಸ್ಥಿತಿಗೆ ಬರುತ್ತದೆ. ಆಗ ಎಲೆಕ್ಟ್ರಾನ್ಗಳು ಅವುಗಳ ಸ್ವಾಭಾವಿಕ ವಲಯ 
ಗಳಿಗೆ ಇಳಿಯುತ್ತವೆ. ಈ ಕ್ರಿಯೆಯಲ್ಲಿ ಉದ್ರಿಕ್ತ ಸ್ಥಿತಿಯ ಮತ್ತು ಭೂಮಟ್ಟ 
ಸ್ಥಿತಿಯ ವ್ಯತ್ಯಾಸದಷ್ಟು ಶಕ್ತಿಯು ವಿದ್ಯುತ್ಕಾಂತ ಅಲೆಗಳ ರೂಪದಲ್ಲಿ ( electro 
magnetic Waves ) ಹೊರಬೀಳುತ್ತದೆ. 


* ಕೆಲವೊಂದು ಪರಮಾಣುಗಳು ಬಹಳ ಕಾಲ ಉದ್ರಿಕ್ತ ಸ್ಥಿತಿಯಲ್ಲಿದ್ದು ಚಲಿಸು 
ತಿರಬಹುದು. ಈ ಸ್ಥಿತಿಗೆ ಅನಿರ್ದಿಷ್ಟ ಸ್ಥಿರ ಸ್ಥಿತಿ ( metastable state ) ಎಂದು 
ಹೆಸರು . ಈ ಸ್ಥಿತಿಯಲ್ಲಿನ ಪರಮಾಣುಗಳು ಇತರ ಬಗೆಯ ಪರಮಾಣುಗಳೊಂದಿಗೆ 
ಡಿಕ್ಕಿ ಹೊಡೆದು ಅವುಗಳ ಅಯಾನೀಕರಣಕ್ಕೆ ಕಾರಣವಾಗಬಹುದು, ಇಲ್ಲವೆ ಒಮ್ಮೆ 
ಅನಿರ್ದಿಷ್ಟ ಸ್ಥಿರಸ್ಥಿತಿಗೆ ಬಂದ ಪರಮಾಣುವು ಅನಂತರದ ಎಲೆಕ್ಟ್ರಾನಿಕ್ ಡಿಕ್ಕಿಯಲ್ಲಿ ಇನ್ನೂ 
ಸ್ವಲ್ಪ ಹೆಚ್ಚಿನ ಶಕ್ತಿಯನ್ನು ಪಡೆದು ಅಯಾನೀಕರಿಸಬಹುದು. 


ವಾತಾವರಣದ ವಿದತ್ತು 


QQ 


ಆಂತರಿಕ ಶಕ್ತಿ ಪರಿವರ್ತಕ ಡಿಕ್ಕಿಗಳಲ್ಲಿ ಶಕ್ತಿಯ ವರ್ಗಾವಣೆ ಗಮನಾರ್ಹ 
ವಾದಾಗ ಪರಮಾಣುವು ಅಯಾನೀಕರಿಸುತ್ತದೆ. ಅಯಾನೀಕರಣದ ಅನಂತರದ 
ಎಲೆಕ್ಟ್ರಾನ್ ಮತ್ತು ಧನ ಅಯಾನುಗಳಿಗೆ ಹೆಚ್ಚಿನ ಚಲನ ಶಕ್ತಿ ಇರುತ್ತದೆ, ಅಂದರೆ 
ಅವು ಹೆಚ್ಚು ವೇಗದಿಂದ ಚಲಿಸುತ್ತವೆ. ಇವು ವಿದ್ಯುತ್ ಕ್ಷೇತ್ರದಲ್ಲಿ ಚಲಿಸಿದಾಗ 
ಇನ್ನೂ ಹೆಚ್ಚಿನ ಚಲನಶಕ್ತಿಯನ್ನು ಪಡೆಯುತ್ತವೆ. ಸ್ವತಂತ್ರವಾಗಿ ಚಲಿಸುವ ಈ 
ಎಲೆಕ್ಟ್ರಾನು ಇತರ ತಟಸ್ಥ ಪರಮಾಣುಗಳ ಉದ್ರಿಕ್ತ ಸ್ಥಿತಿ ಅಥವಾ ಅಯಾನೀ 
ಕರಣಕ್ಕೆ ಕಾರಣವಾಗಬಹುದು, ಸೂಕ್ತ ಪರಿಸ್ಥಿತಿಯಲ್ಲಿ ಧನ ಅಯಾನು -ಎಲೆಕ್ಟ್ರಾನ್ 
ಗಳ ಸಂಧಿಸುವಿಕೆಯಿಂದ ತಟಸ್ಥ ಪರಮಾಣು ಉಂಟಾಗುತ್ತದೆ. ಈ ಕ್ರಿಯೆಗೆ ' ಪುನಃ 
ಸಂಯೋಗ' ( recombination ) ಎಂದು ಹೆಸರು. ಪುನಃ ಸಂಯೋಗಕ್ಕೆ ಮೊದಲು 
ವಿದ್ಯುತ್ ಕಣಗಳಲ್ಲಿದ್ದ ಶಕ್ತಿಯು ವಿದ್ಯುತ್ಕಾಂತ ಅಲೆಗಳ ರೂಪದಲ್ಲಿ ಹೊರಬೀಳ 
ಬಹುದು, ಇಲ್ಲವೆ ಉತ್ಪತ್ತಿಯಾದ ತಟಸ್ಥ ಪರಮಾಣುವಿನ ಚಲನಶಕ್ತಿಯಾಗಿಯೂ 
ರೂಪಾಂತರಗೊಳ್ಳಬಹುದು. ವಿದ್ಯುತ್ಕಾಂತ ವಿಕಿರಣದ ಪುನಃಸಂಯೋಗಕ್ಕೆ 
ವಿಕಿರಣ ಪುನಃ ಸಂಯೋಗ' (radiative recombination ) ಎಂದು ಹೆಸರು . 
- ಮೇಲಿನ ಕಾರಣಗಳೇ ಅಲ್ಲದೆ, ಧನ ಅಯಾನುವಿನ ವಿದ್ಯುತ್ ಕ್ಷೇತ್ರದಲ್ಲಿ 
ಚಲಿಸುವ ಎಲೆಕ್ಟ್ರಾನ್ ಸಹ ವಿದ್ಯುತ್ಕಾಂತ ಅಲೆಗಳನ್ನು ಉತ್ಪಾದಿಸಬಹುದು, ಧನ 
ಅಯಾನುವಿನ ವಿದ್ಯುತ್ ಕ್ಷೇತ್ರದಲ್ಲಿ ಚಲಿಸುವ ಸ್ವತಂತ್ರ ಎಲೆಕ್ಟ್ರಾನ್ನ ಪಥವು 
ಅತಿಪರವಲಯವಾಗಿರುತ್ತದೆ ( hyperbola ). ಪರಮಾಣುವಿನ ವಲಯಗಳಂತೆ , ಈ 
ವಲಯಗಳ ಶಕ್ತಿಯೂ ಸಹ ಹಂತ ಹಂತವಾಗಿರುತ್ತದೆ. ಚಲಿಸುತ್ತಿರುವ ಸ್ವತಂತ್ರ 
ಎಲೆಕ್ಟ್ರಾನ್ ಈ ವಲಯಗಳಲ್ಲಿ ಸ್ಥಾನಪಲ್ಲಟ ಹೊಂದಿದಾಗ, ಈ ವಲಯಗಳ ಶಕ್ತಿಗಳ 
ವ್ಯತ್ಯಾಸವು ವಿದ್ಯುತ್ಕಾಂತ ಅಲೆಗಳ ರೂಪದಲ್ಲಿ ಹೊರಬೀಳುತ್ತದೆ. ಈ ಕ್ರಿಯೆಗೆ 
ಅಬಂಧಿತ - ಬಂಧಿತ - ಸಂಕ್ರಮಣ ( free -free-transition ) ಎಂದು ಹೆಸರು . 

* ವಿದ್ಯುತ್ಕಾಂತ ಅಲೆಗಳೆಲ್ಲದರ ಪ್ರಸರಣ ವೇಗ ( c) ಯು ಸ್ಥಿರ. ಇದು ಅಲೆಯುದ್ದ 
( ) ಮತ್ತು ಆವರ್ತನೆಗಳ (0 ) ಗುಣಲಬ್ಧವಾಗಿರುತ್ತದೆ, 

C = AV = 3x108 ವಿರಾಟರ್ ಸೆಕೆಂಡ್ ........ ( 3) 

ವಿದ್ಯುತ್ಕಾಂತ ಅಲೆಗಳ ಉತ್ಪಾದನೆಯಲ್ಲಿ ರೂಪಾಂತರವಾಗುವ ಶಕ್ತಿ ( E ) 
- ಮತ್ತು ಉತ್ಪಾದನೆಯಾದ ಅಲೆಯ ಆವರ್ತನೆ ( 0) ಯ ಸಂಬಂಧವು ಈ ಕೆಳಗಿನ 
ರೀತಿ ಇದೆ : 

E = hu . . . . . . . . . ( 4) 
E - ರೂಪಾಂತರಗೊಂಡ ಶಕ್ತಿ ( ಅರ್ಗಗಳಲ್ಲಿ) 
V = ಅಲೆಯ ಆವರ್ತನೆ ; ಕಂಪನಗಳು ಸೆಕೆಂಡ್ 
h = ಪ್ಲಾಂಕನ ನಿಯತಾಂಕ ; 6. 62•10 - ಅರ್ಗ್ ಸೆಕೆಂಡ್ 


27 


ವಿಜ್ಞಾನ ಕರ್ಣಾಟಕ 


ಪರಿವರ್ತಿತ ಶಕ್ತಿ ( E ) ಗನುಸಾರವಾಗಿ ರೇಡಿಯೋ ಅಲೆಗಳು, ರಕ್ತಾತಿ 
ಅಲೆಗಳು ಉಷ್ಣದ ಅಲೆಗಳು), ಬೆಳಕಿನ ಅಲೆಗಳು, ನೇರಳಾತೀತ ಅಲೆಗಳು ಇತ್ಯಾ 
ಹೊರಬರುತ್ತವೆ. 

- ಹೆಚ್ಚಿನ ಆವರ್ತನೆಯ ವಿದ್ಯುತ್ಕಾಂತ ಅಲೆಗಳು (ಉದಾ : ನೇರಳಾತಿ! 
ಅಲೆಗಳು , X - ಕಿರಣಗಳು... ತಟಸ್ಥ ಪರಮಾಣುಗಳನ್ನು ಅಯಾನೀಕರಿಸುತ್ತ 
ಆದುದರಿಂದ ಈ ತೀಕ್ಷಶಕ್ತಿಯ ವಿದ್ಯುತ್ಕಾಂತ ಅಲೆಗಳನ್ನು ಅಯನೀಕಾರಕಗಳೆಂ। 
( ionizing agents ) ಕರೆಯುತ್ತಾರೆ, ಇವೇ ಅಲ್ಲದೆ ವಿಕಿರಣ ಪಟು ಧಾತುಗಳಿಂ 
(radioactive elements ) ಹೊರಬರುವ - ಕಣ , B ...ಕಣ ಮತ್ತು ಕಿರ 
ಗಳೂ ಸಹ ಅಯನೀಕಾರಕಗಳು, 

ವಿದ್ಯುತ್ ಸ್ಥಿತಿಯಲ್ಲಿರುವ ವಸ್ತುವಿನ ಮೊನೆಯಾದ ಭಾಗಗಳಲ್ಲಿ ವಿದ್ಯುತ್ 
ಸಾಂದ್ರತೆ ಹೆಚ್ಚಾಗಿದ್ದು ( ಚಿತ್ರ 2.8 ) ಅಂತಹ ಸ್ಥಳದಲ್ಲಿ ಹೆಚ್ಚಿನ ವಿದ್ಯುದೊತ್ತ 
ಉಂಟಾಗುತ್ತದೆ. ಆ ಪ್ರದೇಶದಲ್ಲಿರುವ ವಿದ್ಯುತ್ ಕಣಗಳು ವಿದ್ಯುತ್ ಕ್ಷೇತ್ರದ 
ಚಲಿಸಿದಾಗ ಮೇಲೆ ವಿವರಿಸಿರುವ ರೀತಿಯಲ್ಲಿ ವಿದ್ಯುತ್ಕಾಂತ ಅಲೆಗಳ ಉತ್ಪತ್ತಿಗೆ ಕಾರಣ 
ವಾಗುತ್ತವೆ. ವಿದ್ಯುತ್ ಕ್ಷೇತ್ರದಲ್ಲಿ ಚಲಿಸುವ ವಿದ್ಯುತ್ ಕಣಗಳು ಅಂತ್ಯದ 
ಎಲೆಕೋಡ್‌ಗಳನ್ನು ತಲಪಿ ಅಲ್ಲಿನ ವಿದ್ಯುತ್ ಸ್ಥಿತಿಯನ್ನು ನಾಶಗೊಳಿಸುತ್ತವೆ 
ಇದಕ್ಕೆ ವಿದ್ಯುದ್ವಿಸರ್ಜನೆ ಎಂದು ಹೆಸರು ( discharge of electricity ). ವಿದು 
ದ್ವಿಸರ್ಜನೆಯಲ್ಲಿ ವಸ್ತುವಿನ ಮೊನೆಯಾದ ಭಾಗ ಮುಖ್ಯ ಕಾರಣವಾಗಿದ್ದರೆ, ಅದಕ್ಕೆ 
* ಬಿಂದು ವಿದ್ಯುದ್ವಿಸರ್ಜನೆ. (point discharge ) ಎಂದು ಕರೆಯುತ್ತಾರೆ. ಈ 
ಕ್ರಿಯೆಯಲ್ಲಿ ವಸ್ತುವಿನಲ್ಲಿನ ವಿದ್ಯುತ್ ಸ್ಥಿತಿಗೆ ವಿರುದ್ಧವಾದ ವಿದ್ಯುತ್ ಕಣಗಳ 
( ಅಯಾನುಗಳು) ವಸ್ತುವಿನೆಡೆಗೆ ಚಲಿಸಿ ವಸ್ತುವಿನ ವಿದ್ಯುತ್ ಸ್ಥಿತಿಯ ನಾಶಕ್ಕೆ 
ಕಾರಣವಾಗುತ್ತವೆ. ಇದರ ಜೊತೆಗೆ ವಸ್ತುವಿನಲ್ಲಿ ಯಾವ ಸಂಜ್ಞೆಯ ( ಧನ ಅರ್ಥ 
ಋಣ) ವಿದ್ಯುತ್ತಿರುವುದೋ ಅದೇ ಸಂಜ್ಞೆಯ ವಿದ್ಯುತ್ ಕಣಗಳು, ವಸ್ತುವಿನಿಂರಿ 
ವಿಕರ್ಷಣೆ ಹೊಂದಿ ಸುತ್ತಲಿನ ವಾತಾವರಣದಲ್ಲಿ ಹರಡಿಕೊಳ್ಳುತ್ತವೆ. ಈ ದೃಷ್ಟಿಯಲ್ಲಿ 
ಬಿಂದು ವಿದ್ಯುದ್ವಿಸರ್ಜನೆಯಲ್ಲಿ, ವಸ್ತುವಿನ ವಿದ್ಯುತ್ ಸ್ಥಿತಿಯು ಸುತ್ತಲಿನ ವಾತ 
ವರಣಕ್ಕೆ ವರ್ಗಾಯಿಸಲ್ಪಡುವುದೆಂದು ತಿಳಿಯಬಹುದು. ವಿದ್ಯುತ್ ಸ್ಥಿತಿಯ ವಸ್ತುವಿ 
ಮೊನೆಯಾದ ಭಾಗವು ಭೂಮಿಗೆಸಮೀಪದಲ್ಲಿದ್ದಾಗ, ವಿದ್ಯುದ್ವಿಸರ್ಜನೆಯಲ್ಲಿ ವಸ್ತುವಿನ 
ವಿದ್ಯುತ್ತು ಭೂಮಿಯನ್ನು ಸೇರುತ್ತದೆ. 

ವಿದ್ಯುತ್ ಸ್ಥಿತಿಯ ವಸ್ತುವಿನ ಚೂಪಾದ ಭಾಗದಿಂದ ವಿದ್ಯುತ್ಕಾಂತ ( ಬೆಳಕಿನ 
ವಿಕಿರಣದೊಂದಿಗೆ ಜರುಗುವ ವಿದ್ಯುದ್ವಿಸರ್ಜನೆಗೆ ಮುಕುಟ ವಿಸರ್ಜನೆ (corona 
discharge ) ಎಂದೂ ಕರೆಯುತ್ತಾರೆ. 
4 6. ಭೂಮಿಯ ವಿದ್ಯುತ್ ಸ್ಥಿತಿ, ವಾತಾವರಣದ ವಿದ್ಯುತ್ ವಾಹ 
18ನೆಯ ಶತಮಾನದಲ್ಲಿ ಬೆಂಜಮಿನ್ ಫಾಂಕ್ಲಿನ್ನನು ಮೋಡಗಳ ನಡುವೆ 


೩೩ 


ವಾತಾವರಣದ ವಿದ್ಯುತ್ತು 
ಗಾಳೀಪಟವನ್ನು ಹಾರಿಸಿ ಮೋಡಗಳಲ್ಲಿ ಸ್ಥಾಯಿ ವಿದ್ಯುತ್ತು ಇರುವುದೆಂಬುದನ್ನು 
ಪ್ರಾಯೋಗಿಕವಾಗಿ ತೋರಿಸಿದನು. ಈ ಸಮಯದಲ್ಲೇ ಲೀ ಮಾನಿಯರ್‌ ಎಂಬ 
ಮತ್ತೊಬ್ಬ ವಿಜ್ಞಾನಿಯು ಭೂಮಿಯ ವಾತಾವರಣದಲ್ಲಿ ವಿದ್ಯುತ್ ಕ್ಷೇತ್ರವಿರುವುದನ್ನು 
ಪ್ರಾಯೋಗಿಕವಾಗಿ ತೋರಿಸಿದನು. ಈ ವಿದ್ಯುತ್ ಕ್ಷೇತ್ರದ ದಿಕ್ಕು ಭೂಮಿಯ 
ಕಡೆಗೇ ಇರುವುದರಿಂದ, ಭೂಮಿಯು ಋಣ ವಿದ್ಯುತ್ ಸ್ಥಿತಿಯಲ್ಲಿರುವುದು ಸ್ಪಷ್ಟ 
ವಾಗುತ್ತದೆ. ಈ ವಿದ್ಯುತ್ ಕ್ಷೇತ್ರದ ಪ್ರಮಾಣವು ಭೂಮಿಯ ಮೇಲೆ ಎಲ್ಲಾ ಸ್ಥಳ 
ಗಳಲ್ಲಿಯೂ ಒಂದೇ ಸಮನಾಗಿರುವುದಿಲ್ಲ . ಅಲ್ಲದೆ ಯಾವುದೇ ಒಂದು ಸ್ಥಳದಲ್ಲಿ , ಎಲ್ಲಾ 
ಕಾಲಗಳಲ್ಲೂ ಒಂದೇ ಸಮನಾಗಿಯೂ ಇರುವುದಿಲ್ಲ. ಪ್ರಶಾಂತ ಹವಾಮಾನದಲ್ಲಿನ 
( fair weather ) ಕ್ಷೇತ್ರದ ಪ್ರಮಾಣಕ್ಕೂ ಮಳೆಮೋಡಗಳಿಂದ ತುಂಬಿದ ವಾತಾವರಣ 
ದಲ್ಲಿನ ಕ್ಷೇತ್ರದ ಪ್ರಮಾಣಕ್ಕೂ ವ್ಯತ್ಯಾಸವಿರುತ್ತದೆ. ಮಿಂಚು ಸಿಡಿಲುಗಳಿರುವಾಗ 
ಕ್ಷೇತ್ರದ ದಿಕ್ಕು ಬದಲಾಗಿರುವುದೇ ಅಲ್ಲದೆ, ಅತಿ ಹೆಚ್ಚಿನ ಕ್ಷೇತ್ರವೂ ಉಂಟಾಗುತ್ತದೆ. 
ದೂಳು, ಹೊಗೆಇತ್ಯಾದಿ ಕಲ್ಮಷಗಳಿಲ್ಲದ ಶುಭ್ರ ವಾತಾವರಣದಲ್ಲಿನ ವಿದ್ಯುತ್ ಕ್ಷೇತ್ರವು 
ಭೂಮಿಗೆ ಸಮೀಪದಲ್ಲಿ 100 ವೋಲ್ಸ್ /ಮೀಟರ್ ಇರುವುದೆಂದು ಪ್ರಯೋಗಗಳಿಂದ 
ನಿರ್ಧರಿಸಿದ್ದಾರೆ. ಭೂಮಿಯ ಮೇಲೆ ಬೇರೆಬೇರೆ ಎತ್ತರಗಳಲ್ಲಿನ ವಿದ್ಯುತ್ 
ಕ್ಷೇತ್ರವನ್ನು ಬಲೂನುಗಳಲ್ಲಿರಿಸಿದ ಉಪಕರಣಗಳಿಂದ ಅಳೆದಿದ್ದಾರೆ. ಈ ಎಲ್ಲಾ 
ಸಂಶೋಧನೆಗಳಿಂದ ತಿಳಿದುಬಂದಿರುವಂತೆ, ಶಾಂತ ಹವೆಯಲ್ಲಿನ ವಿದ್ಯುತ್ ಕ್ಷೇತ್ರವು 
ಯಾವಾಗಲೂ ಭೂಮಿಯ ಕಡೆಗೇ ಇದ್ದು , ಎತ್ತರಕ್ಕೆ ಹೋದಂತೆಲ್ಲಾ ಕ್ಷೇತ್ರವು 
ಕಡಿಮೆಯಾಗುವುದೆಂದು ತಿಳಿದುಬಂದಿದೆ. ಅತಿಹೆಚ್ಚಿನ ಎತ್ತರದಲ್ಲಿ ವಿದ್ಯುತ್ ಕ್ಷೇತ್ರವು 
ತೀರಾ ಕಡಿಮೆ ಇದ್ದು , ಭೂಮಿಯ ಒಟ್ಟು ಋಣವಿದ್ಯುತ್ ಸ್ಥಿತಿಗೆ ಸಮನಾದ 
ಧನವಿದ್ಯುತ್ ಸ್ಥಿತಿಯು ಭೂಮಿಯ ಮೇಲಿನ ಸುಮಾರು 50 ಕಿಮೀ . ಎತ್ತರದ 
ವಾತಾವರಣದೊಳಗೇ ಅಡಗಿದೆ ಎಂದೂ ವ್ಯಕ್ತವಾಗುತ್ತದೆ. ವಾತಾವರಣದ ವಿವಿಧ 
ಸ್ವರಗಳಲ್ಲಿನ ( layers ) ವಿದ್ಯುತ್ಕ್ಷೇತ್ರವನ್ನು ಅಳೆದು, ಇದರಿಂದ ಭೂಮಿಯ 
ವಾತಾವರಣದಲ್ಲಿನ ವಿದ್ಯುತ್ ವಿಭವವನ್ನು ( electric potential ) ಕಂಡುಹಿಡಿಯ 
ಬಹುದು ( ಸಮೀಕರಣ 1 ಮತ್ತು 4). ಇದರ ಪ್ರಕಾರ ಭೂಮಿಯನ್ನು ಒಂದು 
ಎಲೆಕೋಡ್ ( ಗುಣ) ಎಂದೂ , 50 ಕಿಮೀ . ಎತ್ತರದಲ್ಲಿನ ವಾತಾವರಣದ ಪದರ 
ವನ್ನು ಮತ್ತೊಂದು ಎಲೆಕೋಡ್ ( ಧನ ಎಂದೂ ಭಾವಿಸಿದರೆ , ಈ ಎಲೆಕೋಡ್ 
ಗಳ ನಡುವಿನ ವಿದ್ಯುದೊತ್ತಡ 400 ,000 (0. 4 ಮಿಲಿಯನ್ ) ವೋಲ್ಡ್ ಗಳಿರು 
ಇದೆ, ಶಾಂತ ಹವೆಯಲ್ಲಿನ ಭೂಮಿಯ ಋಣವಿದ್ಯುತ್ ಸ್ಥಿತಿ ಚದರ ಮೀಟರ್‌ಗೆ 


* ಈ ಪ್ರಯೋಗದ ನಂತರವೇ ಕಟ್ಟಡಗಳನ್ನು ಸಿಡಿಲು - ಮಿಂಚಿನಿಂದ ರಕ್ಷಿಸುವ 
ಮಿ೦ಚಿನ ತಡೆ ( lightning arrestor) ಗಳ ಉಪಯೋಗ ಬಳಕೆಗೆ ಬಂದದ್ದು , ಮೋಡ 
ಗಳಲ್ಲಿನ ವಿದ್ಯುತ್ತನ್ನು ಮುಂದೆ ವಿವರಿಸಿದೆ. 


ವಿಜ್ಞಾನ ಕರ್ಣಾಟಕ 


109 ಕೂಲಾಂಬೆಗಳು. ಆದ್ದರಿಂದ ಭೂಮಿಯ ಒಟ್ಟು ಋಣವಿದ್ಯುತ್ ಸ್ಥಿತಿ 
ಸುಮಾರು 500,00 ಕೂಲಾಂಬ್‌ಗಳು, 

ಭೂಮಿಯ ಹೊರಪದರದಲ್ಲಿರುವ ರೇಡಿಯಂ, ಥೋರಿಯಂ, ಪೊಟ್ಯಾಸಿಯಂ 
ಇತ್ಯಾದಿ ವಿಕಿರಣ ಪಟು ವಸ್ತುಗಳಿಂದ ಹೊರಬರುವ ರ ಮತ್ತು B ಕಣಗಳು ಮತ್ತು 
Y ಕಿರಣಗಳಿಂದಾಗಿ ವಾಯುವಿನಲ್ಲಿನ ಅನಿಲಗಳ ಪರಮಾಣುಗಳು ಅಯಾನೀಕರಿಸುತ್ತವೆ. 
ರೇಡಿಯಂ ಮತ್ತು ಥೋರಿಯಂಗಳಿಂದ ಹೊರಬರುವ ರೇಡಾನ್ ಮತ್ತು ಹೋರಾನ್ 
ವಿಕಿರಣ ಪಟು ಅನಿಲಗಳು ಗಾಳಿಯಲ್ಲಿ ಲೀನವಾಗಿದ್ದು ಇವುಗಳಿಂದಾಗಿಯೂ ಸಹ 
ನಾಯುವಿನಲ್ಲಿ ಎಲೆಕ್ಟ್ರಾನ್ ಮತ್ತು ಧನ ಅಯಾನುಗಳು ಉಂಟಾಗುತ್ತವೆ. ಭೂಮಿಯ 
ವಾತಾವರಣಕ್ಕೆ ಹೊರಗಿನಿಂದ ಬರುವ ವಿಶ್ವಕಿರಣಗಳಿಂದಾಗಿ (Cosmic rays) ವಾತಾ 
ವರಣದಲ್ಲಿನ ಅನಿಲದಲ್ಲಿ ಅಯಾನೀಕರಣ ಉಂಟಾಗುತ್ತದೆ, 

ವಿವಿಧ ಮೂಲಗಳಿಂದ ವಾತಾವರಣದಲ್ಲಿ ಉಂಟಾಗುವ ವಿದ್ಯುತ್ ಕಣಗಳನ್ನು 
ಅವುಗಳ ಚಲನಶೀಲತೆಯ ( mobility) ಆಧಾರದ ಮೇಲೆ ಎರಡು ಗುಂಪುಗಳಾಗಿ 
ವಿಂಗಡಿಸಬಹುದು. ಪರಮಾಣುವಿನ ಅಯಾನೀಕರಣದಿಂದ ಉಂಟಾಗುವ ಧನ 
ಅಯಾನು ಮತ್ತು ಎಲೆಕ್ಟ್ರಾನಗಳು ಸ್ವತಂತ್ರ ಸ್ಥಿತಿಯಲ್ಲಿ ಇಲ್ಲವೆ ಬೇರೊಂದು ತಟಸ್ಥ 
ಪರಮಾಣುವಿಗೆ ಸೇರಿಕೊಂಡು ಧನ ಮತ್ತು ಋಣ ಅಯಾನುಗಳಾಗಿ ಚಲಿಸುತ್ತವೆ. 
ಇವುಗಳನ್ನು ಸಾಧಾರಣ ಅಯಾನುಗಳು ( normalions) ಅಥವಾ ಸಣ್ಣ ಅಯಾನು 
ಗಳು (Smallions ) ಎಂದು ಕರೆಯುತ್ತಾರೆ. ಇವುಗಳು ಹಗುರವಾಗಿರುವುದರಿಂದ, 
ವಾತಾವರಣದ ವಿದ್ಯುತ್ ಕ್ಷೇತ್ರದಲ್ಲಿ ಹೆಚ್ಚು ವೇಗವಾಗಿ ಚಲಿಸುವುದರಿಂದ ( ಸಮೀಕರಣ 
2 ; 4 5) ಇವಕ್ಕೆ ತೀವ್ರಗತಿಯ ಅಯಾನುಗಳೆಂದು ( fast ionis ) ಹೆಸರು, 
ವಾತಾವರಣದಲ್ಲಿನ ದೂಳಿನ ಕಣಗಳು , ಲವಣಗಳು, ಅತಿ ಸಣ್ಣ ನೀರಿನ ತುಂತುರು 
ಅಥವಾ ಇನ್ನಿತರ ಕಲ್ಮಷಗಳ ಮೇಲೆ (ಉದಾ : ಕೈಗಾರಿಕಾ ಪ್ರದೇಶದಲ್ಲಿನ ಸಲ್ಲೂರಿ 
ಕಾಮದ ಕಣ) ಸಣ್ಣ ಅಯಾನುಗಳು ಸಂಗ್ರಹವಾಗಿ ದೊಡ್ಡ ಅಯಾನುಗಳು 
( large ions ) ಉಂಟಾಗುತ್ತವೆ. ಇವುಗಳ ತೂಕ ಹೆಚ್ಚಾಗಿರುವುದರಿಂದ, ವಿದ್ಯುತ್ 
ಕ್ಷೇತ್ರದಲ್ಲಿ ಇವುಗಳ ಚಲನೆಯ ವೇಗ ಕಡಮೆಯಾಗಿರುವುದರಿಂದ ಇವುಗಳನ್ನು 
ಮಂದಗತಿಯ ಅಯಾನುಗಳೆಂದು ( slow ions ) ಕರೆಯುತ್ತಾರೆ. ಇವಕ್ಕೆ ಲಾಂಜೆವಿನ್ 
ಅಯಾನುಗಳೆಂದೂ ಹೆಸರುಂಟು. ಭೂಪ್ರದೇಶದಲ್ಲಿ ವಾತಾವರಣದ ಕಲ್ಮಷದಿಂದಾಗಿ 
ದೊಡ್ಡ ಅಯಾನುಗಳ ಹೆಚ್ಚಳವೂ , ಸಮುದ್ರದ ಮೇಲೆಸಣ್ಣ ಅಯಾನುಗಳ ಹೆಚ್ಚಳವೂ 
ಕಂಡುಬರುತ್ತದೆ. ವಾತಾವರಣದ ವಿದ್ಯುತ್ತಿನ ಬಗ್ಗೆ ಈಗ ಪ್ರಚಲಿತವಿರುವ 


* ದೊಡ್ಡ ಅಯಾನುಗಳಿ೦ದಾಗಿ, ಭೂಪ್ರದೇಶದಲ್ಲಿನ ವಾತಾವರಣದ ವಿದ್ಯುತ್ 
ಕ್ಷೇತ್ರದಲ್ಲಿ ಹೆಚ್ಚಿನ ಬದಲಾವಣೆಗಳು ಕಂಡುಬರುತ್ತವೆ. ಸಮುದ್ರದ ಮೇಲೆ ಅಳೆಯುವ 
ವಿದ್ಯುತ್ ಕ್ಷೇತ್ರವು ಹೆಚ್ಚು ಸ್ಥಿರವಾಗಿರುತ್ತದೆ. 


ವಾತಾವರಣದ ವಿದ್ಯುತ್ತು 


೩೫ 


ತತ್ವಗಳ ಪ್ರಕಾರ ಮಿಂಚುಗಳಿಗೆ ಕಾರಣವಾದ ಮೋಡದಲ್ಲಿನ ಸ್ಥಾಯಿ ವಿದ್ಯುತ್ತನ್ನು 
ಉಂಟುಮಾಡುವುದರಲ್ಲಿ ಮಂದಗತಿಯ ಅಯಾನುಗಳು ಪ್ರಮುಖಪಾತ್ರ ವಹಿಸುತ್ತವೆ. 

ಸಣ್ಣ ಮತ್ತು ದೊಡ್ಡ ಅಯಾನುಗಳು ವಾತಾವರಣದ ವಿದ್ಯುತ್ ಕ್ಷೇತ್ರದಲ್ಲಿ 
ಚಲಿಸಿದಾಗ ವಿದ್ಯುತ್ಪವಾಹ ಉಂಟಾಗುತ್ತದೆ. ಅಯಾನುಗಳ ಚಲನೆಯಿಂದುಂಟಾಗುವ 
ಈ ವಹನ ವಿದ್ಯುತ್ಪವಾಹದ ( Conduction current ) ಜೊತೆಗೆ ಗಾಳಿ , ಮತ್ತಿತರ 
ಕಾರಣಗಳಿಂದ ವಿದುತ ಕಣಗಳು ಸ್ಥಳಾಂತರಗೊಳ್ಳುವುದರಿಂದ ನಯನ ವಿದ್ಯುತ್ಪವಾ 
ಹವೂ ( convection current) ಉಂಟಾಗುತ್ತದೆ. ಈ ವಿದ್ಯುಕ್ರವಾಹಗಳಲ್ಲಿ ಧನ 
ವಿದ್ಯುತ್ತು ಭೂಮಿಗೂ ಋಣವಿದ್ಯುತ್ತು ವಾತಾವರಣದ ಮೇಲ್ಬಾಗಕ್ಕೂ ಸೇರುತ್ತದೆ. 
- ಭೂಮಿಗೆ ಬಂದು ಸೇರುವ ವಿದ್ಯುತ್ಪವಾಹದ ಸಾಂದ್ರತೆ ( current density ) ಅತ್ಯಲ್ಪ , 
- ಇದು ಚ, ಕಿಮೀ . ಗೆ ಸುಮಾರು 2 - 3 ಮೈಕೊ ಆ್ಯಂಪಿಯರ್‌ಗಳೆಂದು ( 2 – 3 % 
10 -6 ಆ್ಯಂಪಿಯರ್ ಚ. ಕಿಮೀ .) ಪ್ರಯೋಗಗಳಿಂದ ನಿರ್ಧರಿಸಲಾಗಿದೆ. ಆದರೆ 
ಭೂಮಿಯ ಒಟ್ಟು ವಿಸ್ತೀರ್ಣವನ್ನು ( 510X106 ಚ . ಕಿಮೀ .) ಗಮನಿಸಿದಾಗ 
- ಭೂಮಿಗೆ ಪ್ರತಿ ಕ್ಷಣದಲ್ಲಿ ಬಂದು ಸೇರುತ್ತಿರುವ ಧನವಿದ್ಯುತ್ತು ಅಪಾರ. 

ಮೇಲಿನ ಕಾರಣಗಳೇ ಅಲ್ಲದೆ ಮಳೆ, ಮಂಜು ಬೀಳುವಾಗಲೂ ಸಹ ವಾತಾ 
ವರಣದಲ್ಲಿನ ಧನವಿದ್ಯುತ್ತು ಭೂಮಿಯನ್ನು ಸೇರುತ್ತದೆ. ಇದರಿಂದಾಗಿ ಭೂಮಿಗೆ 
ಹರಿಯುವ ವಿದ್ಯುತ್ಪವಾಹವನ್ನು ಪ್ರಕ್ಷೇಪ ಪ್ರವಾಹ ( precipitation Current ) 
ಎಂದು ಕರೆಯುತ್ತಾರೆ. ಇದರ ಸಾಂದ್ರತೆಯೂ ಸಹ ಅತ್ಯಲ್ಪವೇ . ಆದರೂ ಪ್ರತಿ 
ಕಣದಲ್ಲೂ ಭೂಮಿಯ ನಾನಾ ಭಾಗಗಳಲ್ಲಿ ಸೇರುವ ಈ ಮೂಲದಿಂದಾದ ಒಟ್ಟಿನ 
ಧನವಿದ್ಯುತ್ತು ಗಣನೀಯವಾಗಿಯೇ ಇರುತ್ತದೆ. ಇದು ಸುಮಾರು 300 400 
ಆ್ಯಂಪಿಯರ್‌ಗಳಿರಬಹುದೆಂದು ನಂಬಲಾಗಿದೆ. 

ಹೀಗೆ ಹಲವುಮೂಲಗಳಿಂದಾಗಿ ಋಣವಿದ್ಯುತ್ ಸ್ಥಿತಿಯಲ್ಲಿರುವ ಭೂಮಿಯು 
ಸುಮಾರು 1800 ಆ್ಯಂಪಿಯರ್‌ತಿ ವಿದ್ಯುತವಾಹವನ್ನು ಪ್ರತಿಕ್ಷಣದಲ್ಲಿ ಪಡೆಯುತ್ತಿದೆ 
ಎಂದು ಅಂದಾಜು ಮಾಡಲಾಗಿದೆ . ಇಷ್ಟು ಪ್ರಮಾಣದ ಧನವಿದ್ಯುತ್ತು ಭೂಮಿಯ 
ಋಣವಿದ್ಯುತ್ ಸ್ಥಿತಿಯನ್ನು ಹೆಚ್ಚೆಂದರೆ ಅರ್ಧ ಗಂಟೆಗಳಲ್ಲಿ ತೊಡೆದುಹಾಕಿ 
ಭೂಮಿಯನ್ನು ವಿದ್ಯುತಟಸ್ಥ ಸ್ಥಿತಿಗೆ ತರಬಹುದು, ಆದರೆ ಪ್ರಯೋಗಗಳಿಂದ 


1 ಗ್ರಾಮ್ಯ ಭಾಷೆಯಲ್ಲಿ ಉಪಯೋಗಿಸುವ ಸಿಡಿಲು ಎರಗಿತು ' ಎನ್ನು ವುದು 
ವೈಜ್ಞಾನಿಕವಾಗಿ ತಪ್ಪು , ಸಿಡಿಲು ಶಬ್ದ ಮಾತ್ರ . ಮಿಂಚು ಎರಗಿದಾಗ ಉ೦ಟಾಗುವ 
ಹೆಚ್ಚಿನ ವಿದ್ಯುತೃನಾಹ ಅಪಾಯಕರ . 
- 2 ಮಳೆ, ಮಂಜು ಧನವಿದ್ಯುತ್ತನ್ನು ಪಡೆಯುವುದನ್ನು ಮುಂದೆ ವಿವರಿಸಿದೆ. 

3 ಭೂಮಿಯ ಮತ್ತು ವಾತಾವರಣದ ನಡುವಿನ 4X105 ವೋಲ್ಟ್ ವಿದ್ಯುತ್ 
- ಒತ್ತಡದಲ್ಲಿ ಹರಿಯುವ 1800 ಆ೦ಪಿಯರ್" ಪ್ರವಾಹದಿಂದಾಗಿ ಸುಮಾರು 700 
ಮೆಗಾವಾಟ್ ಗಳ ( 700• 10 * ವಾಟ್ ಗಳು ) ಶಕ್ತಿಯ ಪ್ರತಿಕ್ಷಣದಲ್ಲಿ ನಡೆಯುತ್ತಿದೆ. 


ವಿಜ್ಞಾನ ಕರ್ಣಾಟಕ 


ತಿಳಿದಿರುವಂತೆ ಭೂಮಿಯು ಯಾವಾಗಲೂ ಋಣವಿದ್ಯುತ್ ಸ್ಥಿತಿಯಲ್ಲಿದ್ದು , ವಾತಾ| 
ವರಣವು ಯಾವಾಗಲೂ ಧನವಿದ್ಯುತ್ಸ್ಥಿತಿಯಲ್ಲಿರುತ್ತದೆ. ಭೂಮಿಯ ಮೇಲಿನ 
ಒಟ್ಟು ಋಣವಿದ್ಯುತ್ತು 500 , 000 ಕೂಲಾಂಬ್ ! ಇಂತಹ ವಿರೋಧ ವಿದ್ಯುತ್ 
ಸನ್ನಿವೇಶ ಸಾಧ್ಯವಾಗುವುದಾದರೂ ಹೇಗೆ? 
- ಇದು ಸಾಧ್ಯವಾಗಲು ಭೂಮಿಯಿಂದ ಧನವಿದ್ಯುತ್ತನ್ನು ವಾತಾವರಣಕ್ಕೆ 
ಹಿಂದಿರುಗಿಸುವ ಮತ್ತು ಭೂಮಿಗೆ ಋಣವಿದ್ಯುತ್ತನ್ನು ಒದಗಿಸುವ ಪೂರಕ ವಿದ್ಯುತ್ 
ಕ್ರಿಯೆಯೊಂದು ವಾತಾವರಣದಲ್ಲಿ ಜರುಗುತ್ತಿರಬೇಕಷ್ಟೆ ? 


೯ 7 , ವಾತಾವರಣದ ವಿದ್ಯುತ್ ಪೂರಕ ಕ್ರಿಯೆ 

ವಾತಾವರಣದ ವಿದ್ಯುತ್ ಕ್ಷೇತ್ರವನ್ನು ದಿನದ ಬೇರೆಬೇರೆ ಕಾಲಗಳಲ್ಲಿ ಪ್ರಯೋಗ 


150 : 


ಉತ್ತರಧ್ರುವಪ್ರದೇಶ 


0 


ಲ್ಯಾಪ್ ಲ್ಯಾಂಡ್ 


> 
ವಾತಾವರಣದ 
ವಿದ್ಯುತ್ 
ಕ್ಷೇತ್ರ 
, 
ವೋಲ್ಸ್ 
/ 
ಮೀಟರ್ 


-->ಸಂಖ್ಯೆ 


ಸಮುದ್ರ 


0 


4 8 12 16 20 
– ಗಂಟೆಗಳು -ಗ್ರೀನ್ವಿಚ್ ಕಾಲಮಾನ 


24 


1 $ 0 


ದಕ್ಷಿಣಧ್ರುವ ಪ್ರದೇಶ 


0 4 8 12 16 2 
- - - ಗಂದೆಗಳು -ಗ್ರೀನ್ವಿಚ್ ಕಾಲಮಾನ 


24 


( a) 


- 


ಚಿತ್ರ 3 


(6 ) 


ವಾತಾವರಣದ ವಿದ್ಯುತ್ತು 
ಗಳಿಂದ ನಿರ್ಧರಿಸಲಾಗಿದೆ. ದಿನದಲ್ಲಿ ಆಗುವ ಅದರ ಏರಿಳಿತವನ್ನು * ಚಿತ್ರ 3aನಲ್ಲಿ 
ತೋರಿಸಿದೆ. ಯಾವ ಪ್ರದೇಶದಲ್ಲೇ ಆಗಲಿ, ವಿದ್ಯುತ್ ಕ್ಷೇತ್ರದಲ್ಲಿ ಸುಮಾರು 
15 % ರಷ್ಟು ಏರಿಳಿತ ಉಂಟಾಗುತ್ತದೆ. ಗ್ರೀನ್ವಿಚ್ ಕಾಲಮಾನದ ಸಾಯಂಕಾಲ 
7 ಗಂಟೆಯಲ್ಲಿ (7.00 p. m . G. M .T.) ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. 
ಈ ಬದಲಾವಣೆ ಪ್ರಪಂಚದ ಎಲ್ಲಾ ಭಾಗಗಳಲ್ಲೂ ( ಸಾಗರಗಳೂ ಸೇರಿ) ಕಂಡು 
ಬಂದಿದೆ. ಅಂದರೆ , ಗ್ರೀನ್ವಿಚ್ ಕಾಲಮಾನದ ಏಳು ಗಂಟೆಯ ಸಮಯದಲ್ಲಿ ಭೂಮಿಗೆ 
ಹೆಚ್ಚಿನಋಣವಿದ್ಯುತ್ತೂ ವಾತಾವರಣಕ್ಕೆ ಹೆಚ್ಚಿನ ಧನವಿದ್ಯುತೂ ಸೇರುತ್ತದೆ 
ಎಂದಾಯಿತು. ಇದಕ್ಕೆ ಕಾರಣ ? 

ಪ್ರಕೃತಿಯಲ್ಲಿ ಜರುಗುವ ಮತ್ತೊಂದು ಕ್ರಿಯೆಯಾದ ಮಿಂಚನ್ನು ಈಗ ಗಮನಿ 
ಸೋಣ, ಯಾವುದಾದರೊಂದು ಪ್ರದೇಶವನ್ನು ತೆಗೆದುಕೊಂಡರೆ ವರ್ಷದಲ್ಲಿನ ಕೆಲವು 
ತಿಂಗಳುಗಳಲ್ಲಿ ಮಾತ್ರ ಅಲ್ಲಿ ಮಿಂಚು - ಸಿಡಿಲಿನ ವಾತಾವರಣ ಕಂಡುಬರುತ್ತದೆ. 
ಆ ಕೆಲವು ತಿಂಗಳುಗಳಲ್ಲಿಯೂ ಸದಾ ಇರುವುದಿಲ್ಲ ; ಆಗೊಮ್ಮೆ ಈಗೊಮ್ಮೆ , ವಿರಳ 
ವಾಗಿ ಮಿಂಚು ಸಿಡಿಲು ಉಂಟಾಗುತ್ತವೆ. ಆದರೆ ಪ್ರಪಂಚದ ಎಲ್ಲಾ ಭಾಗಗಳನ್ನೂ 
ಗಣನೆಗೆ ತೆಗೆದುಕೊಂಡರೆ, ಮಿಂಚುಗಳ ಒಟ್ಟು ಸಂಖ್ಯೆ ಅಗಾಧ. ಒಂದು ಲೆಕ್ಕದ 
ಪ್ರಕಾರ, ಭೂಮಿಯ ಮೇಲೆ ಮಿಂಚು ಉಂಟಾಗುವ ವಾತಾವರಣ ವರ್ಷದಲ್ಲಿ 
16 , 000 , 000 (16²106) , ಅಥವಾ ಪ್ರತಿದಿನ ಸುಮಾರು 44 , 000 . ಇದೇ 
ಲೆಕ್ಕದ ಪ್ರಕಾರ ಭೂಮಿಗೆ ಎರಗುವ ಮಿಂಚುಗಳ ಸಂಖ್ಯೆ ಸೆಕಂಡಿಗೆ ಸುಮಾರು 100 
ಅಥವಾ ಘಂಟೆಗೆ 360, 000 . 

ಮಿಂಚಿನ ವಾತಾವರಣಕ್ಕೆ ಕಾರಣವಾದ ಮೋಡಗಳ ಉತ್ಪತ್ತಿ ಸೂರನ 
ದೈನಂದಿನ ಚಲನೆಯನ್ನವಲಂಬಿಸಿರುವುದರಿಂದ ಭೂಮಿಗೆ ಸೇರುವ ಮಿಂಚುಗಳ 
ಸಂಖ್ಯೆ ದಿನವಿಡೀ ಒಂದೇ ಸಮನಾಗಿರುವುದಿಲ್ಲ . ದಿನದಲ್ಲಿ ಉಂಟಾಗುವ ಮಿಂಚುಗಳ 
ಸಂಖ್ಯೆಯ ಏರಿಳಿತವನ್ನು ಚಿತ್ರ 3 ( b) ಯಲ್ಲಿ ತೋರಿಸಿದೆ. ಚಿತ್ರ 3( a) ಮತ್ತು 
ಚಿತ್ರ 3( b) ಗಳನ್ನು ಗಮನಿಸಿದರೆ, ವಾತಾವರಣದ ವಿದ್ಯುತ್ ಪೂರಕ ಕ್ರಿಯೆಗೂ 
ಮಿಂಚುಗಳಿಗೂ ಸಂಬಂಧವಿರುವುದು ವ್ಯಕ್ತವಾಗುತ್ತದೆ. ಈ ಸಂಬಂಧವನ್ನು ಮೊದಲು 
ಗಮನಿಸಿದವನು ವಾತಾವರಣದ ವಿದ್ಯುತ್ತಿನ ಬಗ್ಗೆ ಹಲವಾರು ಮಹತ್ವಪೂರ್ 
ಸಂಶೋಧನೆಗಳಿಗೆ ಕಾರಣನಾದ ವಿಜ್ಞಾನಿ ಸಿ. ಟಿ. ಆರ್ , ವಿಲ್ಸನ್ , ವಾತಾವರಣದ 
ವಿದ್ಯುತ್ತಿನ ಬಗ್ಗೆ ಎಲ್ಲ ವಿಧದಲ್ಲೂ ಸಮರ್ಪಕವಾಗಿರುವ ಸಿದ್ದಾಂತ ಇನ್ನೂ ಪ್ರತಿ 
ಪಾದಿತವಾಗಿಲ್ಲವಾದರೂ ವಿಲ್ಸನ್ನನ ಸಿದ್ಧಾಂತಗಳು ಅನೇಕ ರೀತಿಯಲ್ಲಿ ಸಮರ್ಪಕವಾಗಿ 
ಕಂಡುಬಂದಿವೆ. 


* ವಾತಾವರಣದ ವಿದ್ಯುತ್ ಕ್ಷೇತ್ರದಿಂದ ಉಂಟಾಗುವ ವಿದ್ಯುತವಾಹವು ಹೆಚ್ಚು 
ಸ್ಥಿರವಾಗಿರುವುದರಿಂದ ಈ ಸಂದರ್ಭದಲ್ಲಿ ವಾತಾವರಣದ ವಿದ್ಯುತವಾಹದ ಬದಲಾವಣೆ 
ಗಳನ್ನು ಗಮನಿಸಬಹುದು. 


ವಿಜ್ಞಾನ ಕರ್ಣಾಟಕ 


ವಿಲ್ಸನ್ನನ ಪ್ರಕಾರ ಶಾಂತ ಹವೆಯಲ್ಲಿ ಜರುಗುವ ವಾತಾವರಣದ ವಿದ್ಯುತ್ 
ಕ್ರಿಯೆಗೆ ವ್ಯತಿರಿಕ್ತ ವಿದ್ಯುತ್‌ಕ್ರಿಯೆ ಉಂಟಾಗಿ ಭೂಮಿಗೆ ಋಣವಿದ್ಯುತ ವಾತ 
ವರಣಕ್ಕೆ ಧನವಿದ್ಯುತ್ತೂ ಪೂರೈಕೆಯಾಗುವುದು ಮೋಡಕವಿದ ವಾತಾವರಣದಲ್ಲಿ 
ಮಿಂಚುಗಳಿರುವ ವಾತಾವರಣದಲ್ಲಿ ಮೋಡಗಳ ನಡುವೆ ವೈಜ್ಞಾನಿಕ ಉಪಕರಣಗಳ 
೩ರಿಸಿದ ಬೆಲೂನುಗಳನ್ನೂ ವಿಮಾನಗಳನ್ನೂ ಹಾರಾಡಲು ಬಿಟ್ಟು , ಮೋಡದ ವಿದ್ಯುತ್ 
ಸ್ಥಿತಿಯನ್ನು ಪ್ರಾಯೋಗಿಕವಾಗಿ ನಿರ್ಧರಿಸಿದ್ದಾರೆ. ಸಾಮಾನ್ಯವಾಗಿ ಮೋಡದ 
ತಳಭಾಗದಲ್ಲಿ ( ಭೂಮಿಗೆ ಸಮೀಪವಿರುವ ಭಾಗ) ಋಣವಿದ್ಯುತ್ತೂ ಮೋಡದ 
ಮೇಲ್ಬಾಗದಲ್ಲಿ ಧನವಿದ್ಯುತ್ತೂ ಇರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಮೋಡದ 
ತಳಭಾಗದಲ್ಲಿ ಋಣವಿದ್ಯುತ್ತಿನ ಪ್ರದೇಶಗಳ ನಡುವೆ ಅಲ್ಲಲ್ಲೇ ಧನವಿದ್ಯುತ್ತಿನ ಸಣ್ಣ 
ಪ್ರದೇಶಗಳೂ ಕಂಡುಬರುತ್ತವೆ ( ಚಿತ್ರ 4 . : ಮೋಡದಲ್ಲಿನ ಈ ರೀತಿಯ ವಿದ್ಯುತ್ 
ಸ್ಥಿತಿಯಿಂದಾಗಿ, ಮಳೆಮೋಡಗಳಿರುವಾಗ ವಾತಾವರಣದ ವಿದ್ಯುತ್ ಕ್ಷೇತ್ರದ 
ಪ್ರಮಾಣ ಮತ್ತು ದಿಕ್ಕುಗಳು ಬದಲಾಗುತ್ತವೆ. (46) 


ಸಿ 


XX X XxY. 


ಇಎ62–& 


4/xxx• 


--- 


ಚಿತ್ರ 4 


ಮೋಡದಲ್ಲಿನ ಋಣವಿದ್ಯುತ್ ಸ್ಥಿತಿಯಿಂದಾಗಿ ಭೂಮಿಯ ಮೇಲಿನ ಎತ್ತರದ 
ಕಟ್ಟಡ, ಮರ, ಇತ್ಯಾದಿಗಳಲ್ಲಿ ಧನವಿದ್ಯುತ್ ಸ್ಥಿತಿ (ವಿದ್ಯುತ್ ಚೋದನೆಯಿಂದಾಗಿ) 
ಉಂಟಾಗುತ್ತದೆ. ಈ ವಿದ್ಯುತ್‌ಸ್ಥಿತಿಗಳ ನಡುವಿನ ವಿದ್ಯುದೊತ್ತಡ ಗಮನಾರ್ಹ 
ವಾದಾಗ ವಿದ್ಯುದ್ವಿಸರ್ಜನೆ ನಡೆದು, ಮೋಡದ ಋಣವಿದ್ಯುತ್ತು ಭೂಮಿಯನ್ನು 
ಸೇರುತ್ತದೆ. ಈ ಕ್ರಿಯೆಯಲ್ಲಿ ನಡೆಯುವ ವಿದ್ಯುತ್ಕಾಂತ ವಿಕಿರಣತೆಯೇ ನನಗೆ 
ಕಾಣಬರುವ ಮಿಂಚು. ವಿದ್ಯುತ್ಕಾಂತ ವಿಕಿರಣತೆಯಲ್ಲಿ ಉಂಟಾಗುವ ಶಾಖದ 
ಅಲೆಗಳು ಗುಡುಗಿನ ಶಬ್ದಕ್ಕೆ ಕಾರಣ, ಮೋಡದ ವಿದ್ಯುತ್ ಸ್ಥಿತಿತೀರಾ ಹೆಚ್ಚಾಗಿದ್ದಾಗ, 


ವಾತಾವರಣದ ವಿದ್ಯುತ್ತು 


ವಿದ್ಯುದ್ವಿಸರ್ಜನೆಗೆ ಎತ್ತರದ ಆಕೃತಿಗಳ ಅವಶ್ಯಕತೆ ಇಲ್ಲದೆ, ಮೋಡ ಮತ್ತು 
ಭೂಮಿಯ ನಡುವೆ ನೇರವಾಗಿ ಮಿಂಚು ಎರಗುತ್ತದೆ. ಕೆಲವು ಸಲ ವ್ಯತಿರಿಕ್ತ ವಿದ್ಯುತ್ 
ಸ್ಥಿತಿಗಳಿರುವ ಮೋಡದ ಭಾಗಗಳಲ್ಲಿ , ಇಲ್ಲವೆ ನೋಡನೋಡದ ನಡುವೆ ವಿದ್ಯುತ್ 
ವಿಸರ್ಜನೆ ನಡೆದು ಮಿಂಚು, ಸಿಡಿಲು ಉಂಟಾಗುತ್ತವೆ. ಆ ಸಂದರ್ಭಗಳಲ್ಲಿ ಮೋಡದ 
ವಿದ್ಯುತ್ತು ಭೂಮಿಗೆ ಸೇರುವುದಿಲ್ಲ. 

* ಮಿಂಚು ಎರಗಿದಾಗ ಮೋಡದಿಂದ ಭೂಮಿಯವರೆಗೂ ಏಕರೂಪದ ಬೆಳಕಿನ 
- ಧಾರೆ ಕಣ್ಣಿಗೆ ಕಂಡರೂ ವಾಸ್ತವದಲ್ಲಿ ಮಿಂಚಿನ ಹಾದಿ ಹಂತ ಹಂತವಾಗಿ ಮುಂದು 

ವರಿಯುತ್ತದೆ, ಮಿಂಚಿನ ಹಾದಿಯು ವಿದ್ಯುದ್ವಿಸರ್ಜನೆಯ ಹಾದಿಯಾಗಿದ್ದು , 
ಮೋಡದ ವಿದ್ಯುತ್ತು ಹಲವಾರು ಮಿಂಚಿನ ಹೊಡೆತಗಳಲ್ಲಿ ಭೂಮಿಯನ್ನು ಸೇರುತ್ತದೆ. 
ಮೋಡದ ತಳದಲ್ಲಿ ಬಿಂದು ವಿದ್ಯುದ್ವಿಸರ್ಜನೆಯಿಂದಾಗಿ ಪ್ರಾರಂಭವಾದ ಬೆಳಕಿನ 
ಬಿಂದುವು ಸುಮಾರು 50 ಮೀಟರ್‌ಗಳ ದೂರ ಸಾಗಿ ಅನಂತರ ಸುಮಾರು 50 ಮೈಕ್ರೋ 
ಸೆಕಂಡುಗಳು ನಿಲ್ಲುತ್ತದೆ. ಅನಂತರ ಪುನಃ ಮುಂದುವರಿದು ಪುನಃ ನಿಲ್ಲುತ್ತದೆ. ಈ 
ರೀತಿಯಾಗಿ ಹಂತ ಹಂತವಾಗಿ ಮುಂದುವರಿದು, ಪ್ರತಿ ಹಂತದಲ್ಲಿಯೂ ದಿಕ್ಕನ್ನು 
ಬದಲಾಯಿಸಿಕೊಂಡು ಕಡೆಯಲ್ಲಿ ಭೂಮಿಯನ್ನು ಸೇರುತ್ತದೆ ( ಚಿತ್ರ 5 a), ಮಿಂಚಿನ 


\ 


ಮೋಡ - 


ಮಿಂಚಿನ ಕವಲು 


- ಮಿಂಚಿನ ಕವಲು 


( a ) . 


ಚಿತ್ರ 5 


( 5 ) 


ಈ ಹಾದಿಗೆ * ಹಂತದ ಹೊಡೆ' (Step leader ) ಎಂದು ಹೆಸರು. ಈ ಹಾದಿಯಲ್ಲಿನ 
ಅನಿಲದ ಪರಮಾಣುಗಳು ಅಯಾನೀಕೃತ ಸ್ಥಿತಿಯಲ್ಲಿದ್ದು ಭೂಮಿಯ ಮತ್ತು 
ಮೋಡಗಳ ನಡುವೆ ವಿದ್ಯುದ್ವಾಹಕ ಹಾದಿಯು ಸಿದ್ದವಾಗಿರುತ್ತದೆ. ಕೆಲವೊಮ್ಮೆ 
ಹಂತದ ಹೊಡೆಯು ಭೂಮಿಯ ಸಮೀಪಕ್ಕೆ ಬಂದಾಗ (15 - 50 ಮೀಟರ್‌ಗಳು) 


ವಿಜ್ಞಾನ ಕರ್ಣಾಟಕ 


ಭೂಮಿಯಿಂದ ಬೆಳಕಿನ ಹೊನಲು ಹೊರಟು , ಹಂತದ ಹೊಡೆಯನ್ನು ಸೇರಿ ಹಿಂn 
ಸಿದ್ದವಾದ ವಿದ್ಯುದ್ವಾಹಕ ಹಾದಿಯಲ್ಲಿ ಮೋಡದವರೆಗೂ ಅಡಚಣೆಯಿಲ್ಲದೆ ಸಾಗು 
( ಚಿತ್ರ 5b), ಭೂಮಿಯಿಂದ ಮೋಡದೆಡೆಗೆ ಸಾಗುವ ಮಿಂಚನ್ನು ' ಹಿಂದಿರುಗು 
ಹೊಡೆತ ' (return stroke) ಎಂದು ಕರೆಯುತ್ತಾರೆ. ಕೆಲವು ವೇಳೆ ಹಂತ 
ಹೊಡೆಯು ಮಾರ್ಗದಲ್ಲಿ ಕವಲೊಡೆದು ಮಿಂಚಿನ ಹಾದಿಯು ಎರಡೂ ಮಾರ್ಗಗಳ 
ಭೂಮಿಯನ್ನು ಸೇರಬಹುದು ( ಚಿತ್ರ 5a , b), ಮೋಡದ ವಿದ್ಯುದ್ವಿಸರ್ಜನೆಯ 
ಮೊದಲು ಮೋಡದಿಂದ ಭೂಮಿಗೆ ಹಂತದ ಹೊಡೆಯ ಮಿಂಚು, ಅನಂತ 
ಭೂಮಿಯಿಂದ ಮೋಡಕ್ಕೆ ಹಿಂದಿರುಗುವ ಹೊಡೆತ, ಇದಾದನಂತರ ಪುನ 
ಮೋಡದಿಂದ ಭೂಮಿಗೆ ಮಿಂಚು ಹಿಂದಿನ ಹಾದಿಯಲ್ಲಿ ಅಡೆತಡೆಗಳಿಲ್ಲದೆ ಸೇರುತ್ತದೆ 
ಇದನ್ನು ಹಿಂಬಾಲಿಸಿ ಭೂಮಿಯಿಂದ ಮೋಡದೆಡೆಗೆ ಮತ್ತೊಂದು ಮಿಂಚು ಹಿಂದಿರುಗಿ 
ತದೆ. ಈ ರೀತಿಯಾಗಿ ಒಮ್ಮೆ ಸಿದ್ದವಾದ ಹಾದಿಯಲ್ಲಿ ಪುನಃ ಪುನಃ ಮಿಂಚು 
ಎರಗುವುದು ಅನೇಕ ಸಲ ನಡೆದು (ಒಮ್ಮೆ 42 ಸಲ ಮಿಂಚು ಎರಗಿರುವುದರ ದಾಖ 
ಇದೆ ಮೋಡದ ಋಣವಿದ್ಯುತ್ತು ಭೂಮಿಯನ್ನು ಸೇರುತ್ತದೆ.* 

- ಎತ್ತರದ ಕಟ್ಟಡ, ಮರ, ಗುಡಿಗೋಪುರ ಇತ್ಯಾದಿ ವಸ್ತುಗಳು ಮೋಡಕ್ಕೆ 
ಸಮೀಪವಿರುವುದರಿಂದ, ಅಂತಹ ಸ್ಥಾನಗಳಿಗೆ ಮಿಂಚಿನ ಹೊಡೆತ ಬೀಳುವ ಸಂಭವ 
ಹೆಚ್ಚಾಗಿರುತ್ತದೆ. ಕಟ್ಟಡಗಳಿಗೆ ಅಳವಡಿಸಿದ ಮಿಂಚಿನ ತಡೆಗಳಲ್ಲಿ ಹಲವು ಚೂಪಾರ 
ಭಾಗವುಳ್ಳ ಕಬ್ಬಿಣದ ಕೋಲನ್ನು ಕಟ್ಟಡದ ಎತ್ತರವಾದ ಸ್ಥಳದಲ್ಲಿರಿಸಿ, ಕೋಲಿಗೆ 
ಸೇರಿಸಿದ ದಪ್ಪ ತಂತಿಯನ್ನು ( ವಿದ್ಯುದ್ವಾಹಕ) ಭೂಮಿಯೊಳಗೆ ಹುಗಿದಿರುತ್ತಾರೆ 
ಸಿಡಿಲು ಈ ಮಿಂಚಿನತಡೆಗೇ ಸುಲಭವಾಗಿ ಎರಗುವುದರಿಂದ ಮೋಡದ ವಿದ್ಯುತ್ತು 
ಭೂಮಿಗೆ ವಿದ್ಯುದ್ವಾಹಕದ ಮೂಲಕ ಸರಾಗವಾಗಿ ಸೇರಿ ಕಟ್ಟಡಕ್ಕೆ ಉಂಟಾಗಬಹು 
ದಾದ ಅಪಾಯ ತಪ್ಪುತ್ತದೆ. 

ವಿಲ್ಸನ್ನನ ಸಿದ್ದಾಂತದ ಪ್ರಕಾರ , ಮಿಂಚಿನಿಂದಾಗಿ ಭೂಮಿಯು ಋಣ 
ವಿದ್ಯುತ್ತನ್ನು ಪಡೆಯುವುದರ ಜೊತೆಗೆ, ಮೋಡವಿರುವ ವಾತಾವರಣದಲ್ಲಿ ಭೂಮಿಯಿಂದ 
ಧನವಿದ್ಯುತ್ತು ವಾತಾವರಣಕ್ಕೆ ನಿರ್ಗಮಿಸುವುದರಿಂದಲೂ ಭೂಮಿಯ ಋಣವಿದ್ಯುತ್ತು, 
ಹೆಚ್ಚುತ್ತದೆ. ಮೋಡದಲ್ಲಿನ ಋಣವಿದ್ಯುತ್ ಸ್ಥಿತಿಯಿಂದಾಗಿ ಭೂಮಿಯ ಮೇಲಿನ 
ವಸ್ತುಗಳಲ್ಲಿ ವಿದ್ಯುತ್ ಚೋದನೆಯಿಂದಾದ ಧನವಿದ್ಯುತ್ ಸ್ಥಿತಿ ಇರುತ್ತದೆ. ಈ 
ವಸ್ತುಗಳ ಚೂಪಾದ ಭಾಗಗಳಿಂದ (ಉದಾ : ಮರಗಳು, ಹುಲ್ಲುಗಾವಲು, ಕಟ್ಟಡಗಳು 


* ಸಾಮಾನ್ಯವಾಗಿ ಮಿ೦ಚಿನಲ್ಲಿ 10, 000 ಆಂಪಿಯರ್‌ಗಳ ವಿದ್ಯುತವಾಹ ಇದ್ದು 
ಸುಮಾರು 20 ಕೂಲಾಂಬ್‌ಗಳಷ್ಟು ವಿದ್ಯುತ್ತು ಭೂಮಿಗೆ ಸೇರುವ ಸಂಭವವಿರುತ್ತದೆ. 
ಮೋಡದ ವಿದ್ಯುತ್ ಸ್ಥಿತಿಯು ಭೂಮಿ ಮತ್ತು ಮೋಡಗಳ ನಡುವೆ 20 ರಿಂದ 100 
ಮಿಲಿಯನ್ ವೋಲ್ಸ್ಗಳಷ್ಟು ವಿದ್ಯುದೊತ್ತಡವನ್ನು೦ಟು ಮಾಡಬಲ್ಲದು. 


ವಾತಾವರಣದ ವಿದ್ಯುತ್ತು 


೪೧ 


ಇತ್ಯಾದಿ) ಉಂಟಾಗುವ ಬಿಂದು ವಿದ್ಯುದ್ವಿಸರ್ಜನೆಯಿಂದಾಗಿ , ವಸ್ತುಗಳ ಧನ 
ವಿದ್ಯುತ್ತು ವಾತಾವರಣವನ್ನು ಸೇರುತ್ತದೆ. ಮೋಡದ ವಾತಾವರಣದಲ್ಲಿನ ವಿದ್ಯುತ್ 
ಕ್ಷೇತ್ರವು ಭೂಮಿಯಿಂದ ವಾತಾವರಣದ ಕಡೆಗೆ ಇರುವುದರಿಂದ ಈ ಧನವಿದ್ಯುತ್ತು 
ವಾತಾವರಣದ ಮೇಲ್ಬಾಗವನ್ನು ಸೇರುತ್ತದೆ. 

ದಕ್ಷಿಣ ಆಫ್ರಿಕಾದಲ್ಲಿ ಹೋನ್ ಲ್ಯಾಂಡ್ (Schonland) ಎಂಬ ವಿಜ್ಞಾನಿಯು 
ನಡೆಸಿದ ಪ್ರಯೋಗವೊಂದರಲ್ಲಿ 4 ಮೀಟರ್ ಎತ್ತರದ ಮರವನ್ನು ಬುಡದಲ್ಲಿ ಕತ್ತರಿಸಿ 
ಆ ಮರವನ್ನು ವಿದ್ಯುನಿರೋಧಕದ ಮೇಲಿರಿಸಿ, ಅನಂತರ ವಿದುದುಪಕರಣಗಳ 
ಮೂಲಕ ಭೂಮಿಯೊಂದಿಗೆ ಅದಕ್ಕೆ ಸಂಪರ್ಕ ಕಲ್ಪಿಸಿದನು. ಭೂಮಿಯಿಂದ ಮರದ 
ಮೂಲಕ ವಾತಾವರಣವನ್ನು ಸೇರುವ ವಿದ್ಯುತ್ತನ್ನು ಪ್ರಯೋಗಗಳಿಂದ ನಿರ್ಧರಿಸಿದಾಗ 
ಕೆಳಗಿನ ಪಟ್ಟಿಯಲ್ಲಿತೋರಿಸಿರುವ ಅಂಶಗಳು ಕಂಡು ಬಂದಿವೆ : 


ಪಟ್ಟ 1 


ನೋಡದ ವಿದ್ಯುತ್ ಕ್ಷೇತ್ರ 
( ಭೂಮಿಯಿಂದ ವಾತಾವರಣದೆಡೆಗೆ ... 

ವೋಲ್ಸ್ /ಮೀಟರ್‌ಗಳಲ್ಲಿ 


ವಿದು ತನಾಹ 
(ಭೂಮಿಯಿಂದ ವಾತಾವರಣಕ್ಕೆ ) 
ಮೈ ಕೋ - ಆಂಪಿಯರ್‌ಗಳಲ್ಲಿ 


3 ,500 
5 ,500 
11 , 000 
16 , 000 


0 . 07 
0 . 20 


1 . 0 


4 . 0 


ಮೋಡಕವಿದ ವಾತಾವರಣದಲ್ಲಿ 10, 000 ವೋಲ್ಸ್ /ಮೀಟರ್‌ ವಿದ್ಯುತ್ 
ಕ್ಷೇತ್ರವು ಸಾಮಾನ್ಯವಾಗಿ ಇದ್ದೇ ಇರುತ್ತದೆ. ಇದಕ್ಕಿಂತ ಹೆಚ್ಚಿನ ವಿದ್ಯುತ್ ಕ್ಷೇತ್ರ 
ಉಂಟಾಗುವುದು ಅಸಹಜವೇನೂ ಅಲ್ಲ. ಒಂದು ಮರದ ದೆಸೆಯಿಂದ ಪಟ್ಟಿ 1 ರಲ್ಲಿ 
ಕಂಡುಬರುವಷ್ಟು ವಿದ್ಯುತವಾಹ ಉಂಟಾಗುವುದಾದರೆ , ಭೂಮಿಯ ಮೇಲಿನ 
ಕಾಡುಗಳು, ಹುಲ್ಲುಗಾವಲುಗಳು, ಕಟ್ಟಡಗಳು , ಇತ್ಯಾದಿಗಳಿಂದ ವಾತಾವರಣವನ್ನು 
ಸೇರುವ ಧನವಿದ್ಯುತ್ತು ಗಣನೀಯವಾಗಿಯೇ ಇರುತ್ತದೆ. 

ಇಂಗ್ಲೆಂಡಿನ ಕೇಂಬ್ರಿಡ್ಜ್ ಸಂಶೋಧನಾಲಯದಲ್ಲಿ ವೋರ್ ಮೆಲ್ (Wormell ) 
ಎಂಬ ವಿಜ್ಞಾನಿಯು ವಾತಾವರಣದ ವಿದ್ಯುತ್ತಿನ ಅಯವ್ಯಯದ ಬಗ್ಗೆ ನಡೆಸಿದ 
ಸಂಶೋಧನೆಗಳಿಂದ ಈ ಕೆಳಗಿನ ಪಟ್ಟಿಯಲ್ಲಿ ತೋರಿಸಿರುವ ಅಂಕಿ ಅಂಶಗಳು ತಿಳಿದು 
ಬಂದಿವೆ. 


ವಿಜ್ಞಾನ ಕರ್ಣಾಟಕ 


ಪಟ್ಟ 2 


ಹೆಚ್ಚಳ ಅಥವಾ ವ್ಯಯ 
ಕೂಲಾ೦ಬ್ / ಚ ಕಿಮೀ ವರ್ಷದಲ್ಲಿ 


ಭೂಮಿಯ ಋಣ ವಿದ್ಯುತ್ ಸ್ಥಿತಿಯ 

- ಹೆಚ್ಚಳ ಅಥವಾ ವ್ಯಯ 
ಬಿಂದು ವಿದ್ಯುದ್ವಿಸರ್ಜನೆಯಿಂದಾಗಿ ಹೆಚ್ಚಳ 
ಮಿ೦ಚಿನಿಂದಾಗಿ ಹೆಚ್ಚಳ 
ವಾತಾವರಣದ ವಿದ್ಯುತವಾಹದಿಂದಾಗಿ ನಷ್ಟ 
ವಾತಾವರಣದ ಪ್ರಕ್ಷೇಪ ಪ್ರವಾಹದಿಂದ ನಷ್ಟ 


+ 100 
+ 20 
- 60 
– 20 


ಋಣವಿದ್ಯುತ್ತಿನ ಒಟ್ಟನ ಹೆಚ್ಚಳ| 


ಇದರ ಪ್ರಕಾರ ಭೂಮಿಯ ಋಣವಿದ್ಯುತ್ ಸ್ಥಿತಿಯಲ್ಲಿ ಹೆಚ್ಚಳ ಕಂಡು 
ಬರುತ್ತದೆ. ಆದರೆ ಎಲ್ಲಾ ಪ್ರದೇಶಗಳ ಆಯವ್ಯಯ ಪಟ್ಟಿಯ ಮೇಲೆ ಕಂಡಂತೆ 
ಇರುವುದಿಲ್ಲ. ಅಲ್ಲದೆ, ಸಾಗರ ಸಮುದ್ರಗಳ ಮೇಲೆ ಮಿಂಚುಗಳು ಸಂಭವಿಸುವುದು 
ಕಡಿಮೆ ಇರುವುದರಿಂದ, ಈ ಮಲದಿಂದ ಭೂಮಿಯ ಋಣವಿದ್ಯುತ್ತನ್ನು ಪಡೆಯು 
- ವುದಿಲ್ಲ. ಆದ್ದರಿಂದ ಭೂಮಿಯ ಎಲ್ಲಾ ಭಾಗಗಳನ್ನೂ ಗಮನಿಸಿದಾಗ ಮೇಲಿನ 
ಪಟ್ಟಿ 2ರಲ್ಲಿನ ಆಯವ್ಯಯಗಳು ಸಮವಾಗಿದ್ದು , ಭೂಮಿಯು ಯಾವಾಗಲೂ 
ಋಣವಿದ್ಯುತ್ ಸ್ಥಿತಿಯಲ್ಲಿ ವಾತಾವರಣವು ಧನವಿದ್ಯುತ್ ಸ್ಥಿತಿಯಲ್ಲೂ ಇರುವುದು 
ಸಾಧ್ಯವೆಂಬುದು ವ್ಯಕ್ತವಾಗುತ್ತದೆ. 


8, ನೋಡದಲ್ಲಿನ ವಿದ್ಯುತ್ತು 

ಮೋಡದಲ್ಲಿ ವಿದ್ಯುತ್ ಸ್ಥಿತಿಯುಂಟಾಗುವ ಬಗ್ಗೆ ಎಲ್ಲಾ ವಿಧದಲ್ಲಿ ಸಮರ್ಪಕ 
ವಾಗಿರುವ ಸಿದ್ದಾಂತ ಇದುವರೆಗೂ ಬಂದಿಲ್ಲ. ಯಾವ ಸಿದ್ದಾಂತವೇ ಆಗಲಿ , ಚಿತ್ರ 4ರಲ್ಲಿ 
ತೋರಿಸಿರುವ ಮೋಡದ ವಿದ್ಯುತ್ ಸ್ಥಿತಿಯನ್ನು ವಿವರಿಸುವುದಷ್ಟೇ ಅಲ್ಲದೆ, ಮೋಡದಲ್ಲಿ 
ಸುಮಾರು 30 ಕೂಲಾಂಬ್‌ಗಳಷ್ಟು ವಿದ್ಯುತ್ತು ಉಂಟಾಗುವುದಕ್ಕೂ ಮೋಡದಲ್ಲಿನ 
- 10°Cಗಳ ಉಷ್ಣಾಂಶದಲ್ಲಿ ಸಹ ಮೋಡದ ವಿದ್ಯುತ್ ಸ್ಥಿತಿಯು ಉದ್ಭವಿಸುವುದಕ್ಕೂ 
ಸಕಾರಣ ವಿವರಣೆ ಒದಗಿಸಬೇಕು. ವಿಲ್ಸನ್ನನ ಸಿದ್ಧಾಂತವು ಹಲವು ವಿಧಗಳಲ್ಲಿ 
ಸಮರ್ಪಕವಾಗಿದ್ದರೂ ಮೋಡದ ತಳಭಾಗದಲ್ಲಿನ p - ಧನವಿದ್ಯುತ್ ಸ್ಥಿತಿಯ ಬಗ್ಗೆ 
ಸ್ಪಷ್ಟ ವಿವರಣೆ ನೀಡುವುದಿಲ್ಲ . 

ವಿಲ್ಸನ್ನನ ವಿವರಣೆಯ ಪ್ರಕಾರ ಮೋಡದ ಮುಖ್ಯ ವಿದ್ಯುತ್ ಸ್ಥಿತಿಗಳು 
( N ಮತ್ತು 2 ) ಉಂಟಾಗುವುದಕ್ಕೆ ಕಾರಣ , ಹೆಚ್ಚು ಗಾತ್ರದ ನೀರಿನ ಹನಿಗಳು 
“ದೊಡ್ಡ ಋಣ ಅಯಾನು' ಗಳನ್ನೇ ಆಯ್ತು ಸೆರೆ ಹಿಡಿಯುವುದು, ಈ ವರಣ ಬಂಧನ 
( selective capture ) ಕ್ರಿಯೆಯಲ್ಲಿ ವಾತಾವರಣದ ದೊಡ್ಡ ಅಯಾನುಗಳು ಮಾತ್ರ 


ವಾತಾವರಣದ ವಿದ್ಯುತ್ತು 


೪ ೩ 


+ 


+ / 


ಕೆಳಗೆ ಬೀಳುತ್ತಿರುವ ನೀರಿನ ಹನಿ 


( + ) ಧನ ಅಯಾನು 


111 / ಶಾಂತ ಹವೆಯ ಋಣ ವಿದ್ಯುತ್ ಸ್ಥಿತಿ / 


ವಾತಾವರಣದ ವಿದ್ಯುತ್ ಕ್ಷೇತ್ರ 

ಭಾಗವಹಿಸುತ್ತವೆ. ಸಣ್ಣ ಅಯಾನುಗಳಿಗೆ 
( ಶಾಂತಿ ಹವೆಯಲ್ಲಿ) 

ತೀವ್ರಗತಿಯ ಚಲನೆ ಇರುವುದರಿಂದ ಅವು 
ಈ ಕ್ರಿಯೆಯಲ್ಲಿಉಪಯೋಗವಾಗುವುದಿಲ್ಲ . 
ಚಿತ್ರ 6ರಲ್ಲಿ ತೋರಿಸಿರುವಂತೆ, ಮೋಡ 
ದೊಳಗೆ ನೀರಿನ ಹನಿಯು *, ಸಾಮಾನ್ಯ 
ವಾತಾವರಣದ ವಿದ್ಯುತ್ ಕ್ಷೇತ್ರದಲ್ಲಿ ಚಲಿಸಿ 
ಭೂಮಿಯ ಕಡೆಗೆ ಬೀಳುತ್ತದೆ. ವಿದ್ಯುತ್ 
- ಚೋದನೆಯಿಂದಾಗಿ ನೀರಿನ ಹನಿ ಯ 

ಮೇಲ್ಬಾಗದಲ್ಲಿ ಋಣವಿದ್ಯುತ್ತೂ , ಕೆಳಭಾಗ 
೧ ಪುಡಿ ಅಯಾನು 

ದಲ್ಲಿ ಧನವಿದ್ಯುತ್ತೂ ಉಂಟಾಗುತ್ತದೆ. ಈ 
ಹನಿಯ ಜೊತೆಗೇ , ಭೂಮಿಯ ಕಡೆಗೆ 

ಚಲಿಸುತ್ತಿರುವ ಧನ ಅಯಾನುಗಳೂ 
ಚಿತ್ರ 6 

ವಾತಾವರಣದ ಕಡೆಗೆ ಚಲಿಸುತ್ತಿರುವ ಗುಣ 

ಅಯಾನುಗಳೂ ವಾತಾವರಣದಲ್ಲಿರುತ್ತವೆ, 
- ಚಲಿಸುತ್ತಿರುವ ನೀರಿನ ಹನಿಯ ಚಲನೆಯ ವೇಗದಿಂದಾಗಿ, ಇದು ದೊಡ್ಡ ಅಯಾನು 
ಗಳನ್ನು ಅನೇಕ ಬಾರಿ ಸಂಧಿಸುವ ಅವಕಾಶವಿರುತ್ತದೆ. ಧನ ಅಯಾನು ನೀರಿನ ಹನಿಯ 
ತಳಭಾಗದ ಸಮೀಪದಲ್ಲಿದ್ದಾಗ ವಿದ್ಯುದ್ವಿಕರ್ಷಣೆಯಿಂದ ದೂರ ಸರಿಯುವುದರಿಂದ 
ಧನ ಅಯಾನು ನೀರಿನ ಹನಿಗೆ ಅಂಟಿಕೊಳ್ಳುವ ಸಂಭವವಿರುವುದಿಲ್ಲ. ಧನ ಅಯಾನು 
ನೀರಿನ ಹನಿಯ ಮೇಲ್ಬಾಗದ ಸಮೀಪದಲ್ಲಿದ್ದರೆ ವಿದ್ಯುದಾಕರ್ಷಣೆಯಿಂದ ಹನಿಗೆ 
ಅಂಟಿಕೊಳ್ಳುವ ಸಂಭವವಿರುತ್ತದೆ. ಆದರೆ ಗಾತ್ರದಲ್ಲಿ ದೊಡ್ಡದಾಗಿರುವ ನೀರಿನ 
- ಹನಿಯು ಕೆಳಕ್ಕೆ ಬೀಳುವಾಗ ಉಂಟಾಗುವ ಮೇಲ್ಮುಖ ಗಾಳಿಯ ಪ್ರವಾಹವು 
(updraft ) ಅಯಾನನ್ನು ಮೇಲಕ್ಕೆ ಸೆಳೆದುಕೊಂಡು ಹೋಗುವುದರಿಂದ ಧನ ಅಯಾನು 
ನೀರಿನ ಹನಿಗೆ ಅಂಟಿಕೊಳ್ಳುವುದಿಲ್ಲ. ಮೇಲ್ಮುಖವಾಗಿ ಸೆಳೆಯಲ್ಪಟ್ಟ ಧನ ಅಯಾನುಗಳು 
ಮೋಡದ ಮೇಲ್ಬಾಗವನ್ನು ಸೇರಿ ಅಲ್ಲಿನ ಧನವಿದ್ಯುತ್ ಸ್ಥಿತಿಗೆ ಕಾರಣವಾಗುತ್ತವೆ. 

ವಾತಾವರಣದ ಕಡೆಗೆ ಚಲಿಸುತ್ತಿರುವ ಋಣ ಅಯಾನುಗಳು ನೀರಿನ ಹನಿಯನ್ನು 
ಸಮೀಪಿಸಿದಾಗ ಮೊದಲು ಸಂಧಿಸುವುದು ನೀರಿನ ಹನಿಯ ತಳಭಾಗವನ್ನು , ನೀರಿನ 
ಹನಿಯು ಋಣ ಅಯಾನುಗಳನ್ನು ಆಕರ್ಷಿಸಿ ಸೆರೆ ಹಿಡಿಯುವುದರಿಂದ, ನೀರಿನ ಹನಿಯು 
ಋಣವಿದ್ಯುತ್ತನ್ನು ಪಡೆಯುತ್ತದೆ, ನೀರಿನ ಹನಿಗಳು ಕಡೆಯಲ್ಲಿ ಮೋಡದ ತಳ 


* ಮೋಡಗಳುಂಟಾಗುವ ಬಗೆಯನ್ನು ಈ ಲೇಖನದಲ್ಲಿ ವಿವರಿಸಿಲ್ಲ , ಮೋಡವು 
ಉಂಟಾಗುವ ವಿವಿಧ ಹಂತಗಳಲ್ಲಿ ನೀರಿನ ಹನಿ, ಮಂಜುಗೆಡ್ಡೆಯ ತುಣುಕು, ನೀರಿನ ಆವಿ 
ಇವುಗಳ ಚಲನೆ ಇರುತ್ತದೆ. 


ವಿಜ್ಞಾನ ಕರ್ಣಾಟಕ 


ಭಾಗವನ್ನು ಸೇರಿ ಅಲ್ಲಿನ ಋಣ ವಿದ್ಯುತ್ ಸ್ಥಿತಿಗೆ ಕಾರಣವಾಗುತ್ತವೆ. ಈ ಕ್ರಿಯೆ 
ಯಲ್ಲಿ ಮೋಡದ ಹನಿಗೆ ಬದಲಾಗಿ ದೊಡ್ಡ ಗಾತ್ರದ ಮಂಜಿನ ತುಣುಕುಗಳಿದ್ದರೂ 
ಮೋಡದಲ್ಲಿ ಸಮರ್ಪಕವಾದ ವಿದ್ಯುತ್ ಸ್ಥಿತಿಯುಂಟಾಗುತ್ತದೆ. ಪರಿಶುದ್ದ ಮಂಜಿನ 
ತುಣುಕುಗಳು ವಿದ್ಯುನ್ನಿರೋಧಕಗಳಾಗಿದ್ದರೂ ವಿದ್ಯುತ್ ಕ್ಷೇತ್ರದಲ್ಲಿ ಉಂಟಾಗುವ 
ಧ್ರುವೀಕರಣದಿಂದಾಗಿ ಮಂಜಿನ ತುಣುಕಿನಲ್ಲಿ ಧನ ಮತ್ತು ಋಣವಿದ್ಯುತ್ ಸ್ಥಿತಿಗಳು 
ನೀರಿನ ಹನಿಯಲ್ಲಿದ್ದಂತೆಯೇ ಉಂಟಾಗುತ್ತವೆ. ಈ ಮಂಜಿನ ತುಣುಕೂ ಸಹ ಹಿಂದೆ 
ವಿವರಿಸಿರುವ ರೀತಿಯಲ್ಲಿ ಋಣ ಅಯಾನುಗಳನ್ನು ಸೆರೆ ಹಿಡಿಯುತ್ತದೆ. 

ಮೋಡದಲ್ಲಿ ದೊಡ್ಡ ಗಾತ್ರದ ನೀರಿನಹನಿ ಅಥವಾ ಮಂಜಿನ ತುಣುಕುಗಳಿಗೆ 
ಬದಲಾಗಿ ಸಣ್ಣ ಗಾತ್ರದ ನೀರಿನ ತುಂತುರು, ಮಂಜು, ಹಿಮ ಇತ್ಯಾದಿ ಭೂಮಿಯ 
ಕಡೆಗೆ ಬೀಳುವಾಗ ಇವುಗಳ ವೇಗವೂ ಸಹ ವಾತಾವರಣದ ಅಯಾನುಗಳ ವೇಗದಷ್ಟೇ 
ಇರುವುದರಿಂದ ಇವುಗಳು ಋಣ ಅಯಾನುಗಳನ್ನು ಸೆರೆಹಿಡಿಯುವುದಿಲ್ಲ, ಬದಲಾಗಿ 
ಇವುಗಳೊಂದಿಗೇ ಬೀಳುತ್ತಿರುವ ಧನವಿದ್ಯುತ್ತನ್ನು ಸಂಗ್ರಹಿಸುತ್ತವೆ. 

ಪ್ರಯೋಗಶಾಲೆಗಳಲ್ಲಿನ ಪ್ರಯೋಗಗಳಿಂದ ಮೇಲೆ ವಿವರಿಸಿದ ವಿಲ್ಲನ್ನನ 
ಸಿದ್ಧಾಂತವು, ಮೋಡದ ವಿದ್ಯುತ್ತಿನ ಸ್ಥಿತಿಯ ದೃಷ್ಟಿಯಿಂದ, ಸಮರ್ಪಕವಾಗಿರುವುದು 
ಕಂಡುಬಂದಿದೆ. ಆದರೆ ಮೋಡದಲ್ಲಿನ ವಿದ್ಯುತ್ ಪ್ರಮಾಣವನ್ನು ಗಮನಿಸಿದರೆ 
ಈ ಸಿದ್ಧಾಂತವು ಅಷ್ಟು ಸಮರ್ಪಕವಾಗಿಲ್ಲ. ಒಮ್ಮೆ ನೋಡದಲ್ಲಿ ವಿದ್ಯುತ್ ಸ್ಥಿತಿ 
ಯುಂಟಾದ ನಂತರ ಮೋಡದೊಳಗೆ ಅಲ್ಲಲ್ಲಿ ನಡೆಯಬಹುದಾದ ಬಿಂದು ವಿದ್ಯುದ್ವಿ 
ಸರ್ಜನೆ, ಅನಿಲದ ತಟಸ್ಥ ಪರಮಾಣುಗಳ ಅಯಾನೀಕರಣ ಇತ್ಯಾದಿ ಕಾರಣ 
ಗಳಿಂದಾಗಿ ಸಾಕಷ್ಟು ಪ್ರಮಾಣದ ವಿದ್ಯುತ್ತು ಮೋಡಗಳಲ್ಲಿ ಸಂಗ್ರಹವಾಗಬಹುದೆಂದು 
ಊಹಿಸಲಾಗಿದೆ. ಆದರೆ ಈ ದಿಕ್ಕಿನಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೆಯ 
ಬೇಕು, 

ಮತ್ತೊಬ್ಬ ವಿಜ್ಞಾನಿ ಸಿಂಪ್ಸನ್ನನ( Simpson ) ಸಿದ್ದಾಂತದ ಪ್ರಕಾರ ನೀರು 
ಹನಿಗಳಾಗಿ ಒಡೆದಾಗ (ಉದಾ: ಕಾರಂಜಿಯಲ್ಲಿ ಬೀಳುವ ನೀರು, ಜಲಪಾತದ ಅಡಿಯಲ್ಲಿನ 
ನೀರಿನ ಹನಿಗಳು) ಹನಿಯು ಧನವಿದ್ಯುತ್ತನ್ನೂ ಸುತ್ತಲಿನ ವಾತಾವರಣವು ಗುಣ 
ವಿದ್ಯುತ್ತನ್ನೂ ಪಡೆದಿರುತ್ತವೆ. ಮೋಡದಲ್ಲಿ ನೀರಿನ ಹನಿಗಳು ಬೀಳುವಾಗ ಮೇಲ್ಮುಖ 
ವಾಗಿ ಪ್ರವಹಿಸುತ್ತಿರುವ ಹೆಚ್ಚಿನ ವೇಗದ ಗಾಳಿಯು ಎದುರಾದಾಗ * ನೀರು ಹನಿಗಳಾಗಿ 
ಒಡೆದು, ಹನಿಗಳು ಧನವಿದ್ಯುತ್ತನ್ನು ಪಡೆಯುತ್ತವೆ. ಈ ಕ್ರಿಯೆಯಲ್ಲಿ ಉಂಟಾಗುವ 
ಋಣವಿದ್ಯುತ್ತನ್ನು ಮೇಲ್ಮುಖ ಗಾಳಿಯ ಪ್ರವಾಹವು ಮೋಡದ ಮೇಲ್ಬಾಗಕ್ಕೆ 
ಒಯ್ಯುತ್ತದೆ. ಭೂಮಿಯ ಮೇಲೆ ಸಂಗ್ರಹಿಸಿದ ಮಳೆಯಲ್ಲಿ ಸಾಮಾನ್ಯವಾಗಿ ಕಾಣ 


* ಮೋಡದಲ್ಲಿ ಮೇಲು ಖ ಗಾಳಿಯ ಪ್ರವಾಹ ಇರುವುದನ್ನು ಪ್ರಯೋಗಗಳಿಂದ 
ನಿರ್ಧರಿಸಿದ್ದಾರೆ. 


ವಾತಾವರಣದ ವಿದ್ಯುತ್ತು 


ಬರುವ ಧನವಿದ್ಯುತ್ತನ್ನು ವಿವರಿಸಲು ಸಿಂಪ್ಪನ್ನನು ಈ ಸಿದ್ದಾಂತವನ್ನು ನಿರೂಪಿಸಿದನು . 
ಆದರೆ ಈ ಸಿದ್ಧಾಂತದಂತೆ ಮೋಡದ ತಳಭಾಗವು ಧನವಿದ್ಯುತ್ತನ್ನೂ ಮೇಲ್ಬಾಗವು 
ಋಣವಿದ್ಯುತ್ತನ್ನೂ ಹೊಂದಿರಬೇಕು ; ಪ್ರಯೋಗಗಳಿಂದ ಗೊತ್ತಾಗಿರುವ ಮೋಡದ 
ವಿದ್ಯುತ್ ಸ್ಥಿತಿಯು ( ಚಿತ್ರ 4) ಇದಕ್ಕೆ ವ್ಯತಿರಿಕ್ತವಾಗಿದೆ. ಹೆಚ್ಚೆಂದರೆ, ಸಿಂಪ್ಸನ್ನನ 
ಸಿದ್ದಾಂತವು ಚಿತ್ರ 4ರಲ್ಲಿನ p ಧನವಿದ್ಯುತ್ತಿನ ಬಗ್ಗೆ ಸಮರ್ಪಕವಾಗಿರಬಹುದು, 

. ಭೂಮಿಯ ಮೇಲೆ ಬೀಳುವ ಮಳೆಯಲ್ಲಿನ ಧನವಿದ್ಯುತ್ತನ್ನು ನಿನ್ನನ 
ಸಿದ್ದಾಂತದ ಆಧಾರದ ಮೇಲೆಯೇ ವಿವರಿಸಬಹುದು, ಮೋಡದ ತಳಭಾಗದ ಋಣ 
ವಿದ್ಯುತ್ ಸ್ಥಿತಿಯಿಂದಾಗಿ ( ಚಿತ್ರ 4) ಮೋಡದಿಂದ ಭೂಮಿಗೆ ಬೀಳುವ ಮಳೆಯ 
ಹನಿಯ ಮೇಲ್ಬಾಗದಲ್ಲಿ ಧನವಿದ್ಯುತೂ ತಳಭಾಗದಲ್ಲಿ ಋಣವಿದ್ಯುತ್ತೂ ಇರು 
ತನೆ ( ಇದು ಚಿತ್ರ 6ರಲ್ಲಿನ ಸ್ಥಿತಿಗೆ ವ್ಯತಿರಿಕ್ತ ಸ್ಥಿತಿಯಾಗಿರುತ್ತದೆ), ಈ ಹನಿಗಳು 
ಭೂಮಿಯ ಕಡೆಗೆ ಚಲಿಸುವಾಗ ಹಿಂದೆ ವಿವರಿಸಿದಂತೆ ಧನವಿದ್ಯುತ್ತನ್ನು ಮಾತ್ರ ಸೆರೆ 
ಹಿಡಿಯುವುದರಿಂದ ಭೂಮಿಗೆ ಬೀಳುವ ಮಳೆಯ ನೀರಿನಮೇಲೆ ಧನವಿದ್ಯುತ್ತು 
ಇರುತ್ತದೆ. ಈ ಕ್ರಿಯೆಗೆ ಬೇಕಾದ ಧನ ಅಯಾನುಗಳು ಮೋಡದ ವಾತಾವರಣದಲ್ಲಿ 
ಉಂಟಾಗುವ ಬಿಂದು ವಿದ್ಯುದ್ವಿಸರ್ಜನೆಯಲ್ಲಿ ($ 7) ಉತ್ಪತ್ತಿಯಾಗುತ್ತವೆ. 

- ಮೋಡದ ವಿದ್ಯುತ್ತಿನ ಬಗ್ಗೆ ನಿರೂಪಿಸಿರುವ ಮತ್ತೊಂದು ಸಿದ್ದಾಂತದ ಪ್ರಕಾರ, 
ಮೋಡದಲ್ಲಿನ ನೀರಿನ ಆವಿಯು ದ್ರವವಾಗಿ (ನೀರಿನ ಹನಿ) ಅನಂತರ ಘನರೂಪಕ್ಕೆ 
( ಮಂಜು) ಬರುವಾಗಿನ ಭೌತಿಕ ಬದಲಾವಣೆಗಳಲ್ಲಿ ವಿದ್ಯುತ್ ಸ್ಥಿತಿಗಳು ಉಂಟಾಗ 
ಬಲ್ಲವೆಂದೂ , ಇದರ ಜೊತೆಗೆ , ನೀರಿನ ಹನಿ ಮತ್ತು ಮಂಜು ಬೀಳುವಾಗ ನಿನ್ನನ 
ಸಿದ್ದಾಂತದ ಪ್ರಕಾರ ಅಯಾನುಗಳು ಸೆರೆಯಾಗುವುದರಿಂದ ಮೋಡದಲ್ಲಿ ಸಮರ್ಪಕವಾದ 
ವಿದ್ಯುತ್ ಸ್ಥಿತಿ ಉಂಟಾಗುವುದೆಂದೂ ಭಾವಿಸಲಾಗಿದೆ, 

ಮೋಡದ ವಿದ್ಯುತ್ ಸ್ಥಿತಿಯ ಬಗ್ಗೆ ಮೇಲಿನ ಕೆಲವು ಸಿದ್ದಾಂತಗಳೇ ಅಲ್ಲದೆ 
ಇನ್ನಿತರ ಸಿದ್ದಾಂತಗಳೂ ಕೆಲವು ರೀತಿಯಲ್ಲಿ ಸಮರ್ಪಕವಾಗಿರುವುದು ಕಂಡುಬಂದಿದೆ. 
ಇನ್ನೂ ಹೆಚ್ಚಿನ ಸಂಶೋಧನೆಗಳ ತರುವಾಯ ನಿರೂಪಿಸಬೇಕಾಗಿರುವ ಸಿದ್ದಾಂತವು 
ಈಗ ಪ್ರಚಲಿತವಿರುವ ಸಿದ್ದಾಂತಗಳಲ್ಲಿನ ಸಮರ್ಪಕ ಭಾಗಗಳನ್ನು ಒಳಗೊಂಡಿರ 
ಬೇಕಾಗುತ್ತದೆ. 


ಗ್ರಂಥಋಣ : 
1. B . F . J. Schonland ; Atmospheric Electricity 
2 . Feynman R . P ., Lerghton R . B . and M Sands ; 

Feynman Lectures on Physics 
3 . J. D . Sartor ; Electricity and Rain ( Physics to - day 

- August ’69 ) 


ಮಸಾಚುಸೆಟ್ಸ್ ಇನ್ಸಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿಜ್ಞಾನಿಗಳ 
ಒಂದು ಸಭೆ, ಯಾವುದೋ ಒಂದು ವೈಜ್ಞಾನಿಕ ಸಮಸ್ಯೆಯನ್ನು ಕುರಿತು ಇಬ್ಬರು 
ವಿಜ್ಞಾನಿಗಳು ತಮ್ಮತಮ್ಮದೇ ಆದ ಎರಡು ಬೇರೆಬೇರೆ ಸಿದ್ದಾಂತಗಳನ್ನು ಮಂಡಿಸಿದ್ದರು. 
ಎರಡರಲ್ಲಿ ಯಾವ ಸಿದ್ಧಾಂತವೂ ಪ್ರಯೋಗಫಲಿತಾಂಶಗಳಿಗೆ ಹೊಂದಿಕೆಯಾಗುತ್ತಿರಲಿಲ್ಲ. 
ಸಿದ್ದಾಂತದಿಂದ ಹೊರಡುವ ತೀರ್ಮಾನಗಳಿಗೂ ಪ್ರಯೋಗಗಳು ನೀಡಿದ್ದ ಫಲಿತಾಂಶ 
ಗಳಿಗೂ ಸೇಕಡ ಇನ್ನೂರು ಮುನ್ನೂರರಷ್ಟು ವ್ಯತ್ಯಾಸವಿತ್ತು . ಆದರೂ ಆ ಇಬ್ಬರು 
ವಿಜ್ಞಾನಿಗಳು ತಮ್ಮ ತಮ್ಮ ಸಿದ್ಧಾಂತದ ಪರವಾಗಿ ವಾದಿಸುತ್ತ ನಡೆದಿದ್ದರು. ತನ್ನ 
ಸಿದ್ದಾಂತ ಹೆಚ್ಚು ತರ್ಕಬದ್ಧವಾಗಿದೆ ಎಂದು ಒಬ್ಬ ; ತನ್ನ ಸಿದ್ಧಾಂತದ ಆಧಾರದ 
ಮೇಲೆ ಹೊರಡುವ ತೀರ್ಮಾನಗಳು ಪ್ರಾಯೋಗಿಕ ಫಲಿತಾಂಶಗಳಿಗೆ ಹೆಚ್ಚು ಸಮೀಪ 
ಎಂದು ಇನ್ನೊಬ್ಬ, 

ಸಭೆಯಲ್ಲಿದ್ದ ಹಿರಿಯ ವಿಜ್ಞಾನಿ ಫಾನ್ ಕಾರ್ಮಾನ್ ಮಾತನಾಡಲು ಎದ್ದು 
ನಿಂತರು. ಎಲ್ಲರೂ ಮಾತು ನಿಲ್ಲಿಸಿದರು. ಆ ವರಿಷ್ಠ ವಿಜ್ಞಾನಿ ಏನು ಅಭಿಪ್ರಾಯ 
ಕೊಡುವರೋ ಎಂದು ಎಲ್ಲರೂ ಕುತೂಹಲದಿಂದ ಅವರ ಕಡೆ ತಿರುಗಿದರು, ಕಾರ್ಮಾನ್ 
ರವರು ವಿಷಯಕ್ಕೆ ಸಂಬಂಧಿಸದಿದ್ದ ಒಂದು ಕತೆ ಪ್ರಾರಂಭಿಸಿದರು . ಎಲ್ಲರೂ 
ಕಕ್ಕಾಬಿಕ್ಕಿಯಾಗಿ ಕೇಳುತ್ತಿದ್ದರು. 

* ಎರಡನೆ ಮಹಾಯುದ್ದ ಆಗತಾನೇ ಮುಗಿದಿತ್ತು . ಇಬ್ಬರು ಅಮೆರಿಕನ್ 
ಸೈನಿಕರು ಪ್ರವಾಸಿಗರಾಗಿ ರೋಮ್ ನಗರಕ್ಕೆ ಬಂದರು. ರೋಮನರ ಕಾಲದ 
ಬಯಲು ರಂಗಮಂಟಪ ಕಲೋಸಿಯಮ್ ನೋಡುತ್ತ ನಿಂತಿರುವಾಗ ಅವರ 
ಲೊಬ್ಬ ಕೋಪದಿಂದ ಜರ್ಮನರು ಎಂಥ ಕಿಡಿಗೇಡಿಗಳು ! ಇದನ್ನು ಹೇಗೆ 
ನಾಶಮಾಡಿದ್ದಾರೆ ” ಎಂದ. 

ಇನ್ನೊಬ್ಬ '' ಇದು ಜರ್ಮನರ ಬಾಂಬುಗಳಿಂದಾದದ್ದಲ್ಲ, ಅದಕ್ಕೂ 
ಮುಂಚೆ ನಮ್ಮವರು ನಡೆಸಿದ ಬಾಂಬುದಾಳಿಯಿಂದ ಆದದ್ದು ” ಎಂದ. 
ಈ ಇಬ್ಬರಿಗೂ ವಾದ ನಡೆದು ಪಣ ಕಟ್ಟಿದರು. ಅದನ್ನು ಫೈಸಲು ಮಾಡು 
ವುದಕ್ಕಾಗಿ, ಅದನ್ನು ನಾಶಮಾಡಿದವರು ಯಾರು, ಯಾವಾಗ ಮಾಡಿದರು ಎಂದು 
ಅಲ್ಲಿಯೇ ಹೋಗುತ್ತಿದ್ದವನೊಬ್ಬನನ್ನು ಕೇಳಿದರು. "ಅವನು ' ಕಲೋಸಿಯಮ್ 
ನಾಶಮಾಡಿದ್ದು ಯಾರು, ಯಾವಾಗ ಎಂಬುದು ಖಚಿತವಾಗಿ ಗೊತ್ತಿಲ್ಲ. 
ಅಂತೂ ಅದು ನಾಶವಾಗಿ ಸಾವಿರ ವರ್ಷದ ಮೇಲಾಯಿತು ” ಎಂದ. 

ಅವರಲ್ಲಿ ಎರಡನೆಯವ ಖುಷಿಯಾಗಿ ತನ್ನ ಸ್ನೇಹಿತನ ಕಡೆ ತಿರುಗಿ 
'ನೋಡಿದೆಯಾ ನಾನೇ ಗೆದ್ದೆ , ನಾನು ಹೇಳಿದ್ದೇ ನಿಜ ಸಂಗತಿಗೆ ಹತ್ತಿರ?” ಎಂದ , 
ಈ ಕತೆಯನ್ನು ಹೇಳಿ ಕಾರ್ಮಾನ್ ಸುಮ್ಮನೆ ಕುಳಿತುಬಿಟ್ಟರಂತೆ. 


ಎಚ್, ಎಚ್, ಷಣ್ಮುಖಮ್ಮ 


ಮಿಾನುಗಳಲ್ಲಿ ರೂಪರಚನಾ ಮಾರ್ಪಾಡುಗಳು 
(Morphological Peculiarities of fishes ) 


ನೀರಿನಲ್ಲಿ ವಾಸಿಸಿ ಕಿವಿರುಗಳ ಸಹಾಯದಿಂದ ಉಸಿರಾಡುವ, ಈಜುರೆಕ್ಕೆಗಳನ್ನು 
ಹೊಂದಿದ, ಶಲ್ಯಗಳ ಹೊದಿಕೆಯುಳ್ಳ ಕಶೇರುಕ ಪ್ರಾಣಿಯೇ ವಿಾನು . ನೀರಿನ 
ವಾಸಕ್ಕಾಗಿ ಮಾನಿನ ದೇಹದಲ್ಲಿ ಅನೇಕ ರೀತಿಯ ಸಮರ್ಥ ಹೊಂದಾಣಿಕೆಗಳಿವೆ . 
ಹೊರಗಿನ ಹೊಂದಾಣಿಕೆಯ ರಚನಾ ಮಾದರಿಗಳೆಂದರೆ , ನೀರಿನಲ್ಲಿ ಘರ್ಷಣೆ ಇಲ್ಲದಂತೆ 
ಈಜಲು ಅನುಕೂಲವಾದ ಕದುರಿನಾಕಾರದ ದೇಹ, ಈಜಲು ಅನುವಾದ ಬಲವಾದ 
ಮಾಂಸಲ ಬಾಲ, ದೇಹವನ್ನು ನೇರವಾಗಿ ನಡೆಸುವ ಮತ್ತು ತಿರುಗಲು ಸಹಕಾರಿಯಾದ 
ಈಜುರೆಕ್ಕೆಗಳು, ಈಜುರೆಕ್ಕೆಗಳಲ್ಲಿ ಎರಡು ವಿಧ ; ದೇಹದ ನಡುಭಾಗದಲ್ಲಿ ಇರುವ 
ಒಂಟಿ ಈಜುರೆಕ್ಕೆಗಳು ಮತ್ತು ಪಕ್ಕದಲ್ಲಿರುವ ಜೋಡಿಈಜುರೆಕ್ಕೆಗಳು. ದೇಹದ 
ಬೆನ್ನಿನ (ಊರ್ಧ್ವ ಭಾಗದಲ್ಲಿ ಒಂದು ಅಥವಾ ಎರಡು ಒಂಟಿ ಈಜುರೆಕ್ಕೆಗಳು, 
ಬಾಲದ ತುದಿಯನ್ನು ಬಳಸಿದ ಒಂದು ಲಾಂಗೂಲ ರೆಕ್ಕೆ , ಹೊಟ್ಟೆಯ ಭಾಗದಲ್ಲಿರುವ 
ವೆಂಟ್ರಲ್ ಅಥವಾ ಗುದ ಈಜುರೆಕ್ಕೆ , ಭುಜದ ಬಳಿ ಒಂದು ಜೊತೆ ಮತ್ತು ಸೊಂಟದ 
ಬಳಿ ಒಂದು ಜೊತೆ ಕ್ರಮವಾಗಿ ಭುಜದ ಮತ್ತು ಸೊಂಟದ ಈಜುರೆಕ್ಕೆಗಳು 
ಈಜುರೆಕ್ಕೆಗಳಿಗೆ ಮೂಳೆ ಅಥವಾ ಮೃದ್ವಸ್ಥಿ ಅಥವಾ ಕೊಂಬಿನ ರೆಕ್ಕೆ ಕಡ್ಡಿಗಳ 
ಆಧಾರವಿದೆ. ಇದು ಒಂದು ಮಾದರಿ ಮಾನಿನ ರಚನೆ, ನೀರಿನಲ್ಲಿಯೂ ನೆಲದ 
ಮೇಲಿರುವಂತೆಯೇ ವೈವಿದ್ಯಮಯವಾದ ವಸತಿಭಾಗಗಳಿವೆ . ಒಂದೊಂದು ಭಾಗ 
ದಲ್ಲಿಯೂ ವಾಸಿಸುವ ವಿಾನು ಅದಕ್ಕನುಗುಣವಾಗಿ ತನ್ನದೇ ಆದ ರೀತಿಯಲ್ಲಿ ಹೊಂದಿ 
ಕೊಂಡಿದೆ. ಹೀಗೆ ಹೊಂದಿಕೊಳ್ಳುವಾಗ ದೇಹದ ರೂಪರಚನೆಯಲ್ಲಿ ಅನೇಕ ರೀತಿಯ 
ಹೊಂದಾಣಿಕಾ ಮಾರ್ಪಾಡುಗಳನ್ನು ರೂಪಿಸಿಕೊಂಡಿವೆ. ಕೇಂದ್ರದ ಮೂಲ 
ಮಾದರಿಯನ್ನು ಪರಿಗಣಿಸಿದರೆ ಮಿಾನುಗಳಲ್ಲಿ ಒಂದು ರೀತಿಯ ಹೊಂದಾಣಿಕಾ 
ಪ್ರಸರಣವನ್ನು ಕಾಣಬಹುದು. 

ಅಸ್ಥಿಪಂಜರವು ಯಾವುದರಿಂದಾಗಿದೆ ಎನ್ನುವುದನ್ನು ಆಧರಿಸಿ ಮಿಾನುಗಳನ್ನು 


. 


ವಿಜ್ಞಾನ ಕರ್ಣಾಟಕ 


ಮೃದ್ವಸ್ಥಿ ಮಿಾನುಗಳು ಮತ್ತು ಮೂಳೆಖಾನಗಳೆಂಬ ಎರಡು ವಿಭಾಗಗಳಾಗಿ ವಿಂಗಡಿಸ 
ಲಾಗಿದೆ . 

ಮೃದ್ವಸ್ಥಿ ಮಿಾನುಗಳು ಕಾಂಡಿಸ್ ( Chondrichthys) ಎಂಬ ಗುಂಪಿಗೆ 
ಸೇರುತ್ತವೆ, ಇವುಗಳ ದೇಹದ ಮೇಲೆ ಮುಳ್ಳಿನರೀತಿಯ ಶಲ್ಯಗಳ ಹೊದಿಕೆಯಿದೆ. 
ಬಾಯಿ ತಲೆಯ ತುದಿಯಲಿಲ್ಲ. ಕಿವಿರು ರಂಧ್ರಗಳು ನೇರವಾಗಿ ಹೊರಕ್ಕೆ ತೆರೆಯುತ್ತವೆ. 
ಇವುಗಳಲ್ಲಿ ಗಾಳಿಯ ಕೋಶವಿಲ್ಲ. ಬಾಲವು ' ವಿಷಮ ಲಾಂಗೂಲ' ( Heterocercal ) 
ರೀತಿಯದು. ಇವುಗಳಲ್ಲಿ ಶಾರ್ಕುಮಾದರಿ ಮತ್ತು ರೇ ಮಾದರಿಗಳೆಂದು ಎರಡು 
ಮುಖ್ಯ ಗುಂಪುಗಳಿವೆ. 

ಶಾರ್ಕುಗಳ ದೇಹ ಕದುರಿನಾಕಾರವಾಗಿದೆ. ಈ ವಿಾನುಗಳ ದೇಹ ಚಪ್ಪಟಿ 
ಯಾಗಿ ಚಂದ್ರಾಕಾರ ಅಥವಾ ಅರೆ ಚಂದ್ರಾಕಾರವಾಗಿದೆ. 

ಶಾರ್ಕುಗಳಲ್ಲಿ ಕಿವಿರು ರಂಧ್ರಗಳು ಕಣ್ಣಿನ ಹಿಂಬದಿಯಲ್ಲಿ ಪಕ್ಕದಲ್ಲಿವೆ ; ಮತ್ತು 
ಸೊರಕಲ ರಂಧ್ರಗಳಿಲ್ಲ, ಈ ಮಾನುಗಳಲ್ಲಿ ಕಿವಿರು ರಂಧ್ರಗಳು ದೇಹದ ವೆಂಟ್ರಲ್ 
ಭಾಗದಲ್ಲಿವೆ ಮತ್ತು ಒಂದು ಜೊತೆಸೇರಕಲ್‌ಗಳಿವೆ. 
- ರೇ ಮಿಾನುಗಳ ಭುಜದ ( ಪೆಕ್ಟೋರಲ್ ) ಈಜುರೆಕ್ಕೆಗಳು ವಿಸ್ತರಿಸಿ ತಲೆ ಮತ್ತು 
ಮುಂಡ ಭಾಗವನ್ನು ಸುತ್ತುವರಿದು ಮುಂಭಾಗದಲ್ಲಿ ಒಂದಕ್ಕೊಂದು ಕೂಡಿ ದೇಹ 
ಚಂದ್ರಾಕಾರ ಅಥವಾ ಅರೆ ಚಂದ್ರಾಕಾರ ತಾಳಿದೆ. 


ಇಲ್ಲಿಗೆತಾನು 


ಚಿತ್ರ 1 ಸುತ್ತಿಗೆ ತಲೆ ಮೀನು 


ಮಾನುಗಳಲ್ಲಿ ರೂಪರಚನಾ ಮಾರ್ಪಾಡುಗಳು 


ಶಾರ್ಕುಗಳಲ್ಲಿ ಊರ್ಧ್ವ ಈಜುರೆಕ್ಕೆಗಳು ಮುಂಡಭಾಗದಲ್ಲಿವೆ. ಈ ಮಾನು 
ಗಳಲ್ಲಿ ಅವು ಬಾಲದ ಮೇಲಿನೆ ಮತ್ತು ತುಂಬಾ ಕ್ಷೀಣವಾಗಿವೆ. 

ಇದು ಎರಡು ವಿಭಾಗದ ಮಾದರಿ ಲಕ್ಷಣಗಳು . ಇದರಿಂದ ಭಿನ್ನವಾದ ವಿಶಿಷ್ಟ 
ವಾದ ಲಕ್ಷಣಗಳನ್ನು ತೋರುವ ಕೆಲವು ವಿಾನುಗಳಿವೆ, 

1) ಹುಲಿಶಾರ್ಕು ( Stegostoma) : ಇದರ ದೇಹವು ಹುಲಿಗಳಲ್ಲಿರುವಂತೆ 
ತೆಳು ಹಳದಿಯ ಹಿನ್ನೆಲೆಯಲ್ಲಿ ಕಪ್ಪು ಪಟ್ಟೆ ಅಥವಾ ಚುಕ್ಕಿ ಗುರುತುಗಳನ್ನು 
ಹೊಂದಿದೆ . 

2) ಸುತ್ತಿಗೆ ತಲೆ ಖಾನು ( Zygaena) :: ಇದರ ತಲೆ ಅಡ್ಡನಾಗಿ ಬೆಳೆದು 
ವಿಸ್ತರಿಸಿ ಮಾನಿನ ತಲೆಗೆ ಸುತ್ತಿಗೆಯ ಆಕಾರವನ್ನು ಕೊಟ್ಟಿದೆ. ಆದುದರಿಂದ ಈ 
ಹೆಸರು ಬಂದಿದೆ. ಕಣ್ಣುಗಳು ಈ ಸುತ್ತಿಗೆಯ ಪಕ್ಕದ ತುದಿಗಳಲ್ಲಿವೆ . ಇದು ತುಂಬಾ 
ಅಪಾಯಕಾರಿ. ಇದನ್ನು ಕೊಡತಿ ವಿಾನು ಎಂದೂ ಕರೆಯುತ್ತಾರೆ. 

3) ಗರಗಸ ನಿಾನು ( Pristis ): ಇದರ ಮೂತಿಉದ್ದನಾಗಿ ಚಪ್ಪಟೆಯಾಗಿ 
ಬೆಳೆದಿದೆ. ನಾಲ್ಕಾರು ಅಂಗುಲ ಅಗಲ ಆರು ಅಡಿಗಳಿಗೂ ಮಾರಿದ ಉದ್ದ ಬೆಳೆಯ 
ಬಹುದು, ಇದರ ಎರಡೂ ಪಕ್ಕಗಳಲ್ಲಿಯೂ ಗರಗಸದ ಹಲ್ಲುಗಳಂತಿರುವ ರಚನೆಯ 
ಸಾಲುಗಳಿವೆ . ಒಂದೊಂದು ಪಕ್ಕದಲ್ಲಿಯೂ ಇವು 16 -32 ಇರಬಹುದು, ಇದು 


ಜಿತ್ರ 2 ಗರಗಸ ನಾನು 


ಗರಗಸದ ಮಾದರಿಯನ್ನು ಹೋಲುತ್ತದೆ, ವಿಾನಿಗೆ ಇದು ರಕ್ಷಣಾ ರಚನೆಯ 
ಹೌದು ಮತ್ತು ಆಹಾರ ಜೀವಿಯನ್ನು ಆಕ್ರಮಿಸಿ ಕೊಲ್ಲಬಲ್ಲ ಅಂಗರಚನೆಯೂ ಹೌದು. 


೫೦ 


ವಿಜ್ಞಾನ ಕರ್ಣಾಟಕ 


ತನ್ನ ಗರಗಸದ ಮೂತಿಯ ಬಲಯುತವಾದ ಪಕ್ಕ ಹೊಡೆತಗಳಿಂದ ಆಹಾರ ಜೀವಿ 
ಯನ್ನು ಕೊಂದು ತಿನ್ನುತ್ತದೆ. ಕಡಲಿನಲ್ಲಿ ಸ್ನಾನಕ್ಕೆ ಹೋದವರನ್ನೂ ಕತ್ತರಿಸಿ 
ಎರಡುಮಾಡಿದ ಅನೇಕ ನಿದರ್ಶನಗಳಿವೆ . ಈ ವಿಾನು ಶಾರ್ಕು ಮತ್ತು ರೇ ಮಾನು 
ಲಕ್ಷಣಗಳೆರಡನ್ನೂ ಹೊಂದಿದೆ. ದೇಹ ಶಾರ್ಕಿನಾಕಾರವಾಗಿದೆ ಮತ್ತು ಊರ್ಧ್ವ 
ಈಜುರೆಕ್ಕೆಗಳು ಮುಂಡಭಾಗದಲ್ಲಿವೆ. ಆದರೆ ಕಿವಿರು ರಂಧ್ರಗಳು ವೆಂಟ್ರಲ್ 
ಭಾಗದಲ್ಲಿವೆ . 

4 ) ವಿದ್ಯುತ್ ರೇ ವಿಾನು ( Narcine ): ರಚನೆಯಲ್ಲಿ ಸಾಮಾನ್ಯರೇ ಮಾನನ್ನು 
ಹೋಲುತ್ತದೆ. ಆದರೆ ತಲೆಗೂ ಪೆಕ್ಟೋರಲ್ ಈಜುರೆಕ್ಕೆಗಳಿಗೂ ನಡುವೆ ಎರಡೂ 
ಪಾರ್ಶ್ವಗಳಲ್ಲಿ ವಿದ್ಯುದುತ್ಪಾದಕ ಅಂಗಗಳಿವೆ. ಇವು ಡಾರ್ಸಲ್‌ನಿಂದ ವೆಂಟ್ರಲ್ 
ಭಾಗದವರೆಗೂ ಮಾನಿನ ದಪ್ಪ ಪೂರ್ತಿ ಹರಡಿವೆ. ಇದರಲ್ಲಿ ತಂತುರೂಪದ ಅಗಾಂಶವಿದೆ. 
ಅದರ ನಡುವೆ, ಆ ಬಲೆಯಲ್ಲಿ ಹರಡಿದಂತೆ ನೇರವಾದ ಪ್ರಿಸನಮ್‌ ರಚನೆಗಳಿವೆ. ಈ 
ಪ್ರಿಸಮ್ಗಳ ಅಡ್ಡ ರಚನೆಗಳಿಂದ ಅನೇಕ ಕೋಣೆ ಅಥವಾ ಕೋಶಗಳಾಗಿ ವಿಭಾಗ 
ವಾಗಿವೆ. ಈ ಪ್ರಿಸವಗಳಿಗೆ ನರಗಳು ಹರಡಿವೆ . ನೀರಿನಲ್ಲಿ ವೇಗವಾಗಿ ಚಲಿಸಿದಾಗ 
ಉಂಟಾಗುವ ಘರ್ಷಣೆಯಿಂದ ವಿದ್ಯುತ್‌ಶಕ್ತಿ ಉತ್ಪತ್ತಿಯಾಗುತ್ತದೆ. ಈ ವಿದ್ಯುತ್ 
ಅನ್ನು ಶತೃಗಳನ್ನು ಹೆದರಿಸಿ ಓಡಿಸಲು ಮತ್ತು ಆಹಾರಜೀವಿಯನ್ನು ಆಕ್ರಮಿಸಿ 
ನಿಕ್ಷೇತನಗೊಳಿಸಲು ಉಪಯೋಗಿಸುತ್ತವೆ. 

5 ) ಕಂಟಕ ರೇ ವಿಾನು (Sting ray) : ಈ ರೇ ಮಾನಿನ ಬಾಲವು ತೆಳುವಾಗಿ 


ಸಂಕುತಿಗಳಿಗೆ 


ಚಿತ್ರ 3 ಕಂಟಕ ರೇ ಮಿಾನು ಮತ್ತು ಬಿಡಿ ಕಂಟಕ 


ಮಾನುಗಳಲ್ಲಿ ರೂಪರಚನಾ ಮಾರ್ಪಾಡುಗಳು 


೫೧ 


ಉದ್ದನಾಗಿದ್ದು ಚಾವಟಿಯಂತಿದೆ. ಬಾಲದ ಭಾಗದಲ್ಲಿರುವ ಡಾರ್ಸಲ್ ಈಜುರೆಕ್ಕೆಗಳು 
ಮುಳ್ಳುಗಳಾಗಿ ಮಾರ್ಪಟ್ಟಿವೆ, ಈ ಮುಳುಗಳ ಬುಡದಲ್ಲಿ ನಿಸಗ್ರಂಥಿಗಳಿವೆ. 
ಶತೃವಾಗಲಿ, ಆಹಾರಜೀವಿಯಾಗಲಿ ಅದನ್ನು ಬಾಲದಿಂದ ಹೊಡೆದು , ಹೊಡೆದ ರಭಸಕ್ಕೆ 
ಮುಳ್ಳುಗಳು ಮಾಡುವ ಗಾಯಗಳಿಗೆ ವಿಷ ಸುರಿದು ಉರಿ ಉಂಟುಮಾಡಿ ಅಥವಾ 
ಆಹಾರ ಜೀವಿಯನ್ನು ನಿಕ್ಷೇತನಗೊಳಿಸಿ ತಿನ್ನುತ್ತವೆ. ಆದುದರಿಂದ ಇದು ಆಕ್ರಮಣ 
ಮತ್ತು ಆತ್ಮರಕ್ಷಣೆಯ ಮಾರ್ಪಾಟು. 


ಮಳೆ ವಿಾನುಗಳು ( Teleosteii ) 
ಮೃದ್ವಸ್ಥಿ ವಿಾನುಗಳು ಕಡಲಿಗಷ್ಟೇ ಮಾಸಲಾದ ಮಿಾನುಗಳಾದರೆ , ಮೂಳೆ 
ಮಿಾನುಗಳು ಎಲ್ಲಾ ರೀತಿಯ ಜಲವಾಸಕ್ಕೂ ಹೊಂದಿಕೊಂಡು ಪ್ರಪಂಚಾದ್ಯಂತ 
ಹರಡಿವೆ . ಮೂಳೆ ಮಿಾನುಗಳ ಜೀವನದಲ್ಲಿ ಒಂದು ರೀತಿಯ ಹೊಂದಾಣಿಕಾ 
ಪ್ರಸರಣ ಕಂಡುಬರುತ್ತದೆ. ತಮ್ಮ ನಿರ್ಧರಿತವಾದ ಮತ್ತು ಮಾದರಿಯ ಲಕ್ಷಣಗಳನ್ನು 
ಉಳಿಸಿಕೊಂಡರೂ ತಾವು ವಾಸಿಸುವ ಪರಿಸರಗಳಿಗನುಗುಣವಾಗಿ ತಾವು ಅನುಸರಿಸಿದ 
ಜೀವನ ರೀತಿಗನುಗುಣವಾದ ಮಾರ್ಪಾಡುಗಳನ್ನೂ ಹೊಂದಾಣಿಕೆಗಳನ್ನೂ ರೂಡಿಸಿ 
ಕೊಂಡು ಅಗುಣಿತ ರೀತಿಯ ವೈವಿಧ್ಯಮಯ ರಚನಾ ವಿನ್ಯಾಸಗಳನ್ನೂ ತೋರುತ್ತವೆ. 
ಎಲ್ಲೆಲ್ಲಿಯೂ , ಪ್ರತಿಯೊಂದು ಕುಟುಂಬದಲ್ಲಿಯೂ ವಿಲಕ್ಷಣವಾದ ರಚನಾ ಭಿನ್ನತೆ 
ಗಳನ್ನು ಕಾಣಬಹುದು. ಇವೆಲ್ಲವೂ ಯಾವುದಾದರೂ ಒಂದು ರೀತಿಯ ಜೀವನಕ್ಕೆ 
ಹೊಂದಿಕೊಳ್ಳಲು ನಡೆದ ಮಾರ್ಪಾಡುಗಳು ಇರಬಹುದಾದಎಲ್ಲಾ ವೈವಿದ್ಯತೆಗಳನ್ನೂ 
ಇಲ್ಲಿ ಪಟ್ಟಿ ಮಾಡಿ ಹೇಳುವುದು ಸಾಧ್ಯವಾಗದು. ಆದುದರಿಂದ ಕೆಲವನ್ನು ಆರಿಸಿ 
ಕೊಂಡು ವಿವರಿಸಲಾಗಿದೆ. 
1) ಕಣ್ಣುಗಳಿಗೆ ನಿರಾಸಲಾದ ವೈಪರೀತ್ಯಗಳು 

ಅ) ನಾಲ್ಕು ಕಣ್ಣು ನಾನು ( Anableps , Tetrophthalmus ) : ಇದರಲ್ಲಿ 
ಪ್ರತಿಯೊಂದು ಕಣ್ಣೂ ಮೇಲಿನ ಮತ್ತು ಕೆಳಗಿನ ಭಾಗಗಳಾಗಿ ವಿಭಾಗವಾಗಿದೆ. ಇವು 
ನೀರಿನ ಹೊರಗೆ ಮತ್ತು ಕೆಳಗೆ ನೋಡಲು ಹೊಂದಿಕೊಂಡಿವೆ. 

2) BUEDO JUEDUT (Mud skipper , Periophthalmus ) : 280 
ಕಣ್ಣು ಗಳು ಗೋಳಾಕಾರವಾಗಿ ತಲೆಯ ಮೇಲ್ಮಟ್ಟದಿಂದ ಹೊರಕ್ಕೆ ಚಾಚಿಕೊಂಡಿವೆ . 
ಇವು ಒಂದೊಂದೂ ಸ್ವತಂತ್ರವಾಗಿ ಚಲಿಸಬಲ್ಲವು. 
2) ಈಜುರೆಕ್ಕೆಗಳು ಅನೇಕ ರೀತಿಯ ಮಾರ್ಪಾಡುಗಳನ್ನು ತೋರುತ್ತವೆ. - 

ಮೃದ್ವಸ್ಥಿ ಮಿಾನುಗಳಿಗೆ ಗಾಳಿಯ ಕೋಶಗಳಿಲ್ಲದಿದ್ದುದರಿಂದ ಈಜುರೆಕ್ಕೆಗಳೇ 
ಜಲಸ್ಥಿಮಿತಕ್ಕೆ ಮುಖ್ಯವಾದ ಅಂಗಗಳಾಗಿದ್ದವು. ಆದರೆ ಮೂಳೆ ಮಿಾನುಗಳ 
ಜಲಸ್ಥಿಮಿತಕ್ಕಾಗಿಯೇ ಮಾಸಲಾದ ಗಾಳಿಯ ಕೋಶಗಳನ್ನು ಬೆಳೆಸಿಕೊಂಡು 


೫೨ 


ವಿಜ್ಞಾನ ಕರ್ಣಾಟಕ 


ರಿಂದಾಗಿ ಈಜುರೆಕ್ಕೆಗಳಿಗೆ ಈ ಕ್ರಿಯಾ ನಿರ್ವಹಣೆಯಿಂದ ಬಿಡುಗಡೆ ದೊರಕಿತು 
ಮತ್ತು ಇವು ಇತರ ಕ್ರಿಯೆಗಳನ್ನು ನಿರ್ವಹಿಸುವಂತಾದವು. 
* ಸಾಮಾನ್ಯವಾಗಿ 2 ಡಾರ್ಸಲ್ , 1 ಬಾಲದ ಮತ್ತು 1 ಗುದ ಈಜುರೆಕ್ಕೆಗಳಿರು 
ಇವೆ. ಡಾರ್ಸಲ್ ಈಜುರೆಕ್ಕೆಗಳ ಸಂಖ್ಯೆ ಹೆಚ್ಚಬಹುದು ಅಥವಾ ಅವಿಚ್ಛಿನ್ನವಾದ 
ನಡು ಈಜುರೆಕ್ಕೆಯೊಂದು ಬೆನ್ನಿನ ಮೇಲೆ ಹರಡಿ, ಬಾಲದ ತುದಿಯನ್ನು ಬಳಸಿ 
ನೆಂಟ್ರಲ್ ಈಜುರೆಕ್ಕೆಯವರೆಗೆ ಹರಡಿರಬಹುದು. ಡಾರ್ಸಲ್ ಈಜುರೆಕ್ಕೆಗಳು 
ಛಧವಾಗಿ ಅನೇಕ ಪುಟ್ಟ ಈಜುರೆಕ್ಕೆಗಳಾಗಿರಬಹುದು, 

ಬಾಲದ ಈಜುರೆಕ್ಕೆಯ ವಿನ್ಯಾಸದಲ್ಲಿಯೂ ಅನೇಕ ವಿಧಾನಗಳುಂಟು. ಕೆಲವು 
ಮಾನುಡಿಂಬಗಳಲ್ಲಿ ಅತ್ಯಂತ ಮೂಲದ ಬಾಲ ಈಜುರೆಕ್ಕೆಯನ್ನು ಕಾಣಬಹುದು. 
ಇದನ್ನು ಅದಿಲಾಂಗಲ(Protocercal ) ಎಂದು ಕರೆಯಬಹುದು. ಇದರಲ್ಲಿ 
ಕಶೇರು ಸ್ಥಂಭವು ಬಾಲದ ತುದಿಯವರೆಗೂ ನಟ್ಟನಡುವೆ ಹರಡಿರುತ್ತದೆ. ಇದರ 
ಮೇಲೆ ಮತ್ತು ಕೆಳಗೆ ಬಾಲದ ಈಜುರೆಕ್ಕೆ ಇರುತ್ತದೆ. ಇದರ ಎರಡೂ ಭಾಗಗಳು 
ಸಮನಾಗಿರುತ್ತವೆ. ಇದೇ ಸ್ಥಿತಿಯು ಪ್ರಬುದ್ಧ ಪ್ರಾಣಿಯಲ್ಲಿಯೂ ಉಳಿದಾಗ 
ಅದನ್ನು ದ್ವಿ ಸವಲಾಂಗಲ ಅಥವಾ ಡಿಫಿಸರ್ಕಲ್ ( Diphycerca!) ಎಂದು 
ಕರೆಯುತ್ತಾರೆ. ಈ ಸಮಭಾಗ ವಿನ್ಯಾಸದಿಂದ ಕೆಲವೊಮ್ಮೆ ಭಿನ್ನತೆಗಳು ಕಾಣ 
ಬರಬಹುದು . ಇದು ಪುಪ್ಪುಸ ಮಿಾನುಗಳಲ್ಲಿದೆ. ಕಶೇರು ಸ್ಥಂಭವು ಬಾಲದ ಈಜು 
ರೆಕ್ಕೆಯ ತುದಿಯವರೆಗೂ ಹರಡದೆ ಅರ್ಧದಲ್ಲಿಯೆ ಅಂತ್ಯವಾಗಬಹುದು. ಬಾಲದ 
ಈಜುರೆಕ್ಕೆಯ ಎರಡೂ ಅರ್ಧಪಾಲಿಗಳು ಸಮನಾಗಿದ್ದು ಇದೊಂದು ಸಮನಾದ 
ರಚನೆ ಎನ್ನುವ ಭಾವನೆಯನ್ನು ಕೊಡುತ್ತದೆ. ಆದರೆ ಇದರಲ್ಲಿ ಕಶೇರುಸ್ಥಂಭವು 
ಆದಿಯಲ್ಲಿ ಮೇಲಿನ ಪಾಲಿಗೆ ಸೇರಿ ಅಸಮವಾಗಿದ್ದು , ಅನಂತರ ಇಂಗಿ ಸಮಭಾವನೆಗೆ 
ಎಡೆಕೊಡುತ್ತದೆ. ಇದಕ್ಕೆ ಸವಲಾಂಗೂಲ ಅಥವಾ ಹೋಮೋಸರ್ಕಲ್ 
( Honocercal ) ಎಂದು ಹೆಸರು. ಇದು ಮೂಳೆಮಿಾನುಗಳಲ್ಲಿ ಸರ್ವೆ ಸಾಮಾನ್ಯ . 
ಶಾರ್ಕುಗಳಲ್ಲಿ ' ನಿಷನಲಾಂಗೂಲ” ( Heterocercal) ಇದೆ. ಇಲ್ಲಿ ಕಶೇರು 
ಸ್ಥಂಭವು ಮೇಲಿನ ಸಾಲಿಯಲ್ಲಿದೆ. ಬಾಲದ ಈಜುರೆಕ್ಕೆಯ ಕೆಳಗಿನ ಪಾಲಿಯು 
ಮೇಲಿನದಕ್ಕಿಂತ ಹೆಚ್ಚು ಅಗಲವಾಗಿರುತ್ತದೆ. ಕೆಲವೊಮ್ಮೆ ಕಶೇರುಸ್ಥಂಭವು 
ಮೇಲಿನ ಸಾಲಿಯಲ್ಲಿರದೆ ಕೆಳಗಿನ ಪಾಲಿಯಲ್ಲಿದ್ದು ಮೇಲಿನ ಸಾಲಿ ಹೆಚ್ಚು ಅಗಲ 
ವಾಗಿರುವ ' ತಳ ಲಾಂಗೂಲ” ( Hypocercal) ಬಾಲವೂ ಇರುತ್ತದೆ. ಇದನ್ನು 
ಕೆಲವು ಪ್ರಾಚೀನ ವಿಾನುಗಳಲ್ಲಿ ಕಾಣಬಹುದು . ಕಡಲುಕುದುರೆ ಮುಂತಾದವುಗಳಲ್ಲಿ 
ಬಾಲದ ಈಜುರೆಕ್ಕೆಯು ಸಂಪೂರ್ಣ ನಶಿಸಿಹೋಗಿರಬಹುದು . 

- ದಕ್ಷಿಣ ಅಮೆರಿಕಾದ ಏಂಜಲ್ ಖಾನು ” (Pterophyllum) ಗಳಲ್ಲಿ ಈ 
ಈಜುರೆಕ್ಕೆಗಳು ಅತಿರೇಕವಾಗಿ ಅವನ್ನು ಮರೆಮಾಚಲು ಸಹಕಾರಿಯಾಗಿವೆ. ಈಜು 
ರೆಕ್ಕೆಯ ಕಡ್ಡಿಗಳು ಬಣ್ಣ ಬಣ್ಣದ ನೇತುಬಿದ್ದ ತಂತುಗಳಂತಿದ್ದು ಅವು ವಾಸಿಸುವ 


1 


ವಿಾನುಗಳಲ್ಲಿ ರೂಪರಚನಾ ವಾರ್ತಾಡುಗಳು 


೫. ೩ 


ಕಡಲು ಸಸ್ಯಗಳ ನಡುವೆ ಮರೆಮಾಚಲು ಅನುಕೂಲವಾಗಿ ಶತೃಗಳಿಂದ ರಕ್ಷಣೆಯನ್ನು 
ಒದಗಿಸಿವೆ . 

ಗಾಳ :ಾನಿನಲ್ಲಿ ( Angler fish) : ಡಾರ್ಸಲ್ ಈಜುರೆಕ್ಕೆಯ ಮುಂದಿನ ಶಿಕ್ಷೆ 
ಕಡಿಗಳು ಉದ್ದವಾಗಿ ಬೆಳೆದು ತುದಿಯಲ್ಲಿ ಗುಂಡಾಗಿವೆ. ಇದನ್ನು ಗಾಳದಂತೆ 
ಉಪಯೋಗಿಸಿ ಸಣ್ಣ ವಿಾನುಗಳನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ. ಹೀಗೆ ಕಾದು 


ಚಿತ್ರ 4 


ಕುಳಿತ ವಿಶಾನಿನ ಮೇಲಿರುವ ಗಂಟು ಉಪಾಂಗಗಳು ಅದರ ಇರಿವನ್ನು ಮರೆಮಾಚು 
ತನೆ ಸಾಮಾನ್ಯವಾಗಿ ಬಿಳುಪಾದ ಬಾಯಿ ಅಂಗಳವು ಕೆಳದವಡೆಯ ಮೇಲಿರುವ 
ಕಪ್ಪಾದ ಚರ್ಮದ ಮಡಿಕೆಯು ಒಳಕ್ಕೆ ಮಡಿಸಿಕೊಂಡು ಮರೆಯಾಗಿದೆ. ಗಾಳ 
ಮಿಾನು ಈ ಎಲ್ಲಾ ರೀತಿಯ ಹೊಂದಾಣಿಕೆಗಳಿಂದ ಕಡಲು ಸಸ್ಯಗಳ ಅಥವಾ ಕಲ್ಲು 
- ಬಂಡೆಗಳ ಮಧ್ಯೆ ಅಲುಗಾಡದೆ ಅಡಗಿದ್ದು ಆಹಾರ ಜೀವಿಗಳನ್ನು ಹಿಡಿಯುತ್ತದೆ. 
ಕೆಲವು ಗಾಳ ವಿಾನುಗಳಲ್ಲಿ ಮಿಣುಕುವ ಗಾಳಗಂಟ ಇರುತ್ತದೆ. ಇದು ನೀಡಬಲ್ಲ 
ತಂತುವಿನ ತುದಿಯಲ್ಲಿದ್ದು ಅನುಕೂಲವಾಗಿದೆ. 

ಹೀರು ಬಟ್ಟಲು ವಿಾನು ( Sucker fish) : ಇದರಲ್ಲಿ ಮುಂದಿನ ರಾರ್ಸಲ್ 
ಈಜುರೆಕ್ಕೆಯು ಹೀರು ಬಟ್ಟಲಾಗಿ ಮಾರ್ಪಟ್ಟಿದೆ. ಇದು ಶೂನ್ಯವನ್ನುಂಟುಮಾಡಿ 
ಯಾವ ವಸ್ತುವಿಗಾದರೂ ಅಂಟಿಕೊಳ್ಳಬಲ್ಲದು, ಇದರ ಸಹಾಯದಿಂದ ಶಾರ್ಕು , ಈ 
ಮಾನು, ದೊಡ್ಡ ಮಳೆ ವಿಾನುಗಳು, ಕಡಲಾಮೆಗಳು, ತಿಮಿಂಗಿಲಗಳು ಹಾಗೂ 


೫೪ 


ವಿಜ್ಞಾನ ಕರ್ಣಾಟಕ 


9 


ದೋಣಿಗಳಿಗೂ ಅಂಟಿಕೊಳ್ಳುತ್ತವೆ. ಸ್ವತಃ ಬಲಯುತವಾದ ಈಜುಗಾರರಾದರೂ 
ಈ ಪ್ರಾಣಿಗಳಿಗೆ ಅಂಟಿಕೊಂಡು ದೂರಾಗುತ್ತವೆ. ದಾರಿಯಲ್ಲಿ ಆಹಾರದ ಬೇಟೆಗಾಗಿ 
ತನ್ನ ಆಧಾರದಿಂದ ಕಳಚಿಕೊಂಡು ಹೊರಬಿದ್ದು ಅನಂತರ ಪುನಃ ಬಂದು ಅಂಟಿಕೊಳ್ಳು 
ಇವೆ. ಕೆಲವೊಮ್ಮೆ ಇವು ಕಿವಿರುಕೋಣೆಗಳ ಒಳಗೂ ಅಂಟಿಕೊಂಡಿರುವುದುಂಟು. 


ಭುವಿ ಬಾ 


ಚಿತ್ರ 5 ಹೀರು ಬಟ್ಟಲು ವಿಾನು 


ಬರ್ಮುಡಾ ಮುಂತಾದ ಅಷ್ಟಾಂಟಿಕ್ ಸಾಗರದ ದ್ವೀಪವಾಸಿಗಳು ಈ ಮಿಾನುಗಳಿಗೆ 
ಶಿಕ್ಷಣವಿತ್ತು ಕಡಲಾಮೆಗಳನ್ನು ಹಿಡಿಯಲು ಬಳಸುತ್ತಾರೆ. ಇದಕ್ಕೆ ಬಲವಾದ 
ತಂತಿಗಳಿಂದ ಬಿಗಿದು ಕಡಲಿನಲ್ಲಿ ಬಿಟ್ಟರೆ ಇವು ಈಜಿಹೋಗಿ ಕಡಲಾಮೆಗಳಿಗೆ ಅಂಟಿ 
ಕೊಳ್ಳುತ್ತವೆ. ಆಗ ತಂತಿಯನ್ನು ಎಳೆದು ಕಡಲಾಮೆಗಳನ್ನು ಹಿಡಿಯುತ್ತಾರೆ 
ಕಡಲಾಮೆಯ ಸಾರು ಬಹಳ ರುಚಿಯಾಗಿರುವುದಂತೆ ಮತ್ತು ಪಾಶ್ಚಿಮಾತ್ಯರಿಗೆ ಇದು 
ಇಷ್ಟವಾದ ಆಹಾರ . 

ಕಲ್ಲುಕೊಳಗಳಲ್ಲಿ ವಾಸಿಸುವ ಕೆಲವು ಗೊಬಿಗಳು (gobies ), ಸುಲಭವಾಗಿ 
ಪ್ರವಾಹದಲ್ಲಿ ಕೊಚ್ಚಿಹೋಗದಂತೆ ತಡೆಯಲು ತಮ್ಮ ಪೆಲ್ವಿಕ್ ಈಜುರೆಕ್ಕೆಗಳನ್ನು 
ಹೀರುಬಟ್ಟಲುಗಳಾಗಿ ಮಾರ್ಪಡಿಸಿಕೊಂಡಿವೆ. 
- ಪೆರಿಪ್ಲಾಸ್, ಮಣು ಮಿಣುಕ ಉಬ್ಬರವಿಳಿತದ ಅಂಚಿನಿಂದೀಚೆಗೆ 
ಬಂದಾಗ ಮಣ್ಣು ಅಥವಾ ಮರಳಿನ ಮೇಲೆ ತನ್ನ ಭುಜದ ಈಜುರೆಕ್ಕೆಗಳ ಸಹಾಯ 
ದಿಂದ ಕುಪ್ಪಳಿಸುತ್ತದೆ. ಈ ಈಜುರೆಕ್ಕೆಗಳಿಗೆ ಒಂದು ರೀತಿಯ ವಿಶೇಷ ಸ್ನಾಯುಗಳ 
ಆಧಾರವಿದೆ. ಈ ಈಜುರೆಕ್ಕೆಗಳನ್ನು ಸನ್ನೆ ಗೋಲುಗಳಂತೆ ಉಪಯೋಗಿಸಿಕೊಂಡು 


೫೫ 


ಮಾನುಗಳಲ್ಲಿ ರೂಪರಚನಾ ಮಾರ್ಪಾಡುಗಳು 


ಸುಮಾರು ವೇಗದಲ್ಲಿ ನಡೆಯಬಲ್ಲವು ಮತ್ತು ಹೀಗೆ ಚಲಿಸಿ ನೋಡುವವರಿಗೆ 
ದಿಗ್ಧಮೆ ಹಿಡಿಸಬಲ್ಲವು. 

ಆಸ್ಟ್ರೇಲಿಯಾದ ಹಸ್ತ ಮಿಾನು ( Hand fish ) ಬ್ರೇಕಿಯೋನಿಕ್ಸಿಡೆ (Brachio 
nichthydae ) ಗಳು ಗಾಳ ವಿಾನುಗಳ ಹತ್ತಿರದ ಸಂಬಂಧಿಗಳು. ಇವು ಹಸ್ತ 
ಅಥವಾ ಪಾದಗಳಂತಿರುವ ಈಜುರೆಕ್ಕೆಗಳ ಮೇಲೆ ನಡೆಯಬಲ್ಲವು. ಇವಕ್ಕೆ ಬೆನ್ನಿನ 
ಮುಂಭಾಗದ ಮೇಲೆ ಗಾಳವೂ ಇದೆ, ಇವು ಸೆಕ್ಟೋರಲ್ ಈಜುರೆಕ್ಕೆಗಳನ್ನು ಜೋಡಿ 
ಕೀಲುಗಳಿರುವ ಉಸಾಂಗಗಳಾಗಿ ಮಾರ್ಪಡಿಸಿಕೊಂಡಿವೆ . 

ಹಾರು ೩ಾನು (Exocetes ) ಗಳಲ್ಲಿ ಭುಜದ ಈಜುರೆಕ್ಕೆಗಳು ವಿಶಾಲ 
ವಾಗಿ ರೆಕ್ಕೆಗಳಂತೆ ಬೆಳೆದಿವೆ. ಬಾಲವು ಬಲಯುಕ್ತವಾಗಿದೆ. ಬಾಲದ ಸಹಾಯದಿಂದ 


ಕಾರು ನಿನ 


O 


ನೀರಿನ ಮೇಲ್ಮನಲ್ಲಿ ಅತ್ಯಂತ ವೇಗವಾಗಿ ಚಲಿಸಿ, ಬಾಲವನು ನೀರಿಗೆ ಮಾಟ ಗಾಳಿಗೆ 
ಜಿಗಿದು, ಸೆಕ್ಟೋರಲ್ ಈಜುರೆಕ್ಕೆಗಳನ್ನು ಹರಡಿಕೊಂಡು, ಗಾಳಿಯಲ್ಲಿ ಜಾರಿಕೊಂಡು 
ಹಲವಾರು ನೂರು ಮಿಾಟರ್‌ಗಳಷ್ಟು ದೂರಹೋಗಬಲ್ಲವು, ಸ್ವತಃ ಹಾರಲಾರವು. 
3) ದೇಹರಚನೆಯ ಬದಲಾವಣೆಗಳು 

ಚಪ್ಪಟೆ ನಿಾನುಗಳಲ್ಲಿ ದೇಹವು ಅತ್ಯಂತ ಸಂಪೀಡಿತವಾಗಿದೆ. ಇವು 
ಸ್ವಾಭಾವಿಕವಾಗಿ ಕಡಲ ತಡಿವಾಸಿಗಳು. ಮರಳಿನಲ್ಲಿ ಮುಳುಗಿದ್ದು ಆಗಾಗ ಒಂದು 
ರೀತಿಯ ಬಡಿದಾಟದಿಂದ ಚಲಿಸುತ್ತವೆ. ತಳಭಾಗದಲ್ಲಿ ಬಣ್ಣವಿಲ್ಲ ಮೇಲ್ಬಾಗ ಕಡು 


ವಿಜ್ಞಾನ ಕರ್ಣಾಟಕ 


ಬಣ್ಣವಾಗಿದೆ. ಇದು ಅವಕ್ಕೆ ಮರೆಮಾಚಲು ಸಹಕಾರಿಯಾಗಿದೆ. ಕಣ್ಣುಗಳೆರಡೂ 
ಮೇಲ್ಬಾಗದಲ್ಲಿ ಒಂದೇ ಕಡೆ ಇವೆ, ದೇಹ ಮತ್ತು ತಲೆಗಳು ಅಸವು ಸಮಮಿತಿಯನ್ನು 
ತೋರುತ್ತವೆ. ತುಂಬಾ ಸಂಪೀಡಿತವಾದ ದೇಹದ ಈ ವಿಾನು ಒಂದು ಪಕ್ಕೆಯ 
ಮೇಲೆ ಮಲಗಿರುತ್ತದೆ. ಬಾಯಿ ತಿರುಚಿಕೊಂಡಿದೆ . ಬಲವಾದ ದವಡೆಗಳು ಮತ್ತು 
ಹಲ್ಲುಗಳು ಕುರುಡು ಪಕ್ಕದಲ್ಲಿವೆ . ಈಜುರೆಕ್ಕೆಗಳಲ್ಲಿ ಮುಳ್ಳುಗಳಿಲ್ಲ. ಮೊಟ್ಟೆಯಿಂದ 
ಹೊರಬಂದ ಮರಿ ಪಾರದರ್ಶಕವಾಗಿ ಸಮರೂಪ ಸಮಮಿತಿಯನ್ನು ಹೊಂದಿರುತ್ತದೆ. 
ನೀರಿನ ಮೇಲ್ಮ ಬಳಿಯೇ ನೇರವಾಗಿ ಈಜಿಕೊಂಡು ಚಲಿಸುತ್ತದೆ. ಆದರೆ ಬೆಳವಣಿ 
ಗೆಯ ಕಾಲದಲ್ಲಿ ಒಂದು ಕಣ್ಣಿನ ಮೇಲಿರುವ ಮೃದ್ವಸ್ಥಿ ಇಂಗಿಹೋಗಿ ಆ ಕಣ್ಣು 
ತಲೆಯ ಮೇಲೆ ಬಳಸಿ ಚಲಿಸಿ ವಿರುದ್ದ ಪಕ್ಕದಲ್ಲಿರುವ ಇನ್ನೊಂದು ಕಣ್ಣಿನ ಸನಿಹಕ್ಕೆ 
ಬಂದು ಸೇರುತ್ತದೆ. ಎಳೆಯ ಮಿಾನು ಈಗ ತಳಕ್ಕೆ ಮುಳುಗಿ ತನ್ನ ಕುರುಡು ಪಕ್ಕದ 
ಮೇಲೆ ವಿರಮಿಸಿ ಚಪ್ಪಟೆಯಾಗುತ್ತದೆ. 


ಚಿತ್ರ 7 ಚಪ್ಪಟೆ ಮೂಾನು 


ಚೆಂಡು ೩ಾನು ( Globe fish ) ಅಥವಾ ಮುಳ್ಳು ಹಂದಿ ನಿಾನುಗಳ 
( Porcupine fish ) ದೇಹ ಗದೆಯಾಕಾರವಾಗಿದೆ. ತಲೆ ದೊಡ್ಡದು, ಕಣ್ಣು 
ಪರಸ್ಪರ ತುಂಬಾ ದೂರದಲ್ಲಿವೆ. ಎದೆ ಮತ್ತು ಹೊಟ್ಟಿಯ ಚರ್ಮದ ಕೆಳಗೆ ಹರಡಿದ 
ಸಂಚರೂಪದ ಅನ್ನನಾಳದ ಅಪಸರಣಾಂಗವೊಂದಿದೆ. ಇದರಲ್ಲಿ ನೀರು ಅಥವಾ 
ಗಾಳಿಯನ್ನು ತುಂಬಿಕೊಂಡು ಊದಬಲ್ಲದು. ಇದರಿಂದ ವಿಾನು ಊದಿಗೋಳಾಕಾರ 
ಅಥವಾ ಚೆಂಡಿನಾಕಾರ ತಾಳುತ್ತದೆ. ಇದು ಹೆಚ್ಚಾಗಿ ರಕ್ಷಣೆಗೆ ಸಹಕಾರಿಯಾಗಿದೆ . 
ಹೀಗೆಊದಿಕೊಂಡ ತನ್ನನ್ನು ಬೆನ್ನಟ್ಟಿ ಬರುವ ಶತೃಗಳಿಗೆ ತಾನು ತುಂಬಾ ದೊಡ್ಡವ, 


ಮಿಾನುಗಳಲ್ಲಿ ರೂಪರಚನಾ ಮಾರ್ತಾಡುಗಳು 


೫೭ 


ನುಂಗಲಸಾಧ್ಯವಾದ ಗಾತ್ರದವ ಎಂಬ ಭಾವನೆಯನ್ನುಂಟುಮಾಡುತ್ತದೆ. ಹೀಗೆ 
ಊದಿಕೊಂಡಾಗ ಹೊಟ್ಟೆಯ ಭಾಗದಲ್ಲಿರುವ ಮುಳ್ಳುಗಳು ನಿಮಿರಿನಿಂತು ಶತೃವನ್ನು 
ಹೆದರಿಸಲು ಹೆಚ್ಚಿನ ಸಹಕಾರ ನೀಡುತ್ತವೆ. ಅಂತಿಮವಾಗಿ ಒಳಕ್ಕೆ ತುಂಬಿಕೊಂಡ 
ನೀರನ್ನು ಹಿಮ್ಮುಖನಾಗಿ ರಭಸದಿಂದ ಚೆಲ್ಲಿ ಶತ್ರುವಿಗೆ ಗಾಬರಿಯುಂಟು ಮಾಡುತ್ತದೆ. 

ಹಾವು ವಿಾನು ( Eel) : ಇವುಗಳ ದೇಹ ನಯವಾಗಿ, ಉದ್ದನಾಗಿ ಹಾವಿನಂತೆ 
ಬೆಳೆದಿದೆ. ನೆಂಟ್ರಲ್ ಈಜುರೆಕ್ಕೆಗಳು ಕಳೆದುಹೋಗಿವೆ. ಜೋಡಿಯಲ್ಲದ ಒಂಟಿ 
ಈಜುರೆಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ಬೆನ್ನಿನ ಮುಂದಿನಿಂದ ಆರಂಭವಾಗಿ 
ಬಾಲದ ತುದಿಯನ್ನು ಬಳಸಿ ವೆಂಟ್ರಲ್ ಭಾಗದಲ್ಲಿ ಗುದವಾರದವರೆಗೆ ಹರಡಿವೆ. 
ಶಗಳು ತುಂಬಾ ಚಿಕ್ಕವು ಮತ್ತು ದಪ್ಪನಾದ ಶ್ರೇಷ ಪೂರಿತ ಚರ್ಮದ ಆಳದಲ್ಲಿ 
ಹುದುಗಿಹೋಗಿವೆ. ಇವು ಉಷ್ಣ ವಲಯಗಳಲ್ಲಿ ಹೆಚ್ಚು , ದವಡೆಗಳು ಕೊಕ್ಕಿನಾಕಾರ 
ವಾಗಿವೆ. ಕಿವಿರುರಂಧ್ರ ಬಹಳ ಚಿಕ್ಕದು. ಕಡಲಿನಿಂದ ಸಿಹಿ ನೀರಿಗೆ ಮತ್ತು ಹಿಂದಿರುಗಿ 
ವಲಸೆ ಹೋಗುತ್ತವೆ. 


ಆಫ್ 
* 


ಚಿತ್ರ 8 ಹಾವು ವಿಾನುಗಳು 


ಕೊಳವೆ ನಿಾನುಗಳು (Pipe fish ) : ಇವು ಆಳವಿಲ್ಲದ ನೀರಿನಲ್ಲಿ ಕಡಲು 
ಸಸ್ಯಗಳ ನಡುವೆ ವಾಸಿಸುತ್ತವೆ. ದೇಹದ ಮೇಲೆ ಸಂಪೂರ್ಣ ಡರಲ್ ಕವಚವಿದೆ. 
ಇವು ಕೂಡಿಕೊಂಡು ಉಂಗುರಾಕಾರ ತಾಳಿದ ದೊಡ್ಡ ಮೂಳೆ ತಟ್ಟಿ ಗಳಾಗಿವೆ. ಇವು 
ದೇಹವನ್ನು ಸಂಪೂರ್ಣ ಸುತ್ತುವರೆದಿವೆ. ಉದ್ದವಾದ ನಳಿಕಾರೂಪದ ಬಾಯಿದೆ. 
ವೆಂಟ್ರಲ್ ಈಜುರೆಕ್ಕೆ ಮತ್ತು ಕೆಲವೊಮ್ಮೆ ಬಾಲದ ಈಜುರೆಕ್ಕೆ ಇರುವುದಿಲ್ಲ. 


೫೮ 


ವಿಜ್ಞಾನ ಕರ್ಣಾಟಕ 


ಡಾರ್ಸಲ್ ಈಜುರೆಕ್ಕೆಯ ಸಹಾಯದಿಂದ ಮಾತ್ರವೇ ಈಜುತ್ತವೆ. ಇಕ್ಕಟ್ಟಾದ 
ಕೊಳವೆ ಬಾಯನ್ನು ತಕ್ಷಣ ಹಿಗ್ಗಿಸಿದಾಗ ಉಂಟಾಗುವ ಹೀರುಕ್ರಿಯೆಯಿಂದಾಗಿ 
ಆಹಾರಗಳನ್ನು ಒಳಕ್ಕೆಳೆದುಕೊಳ್ಳುತ್ತದೆ, ಪಾರ್ಶ್ವ ಚರ್ಮದ ಮಡಿಕೆಗಳು ಬೆಳೆದು 
ಕೂಡಿಕೊಂಡು ಮುಂಭಾಗದಲ್ಲಿ ತೆರೆದ ಜೋಗುಳಿ ಚೀಲವೊಂದು ರೂಪುಗೊಳ್ಳುತ್ತದೆ. 
ಇದರಲ್ಲಿ ಮೊಟ್ಟೆಗಳನ್ನೂ ಮತ್ತು ಮರಿಗಳನ್ನೂ ರಕ್ಷಿಸುತ್ತವೆ. 

ಇದೇ ಗುಂಪಿಗೆ ಹೆಮಿರಾಂಪಸ್‌ ( Hemiramphus ) ಎಂಬ ಮಿಾನು ಸೇರುತ್ತದೆ. 
ಇಲ್ಲಿ ಕೆಳದವಡೆಯು ತುಂಬಾ ಉದ್ದವಾಗಿ ಬೆಳೆದು ದವಡೆಗಳು ಅಸಮವಾಗಿವೆ . 
ಕೆಳದವಡೆಯ ಮೇಲೆ ಹಲ್ಲುಗಳೂ ಇವೆ. 

ಸೆಠಾರಿ ವಿಾನು ( Cofer fsh or Ostracion) ಅಥವಾ ಆಕಳು 
ನಿಾನುಗಳು ( Cow fish) : ಇಲ್ಲಿಯ ಡಲ್ ಮೂಳೆ ತಟ್ಟಿ ಗಳು ಕೂಡಿ 


ಇದು 


ಚಿತ್ರ 9 ಪೆಠಾರಿ ವಿಾನು 


ಉಂಟಾದ ಸಂದೂಕ ಅಥವಾ ಪೆಟ್ಟಿಗೆಯ ರಚನೆ ಉಂಟಾಗಿದೆ. ಎಲ್ಲಾ ಈಜುರೆಕ್ಕೆ 
ಗಳೂ ಕ್ಷಯಿಸಿ ಕ್ಷೀಣವಾಗಿವೆ. ತಲೆಯ ಮುಂಭಾಗದಲ್ಲಿ ದೇಹಕೋಡುಗಳ ರೂಪದಲ್ಲಿ 
ಚಾಚಿಕೊಂಡಿದೆ . 

ಕಡಲು ಕುದುರೆ ( Hippocampus ) : ಇದರಲ್ಲಿಯೂ ದೇಹದ ಮೇಲೆ 
ಮೂಳೆ ತಟ್ಟಿಗಳ ಸಂಧೂಕ ರಚನೆ ಉಂಟಾಗಿದೆ. ಬಾಲದ ಈಜುರೆಕ್ಕೆಗಳು ಇಲ್ಲ. 
ಬಾಲವು ಪರಿಗ್ರಾಹಿ (Prehensile ) ಅಂಗವಾಗಿ ಮಾರ್ಪಟ್ಟಿದೆ. ವಿಶ್ರಮಿಸಿಕೊಳ್ಳು 


ವಿಾನುಗಳಲ್ಲಿ ರೂಪರಚನಾ ಮಾರ್ಪಾಡುಗಳು 


ನಾಗ ನೇರವಾಗಿ ಕಡಲು ಸಸ್ಯಗಳನ್ನು ಸುತ್ತಿಕೊಂಡು ನಿಲ್ಲಲು ಉಪಯುಕ್ತವಾಗಿದೆ. 
ಈ ಅವಸ್ಥೆಯಲ್ಲಿ ಅದನ್ನು ಪ್ರತ್ಯೇಕಿಸಿ ಗುರುತಿಸುವುದು ಕಷ್ಟ . ಗಂಡು ಪ್ರಾಣಿಯ 
ವೆಂಟ್ರಲ್ ಭಾಗದಲ್ಲಿ ಸಂತಾನ ಸಂಚಿಯೊಂದಿದೆ. ಇದು ಹೆಣ್ಣು ಗಳನ್ನು ಈ ಸಂತಾನ 
ಸಂಚಿಯಲ್ಲಿ ಮೊಟ್ಟೆಯಿಡಲು ಪ್ರೋತ್ಸಾಹಿಸಿ ಅವನ್ನು ರಕ್ಷಿಸುತ್ತದೆ. ಮೊಟ್ಟೆ ಯೊಡೆದು 


ಇದು ಇಂದ 


- 


೧ ಪ ದ ಫಾನ * 
<ಂದಮಗ 
* ಹೊರ ರು 


. 


ಚಿತ್ರ 10 ಕಡಲು ಕುದುರೆ 


ಹೊರಬಂದ ಮರಿಗಳು, ಸಂಚಿಯಿಂದ ಹೊರಬಂದು ಆಹಾರಾನ್ವೇಷಣೆ ನಡೆಸಿದರೂ 
ಅಪಾಯದ ಮುನ್ಸೂಚನೆಯೊಡನೆ ಸಂತಾನ ಸಂಚಿಯನ್ನು ಸೇರಿ ರಕ್ಷಣೆ ಪಡೆಯುತ್ತವೆ. 
ಪೆಕ್ಟೋರಲ್ ಈಜುರೆಕ್ಕೆಗಳು ನೇರವಾದ ಈಜುವಿಕೆಗೆ ಸಹಕಾರಿಯಾಗಿವೆ. ತಲೆಯ 
ಮೂತಿ ಮತ್ತು ಬಾಯಿ ಮುಂದೆ ಚಾಚಿ ಕೊಳವೆಯಾಕಾರವನ್ನು ತಾಳಿ ಕುದುರೆಯ 
ಮುಖವನ್ನು ನೆನಪಿಗೆ ತರುವುದರಿಂದ ಕಡಲುಕುದುರೆ ಎಂಬ ಹೆಸರು ಬಂದಿದೆ. 


ಅನಿಲ ಬಲವಿಜ್ಞಾನದ (aerodynamics ) ಜನಕ ಎಂದು ಹೆಸರು ಪಡೆದಿರುವ 
ಲುಡ್ತಿಗ್ ಪ್ರಾಂಟಲ್ ಮಹಾಮೇಧಾವಿ, ಗಾಟಿಂಗೆನ್ ವಿಶ್ವವಿದ್ಯಾನಿಲಯದ 
ಸುವರ್ಣಯುಗ ಎನ್ನಿಸಿಕೊಂಡಿದ್ದ 1920 - 30ರ ಅವಧಿಯಲ್ಲಿ ಕೇವಲ 33 ವರ್ಷದ 
ಪ್ರಾಂಟಲ್ ಆ ವಿಶ್ವವಿದ್ಯಾನಿಲಯದ ಆನ್ವಯಿಕ ಭೌತ ವಿಜ್ಞಾನದ ಪ್ರಾಧ್ಯಾಪಕ 
ರಾಗಿದ್ದರು. ಆದರೆ ಅವರಿಗೆ ಪ್ರಪಂಚಜ್ಞಾನ ಸ್ವಲ್ಪವೂ ಇರಲಿಲ್ಲವಂತೆ. ಅದರ ಬಗ್ಗೆ 
ಅನೇಕ ಕತೆಗಳಿವೆ. 
- ಹಾಲೆಂಡಿನ ಡೆಲ್ಸ್ ನಗರದಲ್ಲಿ ನಡೆದ ಒಂದು ಸಮ್ಮೇಳನದ ಅಂಗವಾಗಿ 
ಒಂದು ಔಪಚಾರಿಕ ಭೋಜನಕೂಟ ಏರ್ಪಾಟಾಗಿತ್ತು . ಅದರಲ್ಲಿ ಪ್ರಾಂಟಲ್ 
ಭಾಗ ವಹಿಸಿದ್ದರು. ಪಕ್ಕದಲ್ಲಿದ್ದವರೊಬ್ಬರು ವಾಯುಯಾನದ ತತ್ವಗಳ ವಿಷಯ 
ವಾಗಿ ಏನೋ ಒಂದು ಪ್ರಶ್ನೆ ಕೇಳಿದರು, ಅದನ್ನು ಉತ್ತರಿಸಲು ಹೊರಟ ಪ್ರಾಂಟಲ್ 
ರವರು ಕೈ ಒರಸಿಕೊಳ್ಳಲು ಇಟ್ಟಿದ್ದ ಕಾಗದದಿಂದ ಒಂದು ವಿಮಾನದ ಮಾದರಿಯನ್ನು 
ಮಾಡಿ, ತಾವು ಕುಳಿತಿರುವುದೆಲ್ಲಿ ಎಂಬುದನ್ನು ಮರೆತು, ಯಾವುದೋ ಅಂಶವನ್ನು 
ವಿಶದಪಡಿಸುವುದಕ್ಕಾಗಿ ಅದನ್ನು ಹಾರಿಸಿದರು . ಅದು ನೇರವಾಗಿ ಹೋಗಿ ಎದುರು 
ಸಾಲಿನಲ್ಲಿದ್ದ ಫ್ರೆಂಚ್ ಶಿಕ್ಷಣ ಸಚಿವರ ಎದೆಯಮೇಲೆ ಬಿತ್ತು . ಸುತ್ತಮುತ್ತಲೂ 
ಇದ್ದವರೆಲ್ಲ ಪೆಚ್ಚು ಮೋರೆ ಹಾಕಿಕೊಂಡರೂ ಅದರ ಪರಿವೆಯೇ ಇಲ್ಲದೆ ಪ್ರಾಂಟಲ್ 
ರವರು ತಮ್ಮ ವಿವರಣೆಯನ್ನು ಮುಂದುವರಿಸಿದರಂತೆ, 
- ಸುಮಾರು ನಲವತ್ತು ವರ್ಷದವರಾಗಿದ್ದಾಗ ಅವರು ಇದ್ದಕ್ಕಿದ್ದಂತೆ ಮದುವೆ 
ಮಾಡಿಕೊಳ್ಳಬೇಕೆಂದು ತೀರ್ಮಾನಿಸಿದರಂತೆ. ಆದರೆ ಕನೈಯನ್ನು ಆರಿಸುವುದು ಹೇಗೆ 
ಎಂದು ತಿಳಿಯದೆ, ಹಿಂದೆ ಮೂನಿಚ್ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಮೆಕ್ಯಾನಿಕ್ಸ್ 
ಬೋಧಕರಾಗಿದ್ದ ಆಗಸ್ಟ್ ಫಾಸಲ್ ರವರ ಪತ್ನಿಯ ನೆರವು ಕೋರಿದರು . ಅವರಿಗೆ 
ಬರೆದ ಪತ್ರದಲ್ಲಿ “ ನಿಮ್ಮ ಮಗಳನ್ನೇ ಮದುವೆ ಮಾಡಿಕೊಟ್ಟರೂ ಆಗಬಹುದು 
ಎಂದು ಬರೆದಿದ್ದರು, ಆಕೆಗೆದಿ ಮೆಯಾಯಿತು. ತನ್ನ ಎರಡು ಹೆಣ್ಣು ಮಕ್ಕಳಲ್ಲಿ 
ಒಬ್ಬಾಕೆಯನ್ನು ಆತ ಮೂನಿಚ್‌ನಲ್ಲಿದ್ದಾಗ ಪ್ರೀತಿಸಿದ್ದಿರಬಹುದೇ ಎಂಬ ಸಂದೇಹ 
ಉಂಟಾಗಿ ಅವರಿಬ್ಬರನ್ನೂ ಕರೆದು ಕೇಳಿದಳು . ಅವರಿಬ್ಬರೊಡನೆಯೂ ಅವರು ವಿಶ್ವಾಸ 
ದಿಂದ ನಡೆದುಕೊಂಡಿದ್ದರು, ನಿಜ , ಆದರೆ ಮದುವೆಯಾಗುವ ಮನಸ್ಸಿತೆಂಬುದಕ್ಕೆ 
ಯಾವ ಸೂಚನೆಯನ್ನೂ ಕೊಟ್ಟಿರಲಿಲ್ಲ. ಅವರಿಬ್ಬರ ಪೈಕಿ ದೊಡ್ಡವಳಿಗೆ 28 - 29 
ವಯಸ್ಸಾಗಿತ್ತು . ಆಕೆ ಪ್ರಾಂಟಲ್‌ರವರನ್ನು ಮದುವೆಯಾಗುವುದಾದರೆ ಆಗಬಹು 
ದೆಂದು ತಾಯಿ ತೀರ್ಮಾನಿಸಿದಳು . ಹುಡುಗಿಯ ಒಪ್ಪಿಗೆ ದೊರೆಯಿತು. ಪ್ರಾಂಟಲ್ 
ರವರು ಮರುಮಾತಿಲ್ಲದೆ ಆಕೆಯನ್ನು ಮದುವೆಯಾದರು , 


ಎಲ್ . ಎನ್ . ಚಕ್ರವರ್ತಿ 


ಗಣಿತ ವಿಹಾರ 
7 ( ಹೈ ) ಎಂಬ ಸಂಖ್ಯೆಯ ದೊಡ್ಡ ಬಾಲಂಗೋಚಿ 


_ T = 3 . 14159 26535 89793 23846 

26433 83279 50288 41971 . . . 
ಇದುವರೆಗೆ ಲೆಕ್ಕಾಚಾರ ಮಾಡಿರುವ ಸಂಖ್ಯೆಗಳಲ್ಲಿ ಅತಿ ಉದ್ದನೆಯ ಸಂಖ್ಯೆ 
ಯಾವುದು ? ಇದಕ್ಕೆ ಉತ್ತರ ಪ್ರಾಯಶಃ e ಎಂಬ ಸಂಖ್ಯೆಯಾಗಿರಬಹುದು. 


1 + + 


+ . . . 


1 . 2 . 3 ' 1 . 2 . 3 . 4 1 . . 3 .45 + : • • • • 

. . . . . ಅನಂತ ಪದಗಳವರೆಗೆ 
ಈ ಶ್ರೇಣಿಯಲ್ಲಿ ಮೊದಲನೇ ಎರಡು ಪದಗಳ ಮೊತ್ತ = 


1 + = 1 + = = 1.5 


ಮೊದಲನೇ ಮೂರು ಪದಗಳ ಮೊತ್ತ = 


1 + . . = 1+ 1 +4 = = 1.66 
ಮೊದಲನೆ ನಾಲ್ಕು ಪದಗಳ ಮೊತ್ತ = 


1 


+ 


1 1 


+ 


1 


1 


6 . 24 = 1 , 708 


31 1 . 2 .3 . 4 
ಹೀಗೆಯೇ ಮೊದಲನೇ ಪದದಿಂದ ಆರಂಭಿಸಿ ಹತ್ತು , ನೂರು, ಸಾವಿರ ಹೀಗೆ ಪದಗಳ 
ಮೊತ್ತವನ್ನು ಕಂಡುಹಿಡಿಯುತ್ತಾ ಹೋದರೆ , ಈ ಮೊತ್ತಗಳು ಬರಬರುತ್ತಾ 

- = 2. 718281828459 . . . 


೬೨ 


ವಿಜ್ಞಾನ ಕರ್ಣಾಟಕ 


ಎಂಬ ಸಂಖ್ಯೆಯನ್ನು ಸವಿಾಪಿಸುತ್ತವೆ. 1952ನೇ ಇಸವಿಯಲ್ಲಿ ಡಿ. ಜೆ. ವೀಲರ್ 
ಎಂಬುವರು ಇಲಿಯಾಕ್ ( Illiac ) ಎಂಬ ಗಣಕ ಯಂತ್ರದ ಸಹಾಯದಿಂದ ಆಯ 
ಬೆಲೆಯನ್ನು ಅರವತ್ತು ಸಾವಿರ ದಶಮಾಂಶ ಸ್ಥಾನಗಳವರೆಗೆ ಕಂಡುಹಿಡಿದರು . ಈ 
ಕೆಲಸಕ್ಕೆ ಆ ಯಂತ್ರವು ತೆಗೆದುಕೊಂಡ ಕಾಲ ನಲವತ್ತು ಘಂಟೆಗಳು. 

ಇಂತಹ ಅತಿ ಉದ್ದವಾದ ಲೆಕ್ಕಾಚಾರಗಳಲ್ಲಿ ಗಿರುವಷ್ಟೇ ಪ್ರಾಮುಖ್ಯ 
T ( ಇದನ್ನು ' ಸೈ ' ಎಂದು ಓದಿ) ಎಂಬ ಸಂಖ್ಯೆಗೂ ಇದೆ. ಅತಿ ಪ್ರಾಚೀನ ಕಾಲ 
ದಿಂದಲೂ ಗಣಿತಶಾಸ್ತ್ರಜ್ಞರಿಗೆ ಸಂಖ್ಯೆಯ ಪರಿಚಯವಿದ್ದಿತು. ಆದರೆ ಆ ಯ 
ಅಸ್ತಿತ್ವವನ್ನು ಅವರು ಗಮನಿಸಿದುದು ಕೇವಲ ಕೆಲವು ಶತಮಾನಗಳ ಹಿಂದೆ. 
- T ಎಂಬ ಸಂಖ್ಯೆ ವೃತ್ತಕ್ಕೆ ಸಂಬಂಧಿಸಿದೆ. ಇದರ ಬೆಲೆ : 

T - 3 .1415926535 . . . .. . 

ಇದರ ಸರಿಸುಮಾರು ಬೆಲೆಯನ್ನು 22 
ಐ ಅಥವಾ 3² ಎಂದುಸೂಚಿಸುವರು. ಒಂದು 

ನೃತ್ಯದ ಪರಿಧಿ ಮತ್ತು ಆ ವೃತದ ವ್ಯಾಸ, 
ಇವುಗಳಿಗಿರುವ ಪ್ರಮಾಣವು ಆ ವೃತ್ತ 

ದೊಡ್ಡದಾಗಿದೆಯೇ ಚ ಕ ದಾ ಗಿ ದೆ ಯೇ 
ವ್ಯಾಸs | 

ಎಂಬುದನ್ನು ಅವಲಂಬಿಸಿಲ್ಲ, ಅದು ಒಂದು 
ನಿಯತವಾದ ಸಂಖ್ಯೆ ಎಂಬುದು ಸಹಸ್ರಾರು 
ವರ್ಷಗಳ ಹಿಂದಿನಿಂದ ತಿಳಿದ ವಿಷಯ 

( ಚಿತ್ರ 1 ). 
ಚಿತ್ರ 1 

ಒಂದು ವೃತ್ತದ ಪರಿಧಿ 

ಅದೇ ವೃತದ ವ್ಯಾಸ 
ಎಂದರೆ ವೃತ್ತದ ವ್ಯಾಸವು ಒಂದು ಮೂಲಮಾನವಾಗಿದ್ದರೆ ಆವೃತ್ತದ 
ಪರಿಧಿಯು TT ಆಗುವುದು . 

ವೃತ್ತದ ತ್ರಿಜ್ಯ 1² ಆದರೆ , ಅದರ ವ್ಯಾಸ = 2 . ವೃತ್ತದ ಪರಿಧಿಯನ್ನು 
C ಎಂದು ಸೂಚಿಸಿದರೆ 


= = ವ್ಯತ್ವದ ಹಂದಿ = 


T2r = C ಅಥವಾ C = 2TF", ವೃತ್ತದ ಸಲೆ = Trಿ ಆಗಿರುವುದು . 
ಆದರೆ ವೃತ್ತಕ್ಕೆ ಸಂಬಂಧಿಸಿದ ಲೆಕ್ಕಾಚಾರಗಳಲ್ಲಿ ಮಾತ್ರ ಗನ ಅವಶ್ಯಕತೆ ಇದೆ 


ಗಣಿ ತವಿಹಾರ 


ಎಂದು ಹೇಳುವುದು ಸರಿಯಲ್ಲ. ಯಾವ ಯಾವ ಘನಾಕೃತಿಗಳಲ್ಲಿ (Solids ) 
ವೃತ್ತಗಳು ಅಡಕವಾಗಿರುವುವೋ ಅವುಗಳಿಗೆ ಸಂಬಂಧಿಸಿದ ಲೆಕ್ಕಾಚಾರಗಳಲ್ಲೆಲ್ಲ Tಗೆ 
ಪ್ರಮುಖ ಪಾತ್ರವುಂಟು. 

ಒಂದು ಸಿಲಿಂಡರಿನ ಗಾತ್ರ = Tr°h ( ಚಿತ್ರ 2) 
ಒಂದು ಶಂಕುವಿನ ಗಾತ್ರ = TYPh ( ಚಿತ್ರ 3 ). 
ಒಂದು ದೀರ್ಘ ವೃತ್ತದ ಸಲೆ = T ab ( ಚಿತ್ರ 4) 


. . . … … 


... 


ಚಿತ್ರ 2 


ಚಿತ್ರ 3 


ಚಿತ್ರ 4 


ಒಂದು ಚಕ್ರವು ಒಂದು ರೇಖೆಯ ಮೇಲೆ ಉರುಳುವಾಗ, ಚಕ್ರದ ಪರಿಧಿಯ 
ಮೇಲಿರುವ ಒಂದು ಬಿಂದುವು ಕ್ರಮಿಸುವ ರೇಖೆಗೆ ಚಕ್ರಜ ( cycloid) ಎಂದು 


೬೪ 


ವಿಜ್ಞಾನ ಕರ್ಣಾಟಕ 


ಹೆಸರು. ಚಕ್ರಜದ ಒಂದು ಚಾಸಕ್ಕೂ ಆಧಾರ ರೇಖೆ (base ) ಗೂ ನಡುವೆ ಅಂತರ್ಗತ 
ವಾಗಿರುವ ಪ್ರದೇಶದ ಸಲೆಯು 3 Tv 2 ಆಗಿರುವುದು. ( ಚಿತ್ರ 5 ) 


> 24 


ಚಿತ್ರ 5 


ಎರಡು ಸಾವಿರ ವರ್ಷಗಳಿಗಿಂತ ಹಿಂದೆಯೇ ಗ್ರೀಕ್ ಗಣಿತಶಾಸ್ತ್ರಜ್ಞರು 77ನ 
ಬೆಲೆಯನ್ನು ನಿಷ್ಕೃಷ್ಟವಾಗಿ ಕಂಡುಹಿಡಿಯಲು ಅನೇಕ ಪ್ರಯತ್ನಗಳನ್ನು ಮಾಡಿದರು. 
ಆದರೆ ಗೆ ನಿಷ್ಕಷ್ಟವಾದ ಪರಿಮೇಯ ಮೌಲ್ಯವನ್ನು ಪಡೆಯುವುದರಲ್ಲಿ ಅವರು 
ಯಶಸ್ವಿಯಾಗಲಿಲ್ಲ. ಏಕೆಂದರೆ ಎನ್ನುವುದು ಒಂದು ಪರಿಮೆಯ ಸಂಖ್ಯೆಯಲ್ಲ. 

, ಮುಂತಾದ 2 ರೂಪದ ಸಂಖ್ಯೆಗಳನ್ನು ಸರಿಮೆಯ ಸಂಖ್ಯೆಗಳು 
(rational numbers) ಎನ್ನುತ್ತಾರೆ. ಇಲ್ಲಿ ಮತ್ತು 4 ಪೂರ್ಣಾಂಕಗಳು. 
ಪೂರ್ಣಾಂಕಗಳನ್ನೂ ರೂಪದ ಸಂಖ್ಯೆಗಳೆಂದೇ ಭಾವಿಸಬಹುದು. ಏಕೆಂದರೆ 3 = ; 
12 = 1 ; ಆದುದರಿಂದ ಸರಿಮೆಯ ಸಂಖ್ಯೆಗಳ ಗುಂಪಿನಲ್ಲಿ ಎಲ್ಲ ಪೂರ್ಣಾಂಕಗಳೂ 
ಎಲ್ಲ ಭಿನ್ನರಾಶಿಗಳೂ ಇವೆ . 

ಆದರೆ ಕೆಲವು ಸಂಖ್ಯೆಗಳು ಪೂರ್ಣಾಂಕಕ್ಕಾಗಲೀ ಭಿನ್ನರಾಶಿಗಾಗಲೀ ಸಮನಾಗ 
ಲಾರವು ಈ ಗುಂಪಿಗೆ, 42 , 43 , 11 ಮುಂತಾದ ಸಂಖ್ಯೆಗಳು ಸೇರಿವೆ. ಇವು 
ಗಳನ್ನು ಅಪರಿಮೆಯ ಸಂಖ್ಯೆಗಳು (irrational numbers) ಎನ್ನುತ್ತೇವೆ. 

ನಾಲ್ಕರ ವರ್ಗಮೂಲವನ್ನು 14 ಎಂದು ಸೂಚಿಸುತ್ತೇವೆ. ಇದು 2ಕ್ಕೆ ಸಮ , 
ಏಕೆಂದರೆ 2ಅನ್ನು ವರ್ಗಮಾಡಿದಾಗ 4ಕ್ಕೆ ಸಮನಾಗುವುದು. 

22 = 2 * 2 = 4 . 4 = 2 
ಈಗ 2ರ ವರ್ಗಮೂಲ ಅಥವಾ 42 ಯಾವ ಸಂಖ್ಯೆಯಾಗಿರಬೇಕು ಎಂಬುದರ 
ವಿಚಾರ ಮಾಡೋಣ. ಅಂದರೆ ಯಾವ ಸಂಖ್ಯೆಯ ಪೂರ್ಣವರ್ಗ 2ಕ್ಕೆ ಸಮನಾಗು 
ವುದು ಎಂದು ವಿಚಾರಿಸಬೇಕು. 


ಗಣಿತವಿಹಾರ 


GO 


12 = 1 X 1 = 1 ; ಇದು 2ಕ್ಕಿಂತ ಕಡಮೆ , 

22 = 2 • 2 = 4 ; ಇದು 2ಕ್ಕಿಂತ ಹೆಚ್ಚು 
ಆದುದರಿಂದ - 2 ನ ಬೆಲೆ 1 ಮತ್ತು 2ರ ನಡುವೆ ಇರಬೇಕು. ಇದನ್ನು ಸೂಚಿಸುವ 
ವಿಧಾನ : - 1 42 • 2 

1 . 42 - 1 .4•1 . 4 = 1 .96 ; ಇದು 2ಕ್ಕಿಂತ ಕಡಿಮೆ 

1.52 = 1.5x1.5 = 2 . 25 ; ಇದು 2ಕ್ಕಿಂತ ಹೆಚ್ಚು . ಆದುದರಿಂದ 2 ನ 
ಬೆಲೆ 1 . 4 ಮತ್ತು 1 .5 ಇವುಗಳ ನಡುವೆ ಇರಬೇಕು. 

ಎಂದರೆ 1.4442 21.5 
ಪುನಃ ವಿಚಾರ ಮಾಡಿದರೆ, 

1 . 412 – 1 . 9881 ; ಇದು 2ಕ್ಕಿಂತ ಕಡಿಮೆ . 
1 . 42² = 2 . 0164 ; ಇದು 2ಕ್ಕಿಂತ ಹೆಚ್ಚು . 

', 1 .41 % 42 •1. 42 
ಹೀಗೆಯೇ 

1 . 414242 21. 415 
ಎಂಬುದನ್ನು ತಾಳೆ ನೋಡಬಹುದು. 

- ಹೀಗೆಯೇ ಎಷ್ಟು ದಶಮಾಂಶಸ್ಥಾನಗಳವರೆಗೆ ಮುಂದುವರಿಸಿದರೂ 2 
ಎಂಬುದು ಅಷ್ಟು ದಶಮಾಂಶ ಸ್ಥಾನಗಳುಳ್ಳ ಯಾವ ಎರಡು ಸಂಖ್ಯೆಗಳ ನಡುವೆ 
ಇರುವುದು ಎಂಬುದನ್ನು ಕಂಡುಹಿಡಿಯಬಹುದೇ ಹೊರತು, 2 ಎಂಬುದು ಪರಿಮಿತ 
ದಶಮಾಂಶ ಸ್ಥಾನಗಳಿರುವ ಇಂತಹ ಸಂಖ್ಯೆಗೆಸಮ ಎಂದು ತೋರಿಸಲು ಸಾಧ್ಯವೇ ಇಲ್ಲ. 

ಆದುದರಿಂದ 42 = 1 .414. . . 
ಈ ಸಂಖ್ಯೆಯಲ್ಲಿ ದಶಮಾಂಶ ಬಿಂದುವಿನ ಅನಂತರ ಬರುವ 4 ,1 , 4, ಮುಂತಾದ 
ಸಂಖ್ಯೆಗಳನ್ನು ಕಂಡುಹಿಡಿಯುತ್ತಾ ಹೋದರೆ, ಮುಂದೆ ಮುಂದೆ ಸಂಖ್ಯೆಗಳು ಬರುತ್ತಲೇ 
ಇರುತ್ತವೆ ಮತ್ತು ಈ ಕೆಲಸ ಮುಕ್ತಾಯವಾಗುವುದೇ ಇಲ್ಲ. ದಶಮಾಂಶ ಬಿಂದುವಿನ 
ನಂತರ ಒಂದು ವೇಳೆಮೂರೇ ಸ್ಥಾನಗಳಿದ್ದಿದ್ದರೆ, ಅಂದರೆ 

* 4 = 1. 414 ಆಗಿದ್ದಿದ್ದರೆ 
ಆಗ 42 = 44 ಆಗುತ್ತಿತ್ತು . ಇದು ರೂಪದಲ್ಲಿರುವುದರಿಂದ, 

1000 


2 ಒಂದು ಪರಿಮೆಯ ಸಂಖ್ಯೆಯಾಗುತ್ತಿತ್ತು . ಆದರೆ 12 ನ ಬೆಲೆಯಲ್ಲಿ ದಶಮಾಂಶ 


ವಿಜ್ಞಾನ ಕರ್ಣಾಟಕ 


ಬಿಂದುವಿನ ಅನಂತರ ಅಪರಿಮಿತ ಸ್ಥಾನಗಳು ಬರುತ್ತಲೇ ಇರುವುದರಿಂದ 2 ಒಂದು 
ಸರಿಮೆಯ ಸಂಖ್ಯೆಯಾಗಲಾರದು. 

- ಒಂದು ಸಂಖ್ಯೆಯ ಬೆಲೆಯನ್ನು ನಿಷ್ಕೃಷ್ಟವಾಗಿ ನಿರ್ಧರಿಸಲು ಸಾಧ್ಯವೇ ಇಲ್ಲದಿ 
ದ್ದಾಗ ಆ ಸಂಖ್ಯೆಯು ಅತಿ ಸಮೀಪದಲ್ಲಿರುವ ಯಾವ ಎರಡು ಸಂಖ್ಯೆಗಳ ನಡುವೆ 
ಇದೆ ಎಂಬುದನ್ನು ನಿರ್ಧರಿಸಲು ಯತ್ನಿಸುವರು. 

1 < 12 - 2 
1 .442 71. 5 
1 . 41 432•1. 42 
1 . 41442 1 . 415 


ಎಂದು ಹಿಂದೆ ನಾವು ಚರ್ಚಿಸಿದಾಗ ನಾವು ಇದೇ ಪ್ರಯತ್ನ ಮಾಡಿದೆವು. 12 ನ 
ಬೆಲೆ 1 ಮತ್ತು 2ರ ನಡುವೆ ಇದೆ. ಇನ್ನೂ ಹೆಚ್ಚು ನಿಷ್ಕಷ್ಟವಾಗಿ 2 ನ ಬೆಲೆ 
1 . 4 ಮತ್ತು 1 .5 ಗಳ ನಡುವೆ ಇದೆ ಎನ್ನಬಹುದು. ಹೀಗೆಯೇ ಹೆಚ್ಚು ಹೆಚ್ಚು 
ನಿಖರತೆಯನ್ನು ಅಪೇಕ್ಷಿಸಿದಂತೆ ಮೂರು, ನಾಲ್ಕು , ಐದು, ದಶಮಾಂಶ ಸ್ಥಾನಗಳುಳ್ಳ 
ಎರಡು ಸಂಖ್ಯೆಗಳನ್ನು ಆರಿಸಿ, > ಈ ಎರಡು ಸಂಖ್ಯೆಗಳ ನಡುವೆ ಇರಬೇಕೆಂದು 
ತೀರ್ಮಾನಿಸುತ್ತ ಹೋಗುವೆವು. ಮುಂದುವರಿಯುತ್ತಾ ಹೋದರೆ ಸಾವಿರ ದಶಮಾಂಶ 
ಸ್ಥಾನಗಳುಳ್ಳ ಎರಡು ಸಂಖ್ಯೆಗಳನ್ನು ಬೇಕಾದರೂ ಆರಿಸಿ, 12 ವಿನ ಬೆಲೆ ಅಂತಹ 
ಎರಡು ಸಂಖ್ಯೆಗಳ ನಡುವೆ ಇರಬೇಕೆಂದು ತೀರ್ಮಾನಿಸಬಹುದು. ನಿಖರತೆಯ 
ಮಟ್ಟವನ್ನು ಎಷ್ಟು ಬೇಕಾದರೂ ಅಷ್ಟು ತೀವ್ರವಾಗಿರುವಂತೆ ಮಾಡಬಹುದು. 12 
ಒಂದು ಅಪರಿಮೆಯ ಸಂಖ್ಯೆಯಾದುದರಿಂದ ಯಾವ ಹಂತದಲ್ಲಿಯೇ ಆಗಲಿ ಅದರ 
ಬೆಲೆಯನ್ನು ನಿಷ್ಕಷ್ಟವಾಗಿ ಕಂಡುಹಿಡಿಯಲಾಗುವುದಿಲ್ಲ. 

ಎಂಬುದೂ ಒಂದು ಅಪರಿಮೆಯ ಸಂಖ್ಯೆ . ಹಿಂದೆ ಮಾಡಿದಂತೆಯೇ 
ಚರ್ಚೆಯನ್ನು ಮಾಡಿ 

173 72 
1 .7 < 3 < 1 .8 
1. 73 < 3 < 1 .14 

1 . 7323 71. 733 
ಎಂಬುದನ್ನು ನೋಡಬಹುದು. 

T ನ ಬೆಲೆಯನ್ನು ಹೀಗೆ ಎರಡು ಸಂಖ್ಯೆಗಳ ನಡುವೆರೇಖಾಗಣಿತದ ರೀತಿಯಿಂದ 
ನಿರ್ಧರಿಸಬಹುದು . 


ಗಣಿತ ವಿಹಾರ 


೬೬ 


ಚಿತ್ರ 6 


ಚಿತ್ರ 6 ರಲ್ಲಿ 0 ಕೇಂದ್ರ ಮತ್ತು OR ತ್ರಿಜ್ಯವುಳ್ಳ ಒಂದು ವೃತ್ತವನ್ನೆಳೆದಿದೆ. 
ಅದಕ್ಕೆ ಅಂತರ್ಗತವಾಗಿ PORS ವರ್ಗಾಕೃತಿಯನ್ನೂ ಹೊರಗೆ ಅದಕ್ಕೆ ಬಹಿರ್ಗತ 
( circumscribed) ವಾಗಿ ABCD ವರ್ಗಾಕೃತಿಯನ್ನೂ ರಚಿಸಿದೆ. ಈಗ 
PQRS ವರ್ಗಾಕೃತಿಯ ಸುತ್ತಳತೆ 4 ವ್ಯತ್ಯದ ಪರಿಧಿ - ABCD ವರ್ಗಾಕೃತಿಯ 
ಸುತ್ತಳತೆ. 

PR = ವೃತ್ತದ ವ್ಯಾಸ = 2r 
PR2 = PQ2 + QR2 ( POR = 90° ಆದುದರಿಂದ 
ಈಗ PQ = QR ಆದುದರಿಂದ 
PR2 = PQ2 + PQ2 
. ( 2r )? = 2PQ2 
. . 4r² =292 
. . PQ² = 2r2 . . PQ = 112 
PQRS 371077,8000 Jog , = 4PQ = 4ra2 

AB = EF = ವೃತ್ತದ ವ್ಯಾಸ = 2r 
. . . ABCD ವರ್ಗಾಕೃತಿಯ ಸುತ್ತಳತೆ = 4AB = 4 (2r) = 8r 
ವೃತ್ತದ ಪರಿಧಿಯನ್ನು c ಎಂದು ಸೂಚಿಸೋಣ. 
| C ಯ ಬೆಲೆ ABCD ಮತ್ತು PORS ವರ್ಗಾಕೃತಿಗಳ ಸುತ್ತಳತೆಗಳ 
ನಡುವೆ ಇರುವುದರಿಂದ 


ವಿಜ್ಞಾನ ಕರ್ಣಾಟಕ 


4r2 < c 
2 ನಿಂದ ಭಾಗಿಸಿದರೆ 


< 


8r 


.:. 242 < < 4 

ವೃತ್ತದ ಪರಿಧಿ c 
T = 

* ವ್ಯಾಸ * 2r 
ಆದುದರಿಂದ 242 • T - 4 

ಈಗ 42 = 1 . 414 .......... 
ಆದುದರಿಂದ 22 = 2. 828 ........... 

ಈಗ ನಾವು 2 .828 • T 2 4 
ಎಂದು ತೀರ್ಮಾನಿಸಿದಂತಾಯಿತು. 

T ಯ ಸ್ಥಾನವನ್ನು ಇನ್ನೂ ನಿಕಟವಾದ ಎರಡು ಸಂಖ್ಯೆಗಳ ನಡುವೆ ಇರುವಂತೆ 
ಕಂಡುಹಿಡಿಯಬೇಕಾದರೆ, ವೃತ್ತದೊಳಗೆ ಅಂತರ್ಗತವಾಗಿ (inscribed) ಮತ್ತು 
ಬಹಿರ್ಗತವಾಗಿ ( circumscribed ) ಎಂಟು ಭುಜಗಳುಳ್ಳ ಎರಡು ಸನು ಬಹ 
ಭುಜಾಕೃತಿಗಳನ್ನು ನಿರ್ಮಿಸಬೇಕಾಗುವುದು. ಒಂದು ಆಕೃತಿಯ ಬಾಹುಗಳೆ 
ಸಮನಾಗಿದ್ದರೆ ಅದನ್ನು ಸವು ಬಹುಭುಚಾಕೃತಿ( regular polygon ) ಎನ್ನುವೆವು 
ಆಗ್ನಿ ಮಿಡೀಸನು ಒಂದು ವೃತ್ತದೊಳಗೆ ಮತ್ತು ಹೊರಗೆ ಅಂತರ್ಗತವಾಗಿ ಮತ 
ಬಹಿರ್ಗತವಾಗಿ ಹದಿನಾರು ಬಾಹುಗಳುಳ್ಳ ಸಮಬಹುಭುಜಾಕೃತಿಗಳನ್ನು ನಿರ್ಮಿ 
ಇವುಗಳ ಸಹಾಯದಿಂದ ಗ ನ ಬೆಲೆಯು 3 2 ಮತ್ತು 3 . ಈ ಎರಡು ಸಂಖ್ಯೆಗ 
ನಡುವೆ ಇರಬೇಕೆಂದು ಕಂಡುಹಿಡಿದನು ( ಚಿತ್ರ 1). 


ಎಂದರೆ 


3 0 ( T 3 | 


ಹೀಗೆಯೇ ವೃತ್ತದಲ್ಲಿ ಅಂತರ್ಗತವಾಗಿ ಮತ್ತು ಬಹಿರ್ಗತವಾಗಿ ನಿರ್ಮಿಸುವ ಸವ 
ಬಹುಭುಜಾಕೃತಿಗಳ ಬಾಹುಗಳ ಸಂಖ್ಯೆಗಳನ್ನು ಹೆಚ್ಚಿಸುತ್ತ ಹೋದರೆ , " ಯನು 
ಹೆಚ್ಚು ಹೆಚ್ಚು ಸವಿಾಪದಲ್ಲಿರುವ ಎರಡು ಸಂಖ್ಯೆಗಳ ನಡುವೆ ಇರುವಂತೆ ಮಾ 
ಬಹುದು. ಪ್ರತಿ ಸಂದರ್ಭದಲ್ಲಿಯೂ ವೃತ್ತದ ಪರಿಧಿಯು ಅಂತರ್ಗತವಾದ ಆಕೃತಿ 
ಸುತ್ತಳತೆಗಿಂತ ಹೆಚ್ಚಾಗಿಯ , ಬಹಿರ್ಗತವಾದ ಆಕೃತಿಯ ಸುತ್ತಳತೆಗಿಂತ ಕಡತ 
ಯಾಗಿಯೂ ಇರುವುದು. 


ಗಣಿ ತವಿಹಾರ 


ಚಿತ್ರ 7 
ಪ್ರಾಚೀನ ಭಾರತದ ಗಣಿತಶಾಸ್ತ್ರಜ್ಞನಾದ ಗಣೇಶನೆಂಬುವನು 384 
ಬಾಹುಗಳುಳ್ಳ ಎರಡು ಸಮಬಹುಭುಜಾಕೃತಿಗಳನ್ನು ವೃತ್ತಕ್ಕೆ ಅಂತರ್ಗತವಾಗಿ 
ಮತ್ತು ಬಹಿರ್ಗತವಾಗಿ ನಿರ್ಮಿಸಿ ಇದರ ಸಹಾಯದಿಂದ ನ ಬೆಲೆ ಸರಿಸುಮಾರಾಗಿ 

3927 
1250 - 

50 = 3 .1416 ಆಗಿರಬೇಕೆಂದು ಕಂಡುಹಿಡಿದನು. 
ಇದು 

T - 3 .14159 .... 
ಎಂಬ ನಿಖರವಾದ ಬೆಲೆಗೆ ಬಹಳ ಸವಿಾಪದಲ್ಲಿದೆ. 

- ಗಣಿತಶಾಸ್ತ್ರಜ್ಞರುಹೀಗೆ ವೃತ್ತಕ್ಕೆ ಅಂತರ್ಗತವಾಗಿರುವ ಮತ್ತು ಬಹಿರ್ಗತವಾಗಿ 
ರುವ ಅನೇಕ ಬಾಹುಗಳುಳ್ಳ ಸನಬಹುಭುಜಾಕೃತಿಗಳ ಸಹಾಯದಿಂದ ಗನ ಬೆಲೆ 
ಯನ್ನು ನಿರ್ಧರಿಸುವಾಗ, ವೃತ್ತದೊಳಗೆ ಮತ್ತು ಹೊರಗೆ ಇಂತಹ ಬಹುಭುಜಾಕೃತಿ 
ಗಳನ್ನು ನಿರ್ಮಿಸಿ ಅವುಗಳ ಸುತ್ತಳತೆಗಳನ್ನು ಅಳೆದು ನೋಡುತ್ತಾರೆ ಎಂಬುದು ಸರಿಯಲ್ಲ. 


೭೦ 


ವಿಜ್ಞಾನ ಕರ್ಣಾಟಕ 


ಇಂತಹ ಬಹುಭುಜಾಕೃತಿಗಳ ಬಾಹುವಿನ ಉದ್ದವನ್ನು ತಾತ್ವಿಕವಾಗಿ ಕಂಡು 
ಹಿಡಿಯುವ ಕ್ರನು ಅವರಿಗೆ ಗೊತ್ತಿರುತ್ತದೆ. ಬಾಹುವಿನ ಉದ್ದ ತಿಳಿದಮೇಲೆ, ಆ 
ಆಕೃತಿಯ ಬಾಹುಗಳೆಲ್ಲ ಸಮನಾಗಿರುವುದರಿಂದ ಸುತ್ತಳತೆಯನ್ನು ಕಂಡು 
ಹಿಡಿಯುವುದು ಸುಲಭ. ಬಾಹುಗಳ ಮೊತ್ತವೇ ಸುತ್ತಳತೆಯಾದುದರಿಂದ, 
ಬಾಹುವಿನ ಉದ್ದವನ್ನು ಬಾಹುಗಳ ಸಂಖ್ಯೆಯಿಂದ ಗುಣಿಸಬೇಕಾಗುವುದು . ಆ 
ಆಕೃತಿಯಲ್ಲಿ ಹತ್ತು ಬಾಹುಗಳಿದ್ದರೆ, ಬಾಹುವಿನ ಉದ್ದವನ್ನು ಹತ್ತರಿಂದ ಗುಣಿಸ 
ಬೇಕಾಗುವುದು . 

ಈ ಕ್ರಮವನ್ನನುಸರಿಸಿ ಕ್ರಿ . ಶ. 1579ರಲ್ಲಿ ವಿಯಟೆ ( Viete ) ಎಂಬುವನು 
ಹತ್ತು ದಶಮಾಂಶ ಸ್ಥಾನಗಳವರೆಗೂ , ಕ್ರಿ . ಶ. 1593ರಲ್ಲಿರೋಮನಸ್ ( Romanus) 
ಎಂಬ ವನು ಹದಿನಾರು ಸ್ಥಾನಗಳವರೆಗೂ , ಕ್ರಿ . ಶ. 1610ರಲ್ಲಿ ಬ್ಯುಲೆನ್‌ ( Cellen ) 
ಎಂಬುವನು ಮೂವತ್ತು ವರುಸ್ಥಾನಗಳವರೆಗೂ Tಯ ಬೆಲೆಯನ್ನು ನಿರ್ಧರಿಸಿದರು. 
230 ಬಾಹುಗಳುಳ್ಳ ಸಮಬಹುಭುಜಾಕೃತಿಗಳನ್ನು ವೃತ್ತದೊಳಗೆ ಅಂತರ್ಗತವಾಗಿ 
ಮತ್ತು ಬಹಿರ್ಗತವಾಗಿ ನಿರ್ಮಿಸಿರುವಂತೆ ಭಾವಿಸಿ, ಇದರ ಸಹಾಯದಿಂದ ಸೆಲ್ 
(Snell) ಎಂಬುವನು ಯ ಬೆಲೆಯನ್ನು ಮೂವತ್ತೈದು ದಶಮಾಂಶ ಸ್ಥಾನಗಳವರೆಗೆ 
ನಿರ್ಧರಿಸಿದನು, ಹದಿನಾರನೇ ಶತಮಾನದ ಹೊತ್ತಿಗೆ ಯೂರೋಪಿನಲ್ಲಿ ದಶಮಾನ 
ಪದ್ದತಿಯಲ್ಲಿ ಸಂಖ್ಯೆಗಳನ್ನು ಬರೆಯುವ ಕ್ರಮವು ಪ್ರಚಾರಕ್ಕೆ ಬಂದುದರಿಂದ ಎಂತಹ 
ಸಂಖ್ಯೆಯನ್ನಾದರೂ ಸುಲಭವಾಗಿ ಬರೆಯಲು ಸಾಧ್ಯವಾಯಿತು. ಆದುದರಿಂದಲೇ 
ಮೇಲೆ ವಿವರಿಸಿದಂತೆ ಅನೇಕರು Tಯ ಬೆಲೆಯನ್ನು ಹೆಚ್ಚು ಹೆಚ್ಚು ದಶಮಾಂಶ 
ಸ್ಥಾನಗಳವರೆಗೆ ಕರಾರುವಾಕ್ಕಾಗಿ ಕಂಡುಹಿಡಿಯಲು ಪ್ರಾರಂಭಿಸಿದರು . rಯನ್ನು 
ಹೀಗೆ ಕಂಡುಹಿಡಿಯುವಾಗ, ಯಾವುದಾದರೂ ಒಂದು ದಶಮಾಂಶ ಸ್ಥಾನಕ್ಕೆ 
ಆ ಲೆಕ್ಕಾಚಾರ ಪೂರ್ತಿಯಾದರೆ, ಒಂದು ಪರಿಮೇಯ ಸಂಖ್ಯೆ ಎಂದು ಸಾಧಿಸಿದಂತಾಗು 
ವುದು ಎಂಬ ಆಶಾಭಾವದಿಂದಲೇ ಎಲ್ಲರೂ Trಯನ್ನು ಹೆಚ್ಚು ಹೆಚ್ಚು ಸ್ಥಾನಗಳ 
ವರೆಗೆ ಕಂಡುಹಿಡಿಯುವ ಪ್ರಯತ್ನದಲ್ಲಿ ತೊಡಗಿದರು. ಆಗಿನ ಕಾಲದಲ್ಲಿ 
ಎನ್ನುವುದು ಒಂದು ಪರಿಮೇಯ ಸಂಖ್ಯೆಯಲ್ಲವೆಂದು ಯಾರೂ ಸಾಧಿಸಿ ತೋರಿಸಿರಲಿಲ್ಲ. 

ಸಂಖ್ಯೆಗಳಿಗೂ ದಶಮಾಂಶಗಳಿಗೂ ಇರುವ ಸಂಬಂಧವನ್ನು ಹೀಗೆ ವಿವರಿಸ 
ಬಹುದು : P ರೂಪದ ಪ್ರತಿಯೊಂದು ಪರಿಮೇಯ ಸಂಖ್ಯೆಯನ್ನೂ ದಶಮಾಂಶ 
ರೂಪಕ್ಕೆ ಪರಿವರ್ತಿಸಿದಾಗ, (a ) ಅದರಲ್ಲಿರುವ ದಶಮಾಂಶ ಸ್ಥಾನಗಳು ಪರಿಮಿತವಾಗಿ 
ರುವುವು, ಇಲ್ಲವೆ ( b) ಅದರಲ್ಲಿ ದಶಮಾಂಶ ರೂಪದಲ್ಲಿ ಬರುವ ಅಂಕಗಳು ಪುನರಾ 
ವರ್ತಿಸುತ್ತವೆ. 


ಮೊದಲನೆಯದಕ್ಕೆ ಉದಾಹರಣೆ, - 0.125 
ಇದರಲ್ಲಿ ಮೂರೇ ಮೂರು ದಶಮಾಂಶ ಸ್ಥಾನಗಳಿವೆ . 


ಗಣಿತವಿಹಾರ 


ಎರಡನೆಯದಕ್ಕೆ ಉದಾಹರಣೆ, - 0.33333 . . . . . . 

= 0.142857 142857 . 
ಮೊದಲನೆಯದರಲ್ಲಿ 3 ಎನ್ನುವ ಅಂಕ ಪುನಃ ಪುನಃ ಬರುತ್ತಲೇ ಇರುವುದು 
ಎರಡನೆಯದರಲ್ಲಿ 142857 ಈ ಗುಂಪು ಇದೇ ನಿಯತವಾದ ಕ್ರಮದಲ್ಲಿ ಪನರಾ 
ವರ್ತಿಸುವುದು , 

ಈ ಉಕ್ತಿಯ ವಿಲೋಮವೂ ನಿಜ , ದಶಮಾಂಶ ಸ್ಥಾನಗಳು ಪರಿವಿತು 
ವಾಗಿದ್ದರೆ ಅಥವಾ ಅಂಕಗಳು ಪುನರಾವರ್ತಿಸಿದರೆ ಆ ಸಂಖ್ಯೆಯು 2 ರೂಪದ 
ಒಂದು ಸಂಖ್ಯೆಯಾಗಿರಬೇಕು ; ಎಂದರೆ ಪರಿಮೇಯ ಸಂಖ್ಯೆಯಾಗಿರಲೇಬೇಕು. 
ಒಂದು ಸಂಖ್ಯೆಯ ದಶಮಾಂಶರೂಪ 0.123 ಇರಲಿ . 
೧. 13 - 123 . P ರೂಪದಲ್ಲಿರುವುದರಿಂದ 

* 1000' q 
0.123 ಒಂದು ಪರಿಮೇಯ ಸಂಖ್ಯೆ . 

ಒಂದು ಸಂಖ್ಯೆಯ ದಶಮಾಂಶ ರೂಪದಲ್ಲಿ ಅಂಕಗಳ ಗುಂಪು ಒಂದೇ ನಿಯತ 
ವಾದ ಕ್ರಮದಲ್ಲಿ ಪುನರಾವರ್ತಿಸಿದರೆ ಆಗ ಅದು ಒಂದು ಪರಿಮೇಯ ಸಂಖ್ಯೆಯೇ 
ಆಗಿರಬೇಕು. 

ಉದಾಹರಣೆ : (i) Q = 0. 363636 . . . . . . . . ಆಗಿರಲಿ 
ಈಗ 100 g = 36 .3636 . . . . . 

Q = 0 . 3636. . . . . 
ಕಳೆದರೆ 100g – Q = 36 | 

. . 99 Q = 36 . 

.. . Q = = 1 . 
ಇದು ” ರೂಪದ ಒಂದು ಪರಿಮೆಯ ಸಂಖ್ಯೆ 
- (ii) b = 0.231 431 431 431 . . . . . 
ಈ ಸಂಖ್ಯೆಯಲ್ಲಿ ದಶಮಾಂಶ ಬಿಂದುವಿನ ನಂತರ ಬರುವ 231 ' ಎಂಬ ಸಂಖ್ಯೆಗಳ 
ಗುಂಪು ಪುನರಾವರ್ತಿಸುವುದಿಲ್ಲ. ಅನಂತರ ಬರುವ 431 ಗುಂಪು ಪುನಃ ಪುನಃ 
ಬರುತ್ತಲೇ ಇರುವುದು. 
ಈಗ 1000 b – 231 . 431 431 431 . . . . 

b = 0 . 231 431 431 . . . . 
ಕಳೆದಾಗ 999 6 = 231 .2 


6 


ವಿಜ್ಞಾನ ಕರ್ಣಾಟಕ 


- 231 . 2 2312 1156 

* 999 9990 - 4995 
ಇದೂ ಕೂಡ” ರೂಪದ ಒಂದು ಪರಿಯ ಸಂಖ್ಯೆ . 

ಈ ವಿಚಾರವನ್ನು ಮತ್ತೊಂದು ರೀತಿಯಲ್ಲಿಯೂ ಚರ್ಚಿಸಬಹುದು , 3 ಎಂಬ 
ಸಂಖ್ಯೆಯನ್ನು ದಶಮಾಂಶ ರೂಪಕ್ಕೆ ತರಲು 3 ಅನ್ನು 7ರಿಂದ ಭಾಗಿಸಬೇಕಾಗುವುದು. 
ಯಾವ ಸಂಖ್ಯೆಯನ್ನೇ ಆಗಲಿ , 7ರಿಂದ ಭಾಗಿಸಿದಾಗ ಬರುವ ಶೇಷ 7ಕ್ಕಿಂತ ಕಡಮೆ 
ಯಾಗಿರಬೇಕು. ಎಂದರೆ , 0,1 , 2 ,3 , 4,5 6 - ಈ ಏಳು ಸಂಖ್ಯೆಗಳಲ್ಲಿ ಒಂದಾಗಿರ 
ಬೇಕು. ಆದುದರಿಂದ ಏಳು ಸಲ ಭಾಗಿಸಿದಾಗ ಅಥವಾ ಅದಕ್ಕಿಂತಲೂ 
ಮುಂಚೆಯೇ , 0,1 ,2 ,3, 4,5 ,6 - ಈ ಸಂಖ್ಯೆಗಳು ಶೇಷದಲ್ಲಿ ಪುನಃ ಬರಲೇ 
ಬೇಕಾಗುವುದು . ಈ ಕಾರಣ ಭಾಗಲಬ್ಧದಲ್ಲಿ ಅಂಕಗಳು ಪುನರಾವರ್ತಿಸುತ್ತವೆ. 
ಶೇಷವು ಯಾವುದಾದರೂ ಹಂತದಲ್ಲಿ ಯಾದರೆ ಆಗ ಭಾಗಹಾರವು ಪೂರ್ತಿಯಾಗು 
ವುದರಿಂದ, ದಶಮಾಂಶ ರೂಪದಲ್ಲಿ ಪರಿಮಿತಸ್ಥಾನಗಳಿರುವುವು. | ಈ ಸಂಖ್ಯೆಯನ್ನು 
ದಶಮಾಂಶ ರೂಪಕ್ಕೆ ಪರಿವರ್ತಿಸಿರುವ ಕ್ರಮವನ್ನು ಗಮನಿಸಿ : 

7) 30 (.428571428751 . . . . . . . . 


ಇ 
8 
/ 
88 
/ 
೩೩ 
೪೧ 
ನಿ೩ 
೧ 


, , , , 


ಗಣಿತವಿಹಾರ 


1 


) 


ಶೇಷವು ಪುನಃ 3ಕ್ಕೆ ಸಮನಾದಾಗ ಭಾಗಲಬ್ಬದಲ್ಲಿ ಪುನಃ 428751 ಈ ಸಂಖ್ಯೆಗಳ 
ಗುಂಪು ಇದೇ ನಿಯತವಾದ ಕ್ರಮದಲ್ಲಿ ಪುನರಾವರ್ತಿಸುವುದು . 

2 , 43 ಮುಂತಾದ ಸಂಖ್ಯೆಗಳು ಅಪರಿಮೆಯ ಸಂಖ್ಯೆಗಳಾದುದ 
ರಿಂದ, ಇವುಗಳ ದಶಮಾಂಶ ರೂಪದಲ್ಲಿ ಪರಿಮಿತಸ್ಥಾನಗಳಿರುವುದಿಲ್ಲ ಎಂದರೆ 
ದಶಮಾಂಶ ಸ್ಥಾನಗಳು ಅನಂತ , ಅಲ್ಲದೆ ಈ ಅನಂತಸ್ಥಾನಗಳಲ್ಲಿ ಅಂಕಗಳು ಒಂದು 
ನಿಯತವಾದ ಕ್ರಮದಲ್ಲಿ ಪುನರಾವರ್ತಿಸುವುದೂ ಇಲ್ಲ, ಕ್ರಿ .ಶ. 1761ರಲ್ಲಿ ಲಾಂಬರ್ಟ್ 
ಎಂಬ ಜರ್ಮನ್ ಗಣಿತಶಾಸಜ ನು ೮ ಅಂತಹ ಒಂದು ಅಪರಿಮೆಯ ಸಂಖ್ಯೆಯಂದು 
ತೋರಿಸಿದ ಮೇಲೆ ನ ಬೆಲೆಯನ್ನು ಅನೇಕಾನೇಕ ದಶಮಾಂಶ ಸ್ಥಾನಗಳವರೆಗೆ 
ನಿರ್ಧರಿಸುವ ಪ್ರಯತ್ನಗಳಿಗೆ ಪೂರ್ಣವಿರಾಮ ಬಿದ್ದಿತು. 7 ಸರಿಮೇಯಸಂಖ್ಯೆಯಲ್ಲ 
ದುದರಿಂದ ಅದರ ದಶಮಾಂಶ ರೂಪದಲ್ಲಿ ಅನಂತಸ್ಥಾನಗಳು ಇರುವುವು. ಅದರ 
ಬೆಲೆಯನ್ನು ಎಷ್ಟು ಕೋಟಿ ದಶಮಾಂಶ ಸ್ಥಾನಗಳವರೆಗೆ ನಿರ್ಧರಿಸಿದರೂ ಇನ್ನೂ 
ನಿರ್ಧರಿಸಬೇಕಾದ ಅನೇಕಾನೇಕ ಸ್ಥಾನಗಳು ಇದ್ದೇ ಇರುವುವು. ಈ ಸ್ಥಾನಗಳಲ್ಲಿ 
ಯಾವ ಅಂಕಗಳ ಗುಂಪೂ ನಿಯತವಾದ ಕ್ರಮದಲ್ಲಿ ಪುನರಾವರ್ತಿಸುವುದಿಲ್ಲ. 
ಕ್ರಿ .ಶ. 1947ರಲ್ಲಿ ಓರಿಗಾನ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್‌ ನಿವೆನ್ ( Niven ) 
ಅವರು T ಒಂದು ಪರಿಮೆಯ ಸಂಖ್ಯೆಯಲ್ಲವೆಂದು ತೋರಿಸಲು ಕೊಟ್ಟ ಸಾಧನೆ 
ಲಾಂಬರ್ಟ್ನ ಸಾಧನೆಗಿಂತ ಅತಿ ಸರಳವಾಗಿದೆ, 


Tಒಂದು ಬೀಜಾತೀತ 

- 2x + 3 = 0 (1) 

x2 – 3x + 2 = 0 (2 ) 

Xತಿ - 3x + 3x – 1 = 0 ( 3) 
ಮುಂತಾದ ಸಮಿಾಕರಣಗಳಿಗೆ ಸರಿಹೋಗುವ X ಎಂಬ ಸಂಖ್ಯೆಯನ್ನು ಬೀಜೀಯ 
ಸಂಖ್ಯೆ ( algebraic number ) ಎನ್ನುವರು. 

(1)ರಲ್ಲಿ X = - ; ಎಂಬ ಬೆಲೆಯನ್ನು ಆದೇಶಿಸಿದಾಗ ಸಮಿಾಕರಣದ 
ಎರಡು ಭಾಗಗಳೂ ಸರಿದೂಗುತ್ತವೆ. 

2 x - 3 = 
2• (- ) + 3 = 

- 3 + 3 = 0 
ಹೀಗೆಯೇ ( 2) ರಲ್ಲಿ X = 1 ಮತ್ತು X = 2 ಬೆಲೆಗಳನ್ನು ಆದೇಶಿಸಿದಾಗ ಸಮಿಾಕರಣ 
ವನ್ನು ಸರಿದೂಗಿಸಿದಂತಾಗುವುದು, 


ವಿಜ್ಞಾನ ಕರ್ಣಾಟಕ 


x2 - 3x + 2 = 0 
X = 1 ಆದಾಗ 12 - 3 :1 + 2 = 0 . 

X = 2 ಆದಾಗ 22 - -- 3€2 - 2 = 0 . 
ಹೀಗೆಯೇ (3) ನೇ ಸಮೀಕರಣಕ್ಕೆ x = 1 ಎಂಬ ಬೆಲೆ ಸರಿಹೋಗುವುದು . ವ್ಯಾಪಕವಾಗಿ 
Q X + a XT -1 + a xn -2 + . . . . + an = 0 .... I 

- ಎಂಬ ಸಮಿಾಕರಣಕ್ಕೆ ಸರಿಹೋಗುವ X ಎಂಬ ಸಂಖ್ಯೆಯನ್ನು ಬೀಜೀಯ 
ಸಂಖ್ಯೆ ಎನ್ನುವರು. ಎಲ್ಲ ಸರಿಮೆಯ ಸಂಖ್ಯೆಗಳ ಮತ್ತು ಅಪರಿಮೆಯ ಸಂಖ್ಯೆಗಳ 
ಗಣವನ್ನು ವಾಸ್ತವ ಸಂಖ್ಯೆಗಳ ಗಣನೆಂದು ಕರೆಯುವರು. ಒಂದೊಂದು ವಾಸ್ತವ 
ಸಂಖ್ಯೆಯೂ 1 ರಂತಹ ಒಂದು ಸಮಿಾಕರಣಕ್ಕೆ ಪರಿಹಾರವಾಗಬಲ್ಲದು. ಹಾಗೆಯೇ 
ಕಾಲ್ಪನಿಕ ಸಂಖ್ಯೆಗಳೂ ಕೂಡ. 4 , 6 ವಾಸ್ತವ ಸಂಖ್ಯೆಗಳಾದರೆ, G -1-ih ರೂಪದ 
ಸಂಖ್ಯೆಗಳೂ ಬೀಜೀಯ ಸಂಖ್ಯೆಗಳೇ . ಇಲ್ಲಿ i = - 1, 

ಸಾವಿರದ ಎಂಟನೂರ ಎಂಬತ್ತೆರಡನೇ ಇಸವಿಯಲ್ಲಿ ಎಫ್ . ಲಿಂಡ್‌ಮನ್ 
ಎಂಬುವನು T ಒಂದು ಬೀಜೀಯ ಸಂಖ್ಯೆಯಾಗಲಾರದೆಂದು ಸಾಧಿಸಿದನು, 

T² - 10 

224 – 2143 

974200 T2 + 1001 = 0 
ಮುಂತಾದ ರೂಪದ ಸಮೀಕರಣಗಳು ಸರಿಯಾಗಿರಲಾರವು. ಆದುದರಿಂದ ಒಂದು 
ಬೀಜಾತೀತ ಸಂಖ್ಯೆ (transcendental number), ಬೀಜಾತೀತ ಸಂಖ್ಯೆಗಳು 
[ ರ ರೂಪದಲ್ಲಿರುವ ಬೀಜೀಯ ಸಮೀಕರಣಗಳಿಗೆ ಪರಿಹಾರವಾಗುವುದಿಲ್ಲ. 

_ T ಎನ್ನುವುದು ಅಪರಿಮೆಯ ಸಂಖ್ಯೆ ಮತ್ತು ಬೀಜಾತೀತಸಂಖ್ಯೆ ಎಂದು 
ಸಾಧಿಸಿದ ಮೇಲೆ, Tಯನ್ನು ಅನೇಕ ದಶಮಾಂಶ ಸ್ಥಾನಗಳ ವರೆಗೆ ಕಂಡು 
ಹಿಡಿಯುವ ವ್ಯರ್ಥ ಹವ್ಯಾಸವನ್ನು ಗಣಿತಶಾಸ್ತ್ರಜ್ಞರು ಕೈಬಿಟ್ಟರು, 
ನೃತ್ಯದ ವರ್ಗಿಕರಣ (Sq1aring the circle) 
ಚಿತ್ರ 8ರಲ್ಲಿ ? ತ್ರಿಜ್ಯವುಳ್ಳ ಮತ್ತು 0 ಕೇಂದ್ರವಾಗಿರುವ ಒಂದು ವೃತ್ತವನ್ನೆಳೆದಿದೆ . 
ಈ ವೃತದ ಸಲೆ A, ಆದರೆ 

- A = Tr2 
ತ್ರಿಜ್ಯ = 1 = 1 ಮೂಲಮಾನವೆಂದು ಭಾವಿಸಿದರೆ 

4 = T€12 = 77°1 = 7 
ಈ ವೃತ್ತದ ಸಲೆಗೆ ಸಮನಾದ ಸಲೆಯನ್ನುಳ್ಳ ABCD ಎಂಬ ಒಂದು ವರ್ಗಾಕೃತಿ 


ಯನ್ನು ನಿರ್ಮಿಸುವುದು ಸಾಧ್ಯವೇ ಎಂಬ ಪ್ರಶ್ನೆ ಅನೇಕ ಶತಮಾನಗಳವರಿಗೆ 
ಗಣಿತಶಾಸ್ಕೃಗೆ ಆಸಕ್ತಿಯನ್ನು ಆಕರ್ಷಿಸಿತ್ತು . ಆದರೆ ಬ್ರಿ ನಿರ್ಮಾಣಕ್ಕೆ ಅಥವಾ 
ರಜನಿಗೆರೋಲರ್ ಮತ್ತು ಕೈವಾರ (CT [ 365 ) ಇವೆರಡನ್ನು ಮಾತ್ರ ಉಪಯೋಗಿಸಿ 
ಬಸುರಾಗಿತ್ತು . ಇದನ್ನೇ ವೃತ್ತಗೆ, ವರ್ಗಿಕರ ಸಮಸ್ಯೆಎದು 
, 
ವರ್ಗಾಕೃತಿ ಪ್ರತಿಯೊಂದು ಬಾಕುವಿನ ದೈವೊ x ಆಗಿರಲಿ . 

AB = BC = CD = AD = x 
ABCD ವರ್ಗಾಕೃತಿಯ ಸೆಲೆಯನ್ನು ಎಂದು ಕರೆದರೆ 

A = x2 
ವೃತ್ತಿಗೆ ಸೆಲೆ = = T 
ಬೈಗೆ x - T ಅಗೆವ , X ಎಂಬ ಸಂಖ್ಯೆ ಕಂಡು ಹಿಡಿದರೆ ವರ್ಗಾಕೃತಿಯ 
ಒಂದು ಭಾಗವನ್ನು ರೋಲರ್ ಮತ್ತು ಕೈವಾರಗಳೆ ಸಕಾಲದಿಂದ ಕಂಡು ಹಿಡಿ 
ದಂತಾಗುವುದು , AB - x ಅದರಿಂದೆ , ಅಷ್ಟು ಉದ್ದದೆ. AB ರೇಖೆಳೆದೆ 
ಅನಂತರ ಅದರೆ ಮೇಲೆ ABCD ವರ್ಗಕೃತಿಯನ್ನು ನಿರ್ಮಿಸುವದು ಸಲ . 

ಒಂದು ಸಾವನ್ನು ರೋಲರ್ ಮತ್ತು ಕೈವಾರಗಳನ್ನು ಮಾತ್ರ 
ಪಯೋಗಿಸಿ ರಹಿಸಬೇಕಾದರೆ ಅದು ಬೀರೀ ಸಂಖ್ಯೆ ಆಗಿರಬೇಕೆಂದು 
ತೋರಿಸಲಾಗಿದೆ , ಎಂದರೆ ೬ ಸರಿಮಾಣ | ರಂತೆ . ಒಂದು ಸಮಿಾಕರಣದ 
ಸರಿತಾರವಾಗಿರಬೇಕು. ಆದರೆ – ಒಂದು ಬಿಜಾತೆ ಸಂಖ್ಯೆಯಾದುದರಿಂದ ಅದು 
x = T ಎಂಬ ಸಾಕರಣಕ್ಕೆ ಪರಿಹಾರವಾಗಲಾರೆ .. . ಅದರಿಂದ ಕೇವಲ 
ರೋಲರ್ ಮತ್ತು ಕೈವಾರೆಗಳನ್ನು ಉಪಯೋಗಿಸಿ ವೃದೆ. ವರ್ಗಿಕರಣವನ್ನು 


೭೬ 


ವಿಜ್ಞಾನ ಕರ್ಣಾಟಕ 


ಮಾಡುವುದಕ್ಕಾಗುವುದಿಲ್ಲ ಎಂದು ಸಾಧಿಸಿದಂತಾಯಿತು. T ಒಂದು ಬೀಜಾತೀತ 
ಸಂಖ್ಯೆ ಎಂದು ಸಾಧಿಸುವುದಕ್ಕಿಂತ ಮುಂಚೆ, ಬಹಳ ಶತಮಾನಗಳ ಕಾಲ ಗಣಿತ 
ಶಾಸ್ತ್ರಜ್ಞರು ಈ ಸಮಸ್ಯೆಯನ್ನು ಪರಿಹರಿಸಲು ವ್ಯರ್ಥವಾಗಿ ಪ್ರಯಾಸಪಡುತ್ತಿದ್ದರು. 


ಬಾಲಚ೦ದ್ರದ ವರ್ಗಿಕರಣ ( squaring the crescent ) 

ವೃತ್ತದ ವರ್ಗಿಕರಣ ಸಮಸ್ಯೆಯು ಉದ್ಭವಿಸಲು ಹಿಪಾಕ್ರೆಟೀಸನು 
( Hippocrates ) ಬಾಲಚಂದ್ರಕ್ಕೆ ಸಮನಾದ ಒಂದು ವರ್ಗವನ್ನು ರಚಿಸಬಹುದೆಂದು 
ತೋರಿಸಿದುದೇ ಕಾರಣ. 


ಚಿತ್ರ 9 


ಚಿತ್ರ ೨ರಲ್ಲಿ ABC ತ್ರಿಭುಜದಲ್ಲಿ / A BC = 90° ಮತ್ತು AB = BC. 

B ಕೇಂದ್ರ ಮತ್ತು BA ತ್ರಿಜ್ಯವುಳ್ಳ ಒಂದು ಚಾಪನವನ್ನೆಳೆದಿದೆ. ಇದೇ 
AFC ಚಾಪ, Dಯು AC ಕರ್ಣದ ಮಧ್ಯಬಿಂದು . D ಕೇಂದ್ರ ಮತ್ತು DA 
ತ್ರಿಜ್ಯವುಳ್ಳ 4GC ಅರ್ಧ ವೃತವನ್ನು ಎಳೆದಿದೆ. BDCE ವರ್ಗಾಕೃತಿಯನ್ನು 
ಪೂರ್ಣಮಾಡಿದೆ, 

- ಈಗ AFCG4 ಬಾಲಚಂದ್ರ ( crescent ) ದ ಸಲೆಯು BDCE 
ವರ್ಗಾಕೃತಿಯ ಸಲೆಗೆ ಸಮ ಎಂದು ತೋರಿಸಬಹುದು. 
ಸಾಧನೆ : ACಯ ಮೇಲೆ ಎಳೆದಿರುವ 
AGC ಅರ್ಧ ವೃತ್ತದ ಸಲೆ = Tr² = T DA2 


ಗಣಿತವಿಹಾರ 


೬೬ 


Z ABC = 90° ... AC2 = AB + BC2 = AB²4AB2 = 2AB2 

- ( AB BC). 
AC = 2DA ... (2DA) = 2ABಿ . . 4DA2 = 2AB2 

.: DA2 = 4B² = 4 B2 
AGC OF I , Whe = 11 .DAP = T . JAB2 = 17 .AB2 
ಈಗ AFC ವೃತ್ತ ಚಾಪಕ್ಕೆ B ಕೇಂದ್ರ , BA ತ್ರಿಜ್ಯ , 
/ ABC = 90° ಆದುದರಿಂದ, BAFCB = ಸಂಪೂರ್ಣ ವೃತ್ತದ ಸಲೆಯ 
ನಾಲ್ಕನೆ ಒಂದು ಭಾಗ. 

= 1 T AB2 

= AGC ಅರ್ಧವೃತ್ತದ ಸಲೆ 
ಆದುದರಿಂದ 

AGC ವೃತ್ತದ ಸಲೆ = BAFCB ವೃತ್ತ ಚತುರ್ಥದ ಸಲೆ ಎರಡು 
ಕಡೆಯಿಂದಲೂ ADCFA ಭಾಗವನ್ನು ಕಳೆದಾಗ AFCGA ಬಾಲ ಚಂದ್ರದ 
ಸಲೆ = ABC ತ್ರಿಭುಜದ ಸಲೆ 

= 2 % BDC ತ್ರಿಭುಜದ ಸಲೆ 

= BDCE 371077, 80th me 
ಆದುದರಿಂದ AFCGA ಬಾಲಚಂದ್ರದ ಸಲೆಗೆ ಸಮನಾಗಿರುವ BDCE ವರ್ಗಾ 
ಕೃತಿಯನ್ನು ಕೇವಲ ರೂಲರ್ ಮತ್ತು ಕೈವಾರಗಳನ್ನು ಉಪಯೋಗಿಸಿ ರಚಿಸಿ 
ದಂತಾಯಿತು. 

ಒಂದು ಬಾಲಚಂದ್ರದ ಸಲೆಗೆ ಸಮನಾದ ಒಂದು ವರ್ಗಾಕೃತಿಯನ್ನು ರೂಲರ್‌ 
ಮತ್ತು ಕೈವಾರಗಳ ಸಹಾಯದಿಂದ ರಚಿಸಲು ಸಾಧ್ಯವಾದರೆ , ಒಂದು ವೃತ್ತದ ಸಲೆಗೆ 
ಸಮನಾಗಿರುವ ಒಂದು ವರ್ಗಾಕೃತಿಯನ್ನು ಕೇವಲ ರೂಲರ್‌ ಮತ್ತು ಕೈವಾರಗಳ 
ಸಹಾಯದಿಂದ ಏಕೆ ರಚಿಸಲು ಸಾಧ್ಯವಾಗಬಾರದೆಂದು ಅನೇಕರು ಪ್ರಯತ್ನ ಪಟ್ಟರು. 


Tನ ಬೆಲೆಯನ್ನು ರೇಖಾಗಣಿತದ ಪ್ರಕಾರ ಸರಿಸುಮಾರಾಗಿ 
ಕಂಡುಹಿಡಿಯುವ ಕ್ರಮ 

ಕೊಚಾನ್ ( Kochansky ) ಎಂಬುವನು ರೂಲರ್‌ ಮತ್ತು ಕೈವಾರಗಳ 
ಸಹಾಯದಿಂದ ೯ನ ಬೆಲೆಯನ್ನು ಸರಿಸುಮಾರಾಗಿ ನಿರ್ಧರಿಸುವ ಒಂದು ರಚನೆಯನ್ನು 
ತೋರಿಸಿಕೊಟ್ಟನು. 


ವಿಜ್ಞಾನ ಕರ್ಣಾಟಕ 


B . 


F 


ಚಿತ್ರ 10 


OOD 


ಚಿತ್ರ 10ರಲ್ಲಿ 0 ಕೇಂದ್ರ , 04 = 1 ಮೂಲಮಾನ ತ್ರಿಜ್ಯವುಳ್ಳ ಒಂದು 
ವೃತವನ್ನೆಳೆದಿದೆ. ಕೈವಾರದ ಅಗಲವನ್ನು ತ್ರಿಜ್ಯಕ್ಕೆ ಸಮನಾಗಿರುವಂತೆ ಇಟ್ಟು , 
ರಚನೆಯು ಪೂರ್ತಿಯಾಗುವವರೆಗೆ ಇದೇ ಅಗಲವನ್ನು ನಿಯತವಾಗಿ ಇಟ್ಟಿದೆ. 
ವೃತ್ತದ ವ್ಯಾಸ ABಯನ್ನೆಳೆದು, Bಯಲ್ಲಿ 4 Bಗೆ ಲಂಬವಾದ p ಎಂಬ ಸರಳ 
ರೇಖೆಯನ್ನೆಳೆದಿದೆ . 

B ಕೇಂದ್ರವಾಗಿಟ್ಟು ಅದೇ ಕೈವಾರದ ಸಹಾಯದಿಂದ ಎಳೆದ ಚಾಪವು ವೃತ್ತವನ್ನು 
Cಯಲ್ಲಿ ಕತ್ತರಿಸುವುದು. C ಕೇಂದ್ರವಾಗಿ ಅನಂತರ ಎಳೆದ ಚಾಪ ಮೊದಲನೇ 
ಚಾಪವನ್ನು Dಯಲ್ಲಿ ಕತ್ತರಿಸುವುದು. Obಸರಳರೇಖೆಯನ್ನು ಸೇರಿಸಿದಾಗ ಅದು 
p ಸರಳರೇಖೆಯನ್ನು E ಬಿಂದುವಿನಲ್ಲಿ ಕತ್ತರಿಸುವುದು. 
* ಈಗ EF = FG = GH = ವೃತ್ತದ ತ್ರಿಜ್ಯ = 1 ಮೂಲಮಾನವಿರುವಂತೆ 
p ಸರಳರೇಖೆಯ ಮೇಲೆ EG, H ಬಿಂದುಗಳನ್ನು ಗುರುತಿಸಿ , AH ರೇಖೆಯನ್ನು 
ಸೇರಿಸಿ. ಈಗ AH = T ( ಸರಿಸುಮಾರಾಗಿ) ಎಂದು ತೋರಿಸೋಣ. 
- ಸಾಧನೆ : BOC ಮತ್ತು DDC ತ್ರಿಭುಜಗಳನ್ನು ಮನಸ್ಸಿನಲ್ಲಿ ಕಲ್ಪಿಸಿ 
ಕೊಳ್ಳಿ . ಈಗ BOC ತ್ರಿಭುಜದಲ್ಲಿ OC = 0B = BC = 1 ಆದುದರಿಂದ 
/ _ BOC = 60° . ರಚನೆಯ ಪ್ರಕಾರ OD ರೇಖೆಯು BC ರೇಖೆಯನ್ನು 
ಅರ್ಧಿಸುವುದರಿಂದ / BOE = 30° 


ಗಣಿತವಿಹಾರ 


- ಈಗ tan BOE = tain 30° = 


13 . 


exció tan 2 BOE = BE - BP = BE : BE - V 


EF = 1 ಆದುದರಿಂದ BF = 1 


BH = BF + TG + GH = ( - ) +1+1 = 3 


AH2 = AB24BHP 


= 24 (3 ) 
ಇದನ್ನು ಸರಳೀಕರಿಸಿದರೆ - 21 ಆಗುವುದು , 


'. AH = 


– 412 = 3.14153 


ಈ ರಚನೆಯ ಸಹಾಯದಿಂದ ಬಂದ ಬೆಲೆ, Tನ ನಿಜವಾದ ಬೆಲೆಯಾದ 
3 .14159 . . . . . . ಗೆ ಅತಿ ಸಮೀಪದಲ್ಲಿದೆ. ಇವುಗಳಿಗಿರುವ ವ್ಯತ್ಯಾಸ 
. 00006, ರೂಲರ್‌ ಮತ್ತು ಕೈವಾರಗಳನ್ನು ಉಪಯೋಗಿಸಿ ಒಂದು ಪರಿಮಾಣದ 
ಬೆಲೆಯನ್ನು ಇಷ್ಟು ಕರಾರುವಾಕ್ಕಾಗಿ ನಿರ್ಧರಿಸಿರುವುದು ಆಶ್ಚರ್ಯಕರ ವಿಷಯವೇ 


ಸರಿ , 


- ಅನಂತ ಶ್ರೇಣಿಗಳಮೂಲಕ ಗ ನ ಬೆಲೆಯ ನಿರ್ಧಾರ 

ಎರಡು ಅಡಿ ಉದ್ದದ AB ಎಂಬ ಒಂದು ಕೋಲನ್ನು ತೆಗೆದುಕೊಳ್ಳಿ . ಇದನ್ನು 
A ಎಂಬ ತುದಿಯಲ್ಲಿ ಕೈಯಿಂದ ಹಿಡಿದು ಚಾಕುವಿನಿಂದ ಅದನ್ನು Cನಲ್ಲಿ ಅರ್ಧ 
- ಭಾಗಮಾಡಿ, ಈಗ ಕೆಳಗೆ ಬಿದ್ದ CB ತುಂಡಿನ ಉದ್ದ 1 ಅಡಿ, ಕೈಯಲ್ಲಿ 
ಉಳಿದಿರುವ AC ತುಂಡಿನ ಉದ್ದವೂ ಒಂದು ಅಡಿ, ಪುನಃ ಕೈಯಲ್ಲಿರುವ ACಯನ್ನು 
Dನಲ್ಲಿ ಅರ್ಧಿಸಿ. ಈಗ ಕೆಳಗೆ ಬಿದ್ದ CD ತುಂಡಿನ ಉದ್ದ ! ಅಡಿ, ಕೈಯಲ್ಲಿ 
ಉಳಿದಿರುವ AD ತುಂಡಿನ ಉದ್ದವೂ ! ಅಡಿ. ಈಗ AD ತುಂಡನ್ನು ಪ್ರಯಲ್ಲಿ 
ಅರ್ಧಿಸಿ, ಕೆಳಗೆ ಬಿದ್ದ ED ತುಂಡಿನ ಉದ್ದ 1 ಅಡಿ, ಕೈಯಲ್ಲಿ ಉಳಿದಿರುವ 
AE ತುಂಡಿನ ಉದ್ದವೂ 1 ಅಡಿ. ಹೀಗೆಯೇ ಪುನಃ ಪುನಃ ಅರ್ಧಿಸುತ್ತಾ ಹೋಗಿ 
ಕೆಳಗೆ ಬಿದ್ದ ತುಂಡುಗಳನ್ನೆಲ್ಲ ಸೇರಿಸುತ್ತಾ ಹೋದರೆ ಅವುಗಳ ಉದ್ದ = 


00 


ವಿಜ್ಞಾನ ಕರ್ಣಾಟಕ 


) 


8 


C 


A 


F 


E 


D 


ಚಿತ್ರ 11 
1 + + 1 + 1 + , . . . . . . . . . . . ಇದು ಬರಬರುತ್ತಾ ಕೋಲಿನ 
ಮೊದಲಿನ ಉದ್ದವಾದ 2ನ್ನು ಸಮೀಪಿಸುತ್ತಾ ಬರುವುದು, ಈ ಅರ್ಥದಲ್ಲಿ 

2 = 1 - - 1 + 1 + 1 + . . . . . . . . ಅನಂತ ಪದಗಳವರೆಗೆ 
ಎಂದು ಬರೆಯುವೆವು. ಬಲಗಡೆಯಲ್ಲಿರುವ ಅನಂತ ಶ್ರೇಣಿಯ ಮೊತ್ತ 2ಕ್ಕೆ ಸಮ ಎಂದು 
ಹೇಳುತ್ತೇವೆ. ಬಲಗಡೆಯಲ್ಲಿ ಅನಂತ ಪದಗಳು ಇರುವುದರಿಂದ, ಬಲಗಡೆಯಲ್ಲಿರುವ 
ಪದಗಳೆಲ್ಲವನ್ನೂ ಕೂಡಿ ಮುಗಿಸಲಾಗುವುದಿಲ್ಲ . ಆದರೆ ಬಲಗಡೆಯಲ್ಲಿರುವ ಸಂಖ್ಯೆ 
ಗಳನ್ನು ಕೊಡುತ್ತಾ ಹೋದರೆ ಬರಬರುತ್ತಾ 2 ಎಂಬ ಸಂಖ್ಯೆಯನ್ನು ಸವಿಾಪಿಸುವುದು. 

ಮೊದಲನೇ ಎರಡು ಪದಗಳ ಮೊತ್ತ = 1 
ಮೊದಲನೇ ಮೂರು ಪದಗಳ ಮೊತ್ತ = 1 + 1 + 1 = 1. 75 

ಮೊದಲನೇ ನಾಲ್ಕು ಪದಗಳ ಮೊತ್ತ = 1 + 1 + 1 + 1 = 1 . 875 ಇತ್ಯಾದಿ. 
ಹೀಗೆ ಮೊತ್ತವು ಬರಬರುತ್ತಾ 2 ನ್ನು ಸವಿಾಪಿಸುವುದು. ಈ ಅರ್ಥದಲ್ಲಿ ಬಲಗಡೆ 
ಯಲ್ಲಿರುವಶ್ರೇಣಿಯ ಮೊತ್ತ 2 ಎನ್ನುತ್ತೇವೆ - 
ಮತ್ತು 

2 = 1 + 1 + 1 + 1 + - - . 
ಎಂದು ಬರೆಯುತ್ತೇವೆ. 

T ನ ಬೆಲೆಯನ್ನೂ ಇಂತಹ ಅನಂತ ಶ್ರೇಣಿಗಳ ಮೊತ್ತದ ರೂಪದಲ್ಲಿ ಕೊಡಲ, 
ಅನೇಕರು ಪ್ರಯತ್ನಿಸಿದರು. ಅಂತಹ ಕೆಲವುಶ್ರೇಣಿಗಳನ್ನು ಕೆಳಗೆಕೊಟ್ಟಿದೆ. 
(1) ಗ್ರಿಗರಿಯ ಶ್ರೇಣಿ: 

" = 1 - + 1 - 1 + - h + 15 . . . . . . 


ಗಣಿತವಿಹಾರ 


ರಿ 


1 


| 


3 


ಅಥವಾ 
T = 43 1 - + - + - h + is . . . . . 
(2) ಮಾಕಿನ್‌ನಶ್ರೇಣಿ(Machin 's series) 
- T = 16 ( 1 _ 1 1 1 

10 15 - 3x535x55 - 7 + 57 * • • • • 


- 239- x239 * Als): 1419; ..} 


ಸೂಚನೆ : ಇಲ್ಲಿ ಬಲಗಡೆ ಬರೆದಿರುವಷ್ಟು ಪದಗಳನ್ನು ಮಾತ್ರ ಕೂಡಿದರೆ T = 3.14 
15926535 ( ಒಂಬತ್ತು ಸ್ಥಾನಗಳವರೆಗೆ) 
(3) ಫಾರ್ಸ್ನ ಶ್ರೇಣಿ( Sharp's series) 


TT - 23 


| - 


↑ 


[ 


22 - 0 


25 + * * * 


* 


ಬಲಗಡೆಯಲ್ಲಿರುವ ಪದಗಳನ್ನು ಮೊದಲಿನಿಂದ ಕೂಡುತ್ತಾ ಹೋದರೆ ಹೆಚ್ಚು ಹೆಚ್ಚು 
ಪದಗಳನ್ನು ತೆಗೆದುಕೊಂಡಷ್ಟೂ ಮೊತ್ತವುTಗೆ ಹೆಚ್ಚು ಹೆಚ್ಚು ಸಮೀಪದಲ್ಲಿರುವುದು. 
ಮಾದರಿ ಸಂಖ್ಯೆಗಳು ( Normal numbers ) 

ಪೈಯನ್ನು ಅನೇಕ ದಶಮಾಂಶ ಸ್ಥಾನಗಳ ವರೆಗೆ ಲೆಕ್ಕಾಚಾರಮಾಡುವುದರಲ್ಲಿ 
ಮತ್ತೊಂದು ಉದ್ದೇಶವೂ ಇದೆ. ಯಾವ ಸಂಖ್ಯೆಯನ್ನಾಗಲಿ, ಅದನ್ನು ದಶಮಾಂಶ 
ರೂಪಕ್ಕೆ ತಂದಾಗ ದಶಮಾಂಶ ಬಿಂದುವಿನ ಬಲಗಡೆ ಪ್ರತಿಯೊಂದು ಸ್ಥಾನದಲ್ಲ 

- 0, 1 ,2 ,3, 4 ,5 , 6, 7, 8,9 
ಈ ಹತ್ತು ಅಂಕಗಳಲ್ಲಿ ಒಂದು ಬಂದೇ ಬರುವುದು. ಒಂದು ಸಂಖ್ಯೆಯ ದಶಮಾಂಶ 
ರೂಪದಲ್ಲಿ 100 ಸ್ಥಾನಗಳಿವೆ ಎನ್ನಿ , ಈನೂರು ಸ್ಥಾನಗಳಲ್ಲಿ ಪ್ರತಿಯೊಂದು ಅಂಕವೂ 
ಎಷ್ಟು ಸಲ ಬರುವುದು ಎಂಬುದನ್ನು ವಿಚಾರ ಮಾಡೋಣ. ಪ್ರತಿಯೊಂದೂ ಹತ್ತು 
ಸಲ ಬರಬಹುದೆಂದು ನಿರೀಕ್ಷಿಸುವುದು ಸಹಜ . ಎಂದರೆ ಯು ಹತ್ತು ಸಲ, 
1 ಎಂಬ ಅಂಕ ಹತ್ತು ಸಲ , 2 ಎಂಬ ಅಂಕ ಹತ್ತು ಸಲ, . . . . . ೨ ಎಂಬ 
ಅಂಕ ಹತ್ತು ಸಲ ಬರಬಹುದೆಂದು ನಿರೀಕ್ಷಿಸುವುದು ಸಹಜ , ಪ್ರತಿಯೊಂದು ಸ್ಥಾನ 
ದಲ್ಲ ಹತ್ತು ಅಂಕಗಳಲ್ಲಿ ಒಂದು ಬರಬಹುದಾದುದರಿಂದ ಪ್ರತಿಯೊಂದು ಅಂಕವೂ 
ಪ್ರತಿಯೊಂದು ಸ್ಥಾನದಲ್ಲಿಯೂ ಬರುವ ಸಂಭವನೀಯತೆ ( probability) 1 
- 6 


೮೨ 


ವಿಜ್ಞಾನ ಕರ್ಣಾಟಕ 


ಎನ್ನುತ್ತೇವೆ. ಈ ಸಂಭವನೀಯತೆಗೆ ಅನುಗುಣವಾಗಿ ಅಂಕಗಳು ದಶಮಾಂಶ 
ಸ್ಥಾನದಲ್ಲಿ ಬಂದರೆ ಅಂತಹ ಸಂಖ್ಯೆಯನ್ನು ಮಾದರಿ ಸಂಖ್ಯೆ (normal number ) 
ಎನ್ನುತ್ತೇವೆ. 

N ಎಂಬುದು ಒಂದು ಮಾದರಿ ಸಂಖ್ಯೆ ಎನ್ನೋಣ 
, ಇದರಲ್ಲಿ 10, 000 
ದಶಮಾಂಶ ಸ್ಥಾನಗಳಿವೆ ಎನ್ನೋಣ. ಈ 10 , 000 ಸ್ಥಾನಗಳಲ್ಲಿ 0,1,2,3, . . 9 
ಇವುಗಳಲ್ಲಿ ಪ್ರತಿಯೊಂದು ಅಂಕವೂ 10,000 = 1000 ಸಲ ಬಂದಿರಬೇಕು. 
ಅಷ್ಟೇ ಅಲ್ಲದೆ ಯಾವುದಾದರೂ ಕ್ರೈಸ್ತವಾದ ಸಂಖ್ಯೆಗಳ ಜೋಡಿಗಳು ಬರುವ ಸಂಭವ 
ನೀಯತೆ • = ಆದುದರಿಂದ 00 , 11 ,23, ಮುಂತಾದ ಪ್ರತಿಯೊಂದು 


ಜೋಡಿಯ X 10,000 = 100 ಸಲ ಬಂದಿರಬೇಕು. 000 , 112, 333 
100 

1 1 1 
ಮುಂತಾದ ತ್ರಿವಳಿಗಳು ಬರುವ ಸಂಭವ ನೀಯತೆ 10X10X 1 = 1000 

1 
ಆದುದರಿಂದ ಪ್ರತಿಯೊಂದು ರೀತಿಯ ತ್ರಿವಳಿಯ X 10, 000 = 10 ಸಲ 
ಬಂದಿರಬೇಕು. 

ಸರಿಮೆಯ ಸಂಖ್ಯೆಗಳು ಮಾದರಿ ಸಂಖ್ಯೆಗಳಾಗಲಾರವು. ಏಕೆಂದರೆ ಇವುಗಳ 
ದಶಮಾಂಶ ರೂಪದಲ್ಲಿ ಅನಂತ ಸ್ಥಾನಗಳಿದ್ದಾಗ ಒಂದೇ ರೀತಿಯ ಅಂಕಗಳ 
ಗುಂಪು ಪುನರಾವರ್ತಿಸುವುದು . ಉದಾಹರಣೆಗೆ, 


* = . 36 36 36 36 ........ 


D 


00. 


ಇಲ್ಲಿ 3 , 6 ಎಂಬ ಸಂಖ್ಯೆಗಳೇ ಪುನಃ ಪುನಃ ಬರುತ್ತಿರುವುವು. ಆದುದರಿಂದ 
0, 1 , 2 , 4 , 7, 8 , 9 ಇವುಗಳು ಬರುವುದೇ ಇಲ್ಲ . ನಾವು ನೂರು ದಶಮಾಂಶ 
ಸ್ಥಾನಗಳನ್ನು ಆರಿಸಿದರೆ ಐವತ್ತು ಸಲ 3 ಮತ್ತು ಐವತ್ತು ಸಲ 6 ಬರುವುವು. 
ಇದು ಮಾದರಿ ಸಂಖ್ಯೆಯಾಗಿದ್ದಿದ್ದರೆ, ಪ್ರತಿಯೊಂದು ಅಂಕವೂ ಹತ್ತು ಸಲ ಬರ 
ಬೇಕಾಗಿತ್ತು . 

ಎಲ್ಲ ಅಂಕಗಳೂ ಪುನರಾವರ್ತಿಸುವ 


137174210 - ೧. 123456789012345678901234567890 
1111111111 


ಗಣಿತ ವಿಹಾರ 


ಈ ಸಂಖ್ಯೆಯೂ ಮಾದರಿ ಸಂಖ್ಯೆಯಲ್ಲ, ಏಕೆಂದರೆ ಇದರಲ್ಲಿ 00 , 11 , 22 , 
55 ಮುಂತಾದ ಜೋಡಿಗಳೂ 000, 111 , 333 ಮುಂತಾದ ಜೋಡಿಗಳೂ 
ಬರುವುದೇ ಇಲ್ಲ. ಈ ಸಂಖ್ಯೆಯಲ್ಲಿ ಹತ್ತು ಸಾವಿರ ಸ್ಥಾನಗಳನ್ನು ಆರಿಸಿದರೆ , ಪ್ರತಿ 
ಜೋಡಿಯ ಹಿಂದೆಯೇ ತಿಳಿಸಿದಂತೆ 1000 ಸಲ, ಪ್ರತಿ ತ್ರಿವಳಿಯ 100 ಸಲ 
ಬಂದಿದ್ದರೆ ಇದು ಮಾದರಿ ಸಂಖ್ಯೆಯಾಗುತ್ತಿತ್ತು , 

_ T ಎನ್ನು ವುದು ಮಾದರಿ ಸಂಖ್ಯೆಯೇ ಎಂಬ ಪ್ರಶ್ನೆ ಉದ್ಭವಿಸುವುದು ಸಹಜ . 
ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿಯಲ್ಲಿ ENIAC ಎಂಬ ಗಣಕ 
ಯಂತ್ರದ ಸಹಾಯದಿಂದ, T ನ ಬೆಲೆಯನ್ನು ಎರಡು ಸಾವಿರ ದಶಮಾಂಶ ಸ್ಥಾನಗಳ 
ವರೆಗೆ ಕಂಡುಹಿಡಿದರು. ಈ ಸ್ಥಾನಗಳಲ್ಲಿ | 


0 ಯು 
1 ಎಂಬ ಅಂಕ 
2 ಎಂಬ ಅಂಕ 
3 ಎಂಬ ಅಂಕ 
4 ಎಂಬ ಅಂಕ 
5 ಎಂಬ ಅಂಕ 
6 ಎಂಬ ಅಂಕ 
7 ಎಂಬ ಅಂಕ 
8 ಎಂಬ ಅಂಕ 
9 ಎಂಬ ಅಂಕ 


182 ಸಲ 
212 ಸಲ 
207 ಸಲ 
189 ಸಲ 
195 ಸಲ 
205 ಸಲ 
200 ಸಲ 
197 ಸಲ 
202 ಸಲ 
21 ಸಲ 


ಬಂದಿವೆ ಎಂದರೆ ಪ್ರತಿಯೊಂದು ಅಂಕವೂ ಸುಮಾರು ಇನ್ನೂರು ಸಲ ಬಂದ 
ಹಾಗಾಯಿತು. ಪ್ರತಿ ಜೋಡಿಗಳು, 20 ಸಲ, ಪ್ರತಿ ತ್ರಿವಳಿಯ 2 ಸಲ 
( ಸುಮಾರು) ಬಂದಿದ್ದು ವು . ಇನ್ನೂ ಹೆಚ್ಚು ಹೆಚ್ಚು ದಶಮಾಂಶ ಸ್ಥಾನಗಳನ್ನು 
ಆರಿಸಿದಾಗ ಪ್ರತಿ ಅಂಕ , ಪ್ರತಿಯೊಂದು ಅಂಕಗಳ ಜೋಡಿ, ಪ್ರತಿ ಅಂಕಗಳ ತ್ರಿವಳಿ 
ಇವು ಸಂಭವನೀಯತೆಗೆ ಅನುಗುಣವಾಗಿ ಬರಬಹುದೆಂಬ ನಿರೀಕ್ಷೆ ಸಫಲವಾಗಬಹುದು. 
ಆದುದರಿಂದ T ಒಂದು ಮಾದರಿ ಸಂಖ್ಯೆಯೇ ಆಗಿರಬೇಕೆಂದು ನಾವು ಆಶಿಸಬಹುದು, 
ಆದರೆ ಈ ಸಿದ್ದಾಂತವನ್ನು ತಾತ್ವಿಕವಾಗಿ ಸಾಧಿಸಿದರೆ ಮಾತ್ರ T ಎಂಬುದು ಮಾದರಿ 
ಸಂಖ್ಯೆ ಎಂದು ಸಿದ್ಧಪಡಿಸಿದಂತಾಗುವುದು. 

T ಯನ್ನು ಗಣಕಯಂತ್ರಗಳ ಸಹಾಯದಿಂದ ಈಗಾಗಲೇ ಇಪ್ಪತ್ತು 
ಸಾವಿರ ದಶಮಾಂಶ ಸ್ಥಾನಗಳವರೆಗೆ ಕಂಡು ಹಿಡಿದಿದ್ದಾರೆ. ಇನ್ನು ಸ್ವಲ್ಪ 
ಕಾಲದಲ್ಲಿಯೇ ಇದರ ಬಾಲಂಗೋಚಿ ಇನ್ನೂ ದೊಡ್ಡದಾಗಿ, ಇದರ ಬೆಲೆಯನ್ನು 


೮೪ 


ವಿಜ್ಞಾನ ಕರ್ಣಾಟಕ 


ಒಂದು ಲಕ್ಷ ಸ್ಥಾನಗಳವರೆಗೂ ನಿರ್ಧರಿಸಬಹುದು. ಈ ಪ್ರಯತ್ನಗಳಿಂದ ಏನು 
ಉಪಯೋಗ? ಅಂತಹ ಉಪಯೋಗವೇನೂ ಇಲ್ಲ. ಆದರೆ ಗಾಣವು ಸರಿಯಾಗಿ 
ಅರೆಯುವ ಕೆಲಸ ಮಾಡುತ್ತಿದೆಯೇ ಎಂಬುದನ್ನು ನೋಡಲು ಗಾಣಕ್ಕೆ ಕಬ್ಬಿನ 
ಸಿಪ್ಪೆಯನ್ನು ಕೊಟ್ಟು ನೋಡುವಂತೆ, ಹೊಸದಾಗಿ ರೂಪಿಸಿದ ಗಣಕಯಂತ್ರವು 
ಸರಿಯಾಗಿ ಕೆಲಸ ಮಾಡುತ್ತದೆಯೇ ಎಂಬುದನ್ನು ನಿರ್ಧರಿಸಲು ಅದಕ್ಕೆ ಯನ್ನು 
ಸಾವಿರಾರು ಸ್ಥಾನಗಳವರೆಗೆ ಕಂಡುಹಿಡಿಯುವಂತೆ ಆದೇಶ ನೀಡುವರು, ಇದೇ 
ಇದರ ದೊಡ್ಡ ಬಾಲಂಗೋಚಿಯ ಉಪಯೋಗ, 


ವಿಜ್ಞಾನ ವಾರ್ತೆ 


- ನೈರಸ್ ತರಹದ ಹೊಸದೊಂದು ಕಣ 

ಪ್ರಾಣಿಗಳಿಗೂ ಸಸ್ಯಗಳಿಗೂ ಬರುವ ಅನೇಕ ರೋಗಗಳಿಗೆ ಸೂಕ್ಷ್ಮಜೀವಿಗಳು 
ಕಾರಣವೆಂದು ತೋರಿಸಿಕೊಟ್ಟದ್ದು ಲೂಯಿ ಪಾಶ್ಚರ್, ಬಹುಮಟ್ಟಿಗೆ ಏಕಕೋಶ 
ಜೀವಿಗಳಾದ ಈ ರೋಗಕಾರಕಗಳು ಅತಿಥೇಯ ದೇಹವನ್ನು ಹೊಕ್ಕು ಅಲ್ಲಿ ತಮ್ಮ 
ವಂಶವೃದ್ಧಿ ಮಾಡಿಕೊಳ್ಳುವುದರ ಪರಿಣಾಮವಾಗಿ ರೋಗಗಳು ಉಂಟಾಗುವುವು. 
ಅಂತಹ ಅನೇಕ ಏಕಕೋಶಜೀವಿಗಳನ್ನು ಆತ ಗುರುತಿಸಿದ, ಆದರೆ ಕೆಲವು ಅಂಟು 
ರೋಗಗಳು ಸೂಕ್ಷ್ಮಜೀವಿಗಳಿಂದ ಉದ್ಭವಿಸುವಂತೆ ಕಂಡರೂ ಆ ರೋಗಗಳಿಗೆ ಕಾರಣ 
ವಾದ ಸೂಕ್ಷ್ಮಜೀವಿಗಳು ಆತನ ಕಾಲದಲ್ಲಿ ಪತ್ತೆಯಾಗಿರಲಿಲ್ಲ . ಏಕಕೋಶಜೀವಿಗಳ 
_ ಗಿಂತ ಸೂಕ್ಷ್ಮವಾದ , ಜೀವಕೋಶವೆಂಬುದೇ ಇಲ್ಲದಿರುವ, ಒಂದು ಬಗೆಯ ಕಣಗಳು 
ಅಂತಹ ಅನೇಕರೋಗಗಳನ್ನು ಉಂಟುಮಾಡಬಲ್ಲವೆಂಬುದು ಅಲ್ಲಿಂದೀಚೆಗೆ ತಿಳಿದು 
ಬಂತು. ಈ ರೋಗಕಾರಕಗಳಿಗೆ ವೈರಸ್ ಗಳೆಂದು ಹೆಸರು. ವೈರಸ್‌ಗಳುಪ್ರೋಟೀನಿನ 
ಹೊದಿಕೆಯುಳ್ಳ ನ್ಯೂಕ್ಲಿಯಿಕ್ ಆಮ್ಲದ ಕಣಗಳು. ಅತಿಥೇಯ ದೇಹದ ಹೊರಗಡೆ 
ಪುಷ್ಟಿ ಕಾರಕ ಪದಾರ್ಥಗಳ ಮಾಧ್ಯಮದಲ್ಲಿ ಈ ವೈರಸ್‌ಗಳು ವೃದ್ಧಿಯಾಗುವುದಿಲ್ಲ. 
ಆದರೆ ಅವು ಅತಿಥೇಯ ದೇಹದ ಜೀವಕೋಶವನ್ನು ಹೊಗುವಾಗ ತಮ್ಮ ಪ್ರೊಟೀನ್ 
ಹೊದಿಕೆಯನ್ನು ಕಳಚಿಹಾಕಿ, ಕೋಶವನ್ನು ಹೊಕ್ಕು , ಅಲ್ಲಿ ವಂಶವೃದ್ಧಿ ಹೊಂದುವುದು 
- ಮಾತ್ರವಲ್ಲದೆ ತಮಗೆ ಅಗತ್ಯವಾದಪ್ರೊಟೀನ್ ಹೊದಿಕೆಯನ್ನೂ ತಯಾರಿಸಿಕೊಂಡು 
ಅಧಿಕ ಸಂಖ್ಯೆಯಲ್ಲಿ ಹೊರಬರುತ್ತವೆ. 
- ಇದೀಗ ವೈರಸ್ ಕಣಗಳಿಗಿಂತಲೂ ಚಿಕ್ಕದಾದ ಒಂದು ಬಗೆಯ ರೋಗಕಾರಕ 
ಪತ್ತೆಯಾಗಿದೆ. ಆಲೂಗಡ್ಡೆಯ ಫಸಲಿಗೆ ಕದಿರು ರೋಗವೆಂಬ ಒಂದು ಬಗೆಯ 
ರೋಗವನ್ನು ತರಬಲ್ಲ ಈ ಅತಿಸೂಕ್ಷ್ಮ ಕಣಗಳನ್ನು ಪತ್ತೆ ಮಾಡಿರುವವರು 
ಅಮೆರಿಕದ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಸಸ್ಯರೋಗಶಾಸ್ತ್ರಜ್ಞ 
ಥಿಯೊಡೊರ್ ಒ , ಡೀನರ್‌ ಎಂಬುವರು. ಈ ಕಣಗಳಿಗೆ ಪ್ರೊಟೀನ್ ಹೊದಿಕೆ 
ಸಹ ಇಲ್ಲ. ಅವು ಕೇವಲ ನ್ಯೂಕ್ಲಿಯಿಕ್ ಆಮ್ಲದ ತುಣಕುಗಳು, ಇವು ವೈರಸ್ 
ಗಳಂತೆಯೇ ಅತಿಥೇಯ ದೇಹದ ಜೀವಕೋಶಗಳ ಒಳಗೆ ಸಂಖ್ಯಾವೃದ್ಧಿ ಹೊಂದಿ 
ರೋಗ ಉಂಟುಮಾಡುವುವು. ಈ ರೋಗದ ಪರಿಣಾಮವಾಗಿ ಆಲೂಗಡ್ಡೆ ಕದಿರಿನ 
ಆಕಾರ ತಾಳುವುದು . 

ವೈರಸ್‌ಗಳಲ್ಲಿ ಅತ್ಯಂತ ಚಿಕ್ಕವುಗಳ ಅಣುತೂಕ ಸುಮಾರು 4 , 000 , 000 


೮೬ 


ವಿಜ್ಞಾನ ಕರ್ಣಾಟಕ 


ಇರುತ್ತದೆ. ಅಂತಹ ಚಿಕ್ಕ ವೈರಸಿನ ನ್ಯೂಕ್ಲಿಯಿಕ್ ಆಮ್ಲದ ತಿರುಳೇ 1 ,000,000 
ತೂಕವಿರುತ್ತದೆ. * ವೈರಾಯಿಡ್ ” ಎಂದು ಕರೆಯಲಾಗಿರುವ ಈ ಹೊಸಬಗೆಯ 
ಕಣಗಳ ಅಣುತೂಕ ಕೇವಲ 50, 000 ! ಅದು 400 ರಿಂದ 500 À ಉದ್ದವಿರುವ 
ಒಂಟಿ ಎಳೆಯ RNA, ಅದರಲ್ಲಿರುವ ನ್ಯೂಕ್ಲಿಯೊಟೈಡುಗಳ ಸರಣಿ 50 ಅಮೈನೊ 
ಆಮ್ಲಗಳ ಸರಪಳಿಯೊಂದನ್ನು ಸಂಶ್ಲೇಷಿಸಬಲ್ಲದು, ಅಷ್ಟೆ . ಅಂದರೆ, ಸಾಧಾರಣ 
ಗಾತ್ರದ ಒಂದುಪ್ರೊಟೀನ್ ಅಣುವನ್ನೂ ಅದು ಸಂಶ್ಲೇಷಿಸಲಾರದು. ಸಸ್ಯಗಳಲ್ಲಿಯೂ 
ಪ್ರಾಣಿಗಳಲ್ಲಿಯೂ ಈ ವೈರಾಯಿಡುಗಳು ಇನ್ನೂ ಅನೇಕ ಬಗೆಯ ರೋಗಗಳನ್ನು 
ಉಂಟುಮಾಡಬಲ್ಲವೆಂಬಂತೆ ಕಾಣುತ್ತದೆ. ಯಕೃತ್ತಿನ ಕೆಲವು ಅಂಟುಜಾಡ್ಯಗಳಿಗೂ 
ಕೆಲವು ಬಗೆಯ ಕ್ಯಾನ್ಸರ್‌ಗಳಿಗೂ ವೈರಾಯಿಡುಗಳೇ ಕಾರಣವಿರಬೇಕೆಂದು ನಂಬ 
ಲಾಗಿದೆ. 
( ಆಧಾರ : Chenistry , ಅಕ್ಟೋಬರ್ 1971 ) 


ತರ್ಮುದ ಕ್ಯಾನ್ಸರ್‌ಗೆ ಹೊಸ ಬಗೆಯ ಚಿಕಿತ್ಸೆ 
ಈ ಜಗತ್ತಿನ ವಿವಿಧ ಭಾಗಗಳಲ್ಲಿ ಇಂದು ಕ್ಯಾನ್ಸರ್‌ ಕುರಿತು ನಡೆಸುತ್ತಿರುವ 
ಸಂಶೋಧನೆಯು ಬಹುಮಟ್ಟಿಗೆ ರೋಗಿಯ ರಕ್ಷಣಾವ್ಯವಸ್ಥೆಯನ್ನು ಬಲಗೊಳಿಸುವ 
ದಿಕ್ಕಿನಲ್ಲಿ ನಡೆದಿದೆ. ಕ್ಯಾನ್ಸರ್ ಜೀವಕೋಶಗಳು ಆರೋಗ್ಯಕರ ಜೀವಕೋಶಗಳಿಗಿಂತ 
ಭಿನ್ನವಾಗಿರುವುದರಿಂದ ದೇಹವು ಅವನ್ನು ಪರಕೀಯ ಪದಾರ್ಥಗಳೆಂದು ಗುರುತಿಸುತ್ತದೆ. 
ಆದುದರಿಂದ ದೇಹದ ರಕ್ಷಣಾವ್ಯವಸ್ಥೆ ಕಾರ್ಯೋನ್ಮುಖವಾಗುತ್ತದೆ. ಕೆಲವು ವಿಜ್ಞಾನಿ 
ಗಳ ಅಭಿಪ್ರಾಯದಂತೆ ನಮ್ಮಲ್ಲಿಎಲ್ಲರಿಗೂ ಸದಾ ಕ್ಯಾನ್ಸರ್‌ ಬರುತ್ತಲೇ ಇರುತ್ತದೆ ; 
ಆದರೆ ಅದು ಗಣನೀಯ ಪ್ರಮಾಣ ಮುಟ್ಟುವ ಮೊದಲೇ ನಮ್ಮ ದೇಹದ ರಕ್ಷಣಾ 
ವ್ಯವಸ್ಥೆ ಕ್ಯಾನ್ಸರ್ ಕೋಶಗಳನ್ನು ನಾಶಮಾಡುತ್ತದೆ. ಕೆಲವು ವೇಳೆ ಯಾವುದೋ 
ಅಜ್ಞಾತ ಕಾರಣಗಳ ಪರಿಣಾಮವಾಗಿ ದೇಹದ ರಕಣಾವ್ಯವಸ್ಥೆ ದುರ್ಬಲಗೊಳ್ಳುವುದ 
ರಿಂದ ಕ್ಯಾನ್ಸರ್ ಕೋಶಗಳ ಕೈ ಮೇಲಾಗುತ್ತದೆ. ಹಾಗೆ ದುರ್ಬಲಗೊಂಡ ರಕ್ಷಣಾ 
ವ್ಯವಸ್ಥೆಯನ್ನು ಕೃತಕವಾಗಿ ಚುರುಕುಗೊಳಿಸುವ ಪ್ರಯತ್ನ ಈಗ ನಡೆಯುತ್ತಿದೆ. 
ಈ ಬಗೆಯ ಕೃತಕ ಉತ್ತೇಜನ ಎಷ್ಟೇ ಆಗಲಿ , ಚೆನ್ನಾಗಿ ರೂಪುಗೊಂಡ ಕ್ಯಾನ್ಸರ್ 
ಗೆಡ್ಡೆಯನ್ನು ನಿರ್ಮೂಲಮಾಡಲಾರದು. ಶಸ್ತ್ರಕ್ರಿಯೆ ಅಥವಾ ವಿಕಿರಣ ಚಿಕಿತ್ಸೆಯಿಂದ 
ನಾಶವಾಗದೆ ಉಳಿದ ಕ್ಯಾನ್ಸರ್ ಕೋಶಗಳನ್ನು ನಾಶಮಾಡುವುದು ಸಾಧ್ಯವಾದೀತು. 
- ಲಂಡನ್ನಿನ ರಾಯಲ್ ಮಾರ್ಸ್ಡೆನ್ ಆಸ್ಪತ್ರೆಯ ಕ್ಯಾನ್ಸರ್‌ ಸಂಶೋಧ 
ನಾಲಯದ ವೈದ್ಯರು ಒಂದು ಪ್ರಯೋಗ ನಡೆಸಿದರು, ಚರ್ಮದ ಕ್ಯಾನ್ಸರ್‌ನಿಂದ 
ನರಳುತ್ತಿರುವ ಇಬ್ಬರು ರೋಗಿಗಳನ್ನಾರಿಸಿಕೊಂಡು ಒಬ್ಬನ ಕ್ಯಾನ್ಸರ್‌ ಅಂಗಾಂಶವನ್ನು 
ಇನ್ನೊಬ್ಬನಿಗೆ ಚುಚ್ಚಿದರು . ಅವನ ದೇಹವು ಪರಕೀಯ ಕೋಶಗಳನ್ನು ಗುರುತಿಸಿ 


ವಿಜ್ಞಾನ ವಾರ್ತೆ 


೮೭ 


ತನ್ನ ರಕ್ಷಣಾವ್ಯವಸ್ಥೆಯನ್ನು ಚುರುಕುಗೊಳಿಸಿತು. ಸ್ವಲ್ಪ ಕಾಲದ ತರುವಾಯ ಅವನ 
ರಕ್ತದ ಸೀರಮ್‌ನಿಂದ ತಯಾರಿಸಿದ ಸಾರವನ್ನು ಮೊದಲನೆಯ ರೋಗಿಗೆ ಚುಚ್ಚಿದರು. 
ಅವನ ರಕ್ಷಣಾವ್ಯವಸ್ಥೆಯ ಕಾರ್ಯದಕ್ಷತೆ ವರ್ಧಿಸಿತು. 

ಯಾವುದೇ ರೋಗಿಯ ರಕ್ಷಣಾವ್ಯವಸ್ಥೆ ಆ ರೋಗಿಯ ಕ್ಯಾನ್ಸರ್‌ ಗೆಡ್ಡೆಯೊಂದಿಗೆ 
ಹೋರಾಡುವಾಗ ದುರ್ಬಲವಾಗಿದ್ದರೂ ಅವನ ಕ್ಯಾನ್ಸರ್ ಕೋಶಗಳು ಇನ್ನೊಬ್ಬನ 
ದೇಹದಲ್ಲಿ ಮಾತ್ರ ಪ್ರಬಲವಾದ ಪ್ರತಿಕ್ರಿಯೆಯನ್ನುಂಟುಮಾಡುವುವೆಂಬುದೇ ಈ 
ಪ್ರಯೋಗಕ್ಕೆ ಆಧಾರ. ಈ ಭಾವನೆ ಹೊಸದೇನಲ್ಲ . ರಾಯಲ್ ಮಾರ್ಸ್ಡೆ ನ್ 
ಆಸ್ಪತ್ರೆಯಲ್ಲಿ ಕೈಗೊಂಡ ಪ್ರಯೋಗಗಳಲ್ಲಿ ನಿಜವಾಗಿಯೂ ಹೊಸದೇನೆಂದರೆ , 
ಇನ್ನೊಬ್ಬನ ಕ್ಯಾನ್ಸರ್ ಕೋಶಗಳನ್ನು ಚುಚ್ಚಿಸಿಕೊಂಡ ಎರಡನೇ ರೋಗಿಯ 
ರಕ್ತದಿಂದ ಸತ್ವ ಉಳ್ಳ ಅಂಶವನ್ನೇ ಬೇರ್ಪಡಿಸಿ ಅದರ ಸಹಾಯದಿಂದ ಮೊದಲನೆ 
ರೋಗಿಯ ರಕ್ಷಣಾವ್ಯವಸ್ಥೆಯನ್ನು ಚುರುಕುಗೊಳಿಸಿದ್ದು , 

ಪರಕೀಯ ಪದಾರ್ಥಗಳನ್ನು ಗುರುತಿಸಿ ನಾಶಮಾಡುವುದರಲ್ಲಿ ಪ್ರಮುಖ ಪಾತ್ರ 
ವಹಿಸುವ ಬಿಳಿ ರಕ್ತಕಣಗಳು ಅಪಾಯವನ್ನು ಗುರುತಿಸಿದ ತರುವಾಯ ಒಂದು ಸಂಕೇತ 
ವಾಹಕ ರಾಸಾಯನಿಕದ ಮುಖಾಂತರ ಆ ವರ್ತಮಾನವನ್ನು ತಮ್ಮ ತಮ್ಮಲ್ಲೇ 
ವಿನಿಮಯ ಮಾಡಿಕೊಳ್ಳುತ್ತವೆ. ಈ ಸಂಕೇತಕವಾಹಕ ರಾಸಾಯನಿಕವನ್ನು ಅವರು 
ಬೇರ್ಪಡಿಸಿ ಮೊದಲನೆಯ ರೋಗಿಗೆ ಚುಚ್ಚಿದ್ದಾರೆ. ಅದು ಅವನ ದೇಹದಲ್ಲಿ ತನ್ನ 
ಕೆಲಸವನ್ನು ಮುಂದುವರಿಸುವ ಮೂಲಕ ದೇಹದ ರಕ್ಷಣಾವ್ಯವಸ್ಥೆಯನ್ನು ಬಲಪಡಿಸು 


ಈ ವಿಧಾನವನ್ನು ಚರ್ಮದ ಕ್ಯಾನ್ಸರ್‌ಗೆ ಮಾತ್ರವಲ್ಲದೆ ಇತರ ಬಗೆಯ ಕ್ಯಾನ್ಸರ್‌ 
ಗಳಿಗೂ ಅನ್ವಯಿಸಬಹುದೆಂದು ಆ ವೈದ್ಯರು ಅಭಿಪ್ರಾಯಪಡುತ್ತಾರೆ. ಈಗ ನಡೆಸಿರುವ 
ಪ್ರಯೋಗದಲ್ಲಿ ರೋಗ ಉಲ್ಬಣಿಸಿದಂಥ ರೋಗಿಗಳನ್ನು ಉಪಯೋಗಿಸಿಕೊಂಡು, 
ಸಂಬಂಧಪಟ್ಟವರ ಅನುಮತಿ ಪಡೆದು ಪ್ರಯೋಗ ನಡೆಸಿದ್ದಾರೆ. ಫಲಿತಾಂಶ ಆಶಾ 
ದಾಯಕವಾಗಿರುವುದರಿಂದ ರೋಗವು ಇನ್ನೂ ಪ್ರಾರಂಭಾವಸ್ಥೆಯಲ್ಲಿರುವವರ ಮೇಲೆ 
ಪ್ರಯೋಗಮಾಡಿ ನೋಡುವ ಯೋಚ 
( ಆಧಾರ : Spectrum No , 89, 1971) . 


ಕ್ಷಯರೋಗಕ್ಕೆ ಒಂದು ಹೊಸ ಮದ್ದು 

ಹದಿನೆಂಟು ಹತ್ತೊಂಬತ್ತನೆಯ ಶತಮಾನಗಳಲ್ಲಿ, ಅಷ್ಟೇಕೆ, ಇಪ್ಪತ್ತನೆಯ 
ಶತಮಾನದ ಪ್ರಾರಂಭದಲ್ಲಿ ಸಹ ಕ್ಷಯ ರೋಗಕ್ಕೆ ಯಾವ ಸಿದೌಷಧಿಯೂ ಗೊತ್ತಿರ 
ಲಿಲ್ಲ. ಅನೇಕ ಗಿಡಮೂಲಿಕೆಗಳನ್ನು ಉಪಯೋಗಿಸುತ್ತಿದ್ದರಾದರೂ ಅವುಗಳಲ್ಲಿ 
ಯಾವುದೂ ಖಚಿತವಾಗಿ ಕೆಲಸ ಮಾಡುತ್ತಿರಲಿಲ್ಲ . ಚಿಕಿತ್ಸೆಗಾಗಿ ವೈದ್ಯರು ನೀಡುತ್ತಿದ್ದ 


೮೨ 


ವಿಜ್ಞಾನ ಕರ್ಣಾಟಕ 


ಸಲಹೆಗಳೂ ಅನೇಕ ವೇಳೆ ಪರಸ್ಪರ ವಿರುದ್ದವಾಗಿರುತ್ತಿದ್ದು ವು. ಪರ್ವತಾರೋಹಣ 
ಒಳ್ಳೆಯದೆಂದು ಕೆಲವರು ಸಲಹೆ ನೀಡಿದರೆ, ಹಾಸಿಗೆಯಲ್ಲಿ ಸಂಪೂರ್ಣ ವಿಶ್ರಾಂತಿ 
ಪಡೆಯತಕ್ಕುದೆಂದು ಇನ್ನು ಕೆಲವರು ಹೇಳುತ್ತಿದ್ದರು, ಶೀತ ಹವೆ ಒಳ್ಳೆಯದೆಂದು 
ಒಬ್ಬರೂ ಉಷ್ಣ ಹವೆ ಒಳ್ಳೆಯದೆಂದು ಇನ್ನೊಬ್ಬರೂ ಹೇಳುತ್ತಿದ್ದರು. 

1939 ರಲ್ಲಿ ಸೆಲ್ಮನ್ ನಾಕ್ಸ್‌ಮನ್‌ರವರು ಸೈಪ್ರೊಮೈಸಿನ್ ಕಂಡುಹಿಡಿದಾಗ 
ಮೊತ್ತ ಮೊದಲ ಬಾರಿಗೆ ಕ್ಷಯಕ್ಕೆ ಒಂದು ಸಿದ್ಧಿ ಸಿಕ್ಕಂತಾಯಿತು. ಕ್ಷಯರೋಗ 
ಕಾರಕ ಸೂಕ್ಷ್ಮಜೀವಿಗಳನ್ನು ಮಣ್ಣಿನಲ್ಲಿ ಹೂತರೆ ಅವು ಕೆಲವು ದಿವಸಗಳಲ್ಲಿ ನಾಶವಾಗಿ 
ಹೋಗುತ್ತಿದ್ದುದನ್ನು ಗಮನಿಸಿದ ನಾಕ್ಸ್‌ಮನ್‌ರವರು ಕ್ಷಯರೋಗಕಾರಕ ಸೂಕ್ಷ 
ಜೀವಿಗಳಿಗೆ ಮಾರಕವಾದ ಒಂದು ಪ್ರತಿಜೀವಕವನ್ನು ( antibiotic) ಮಣ್ಣಿನಲ್ಲಿರುವ 
ಯಾವುದೋ ಒಂದು ಸೂಕ್ಷ್ಮ ಜೀವಿ ಉತ್ಪತ್ತಿ ಮಾಡಬಹುದೆಂದು ಊಹಿಸಿದರು. 
ಅವರ ಊಹೆಯನ್ನೇ ಆಧಾರವಾಗಿಟ್ಟು ಕೊಂಡು ಐದು ವರ್ಷಕಾಲ ಶ್ರಮಿಸಿ ಸ್ಪೆಪ್ರೊ 

CH3 CH3 
HO CH CH CH 

CH CH CH 
HCOc 


OH 


CH 


- OH 


OH 


` CH, 


| 


Fico Hc 


NH 


CH 


CH = CH 0 

೧ -- -- 


1 
- CO 


OH 


N 


CH , 


CH 


CH 


CH 


CH 


CH , 


3 


ರಿಫ್ಯಾ೦ಪಿನ್ 


೮೯ 


ವಿಜ್ಞಾನ ವಾರ್ತೆ 
ಮೈಸಿನ್ನನ್ನು ಕಂಡುಹಿಡಿದರು. ಮಣ್ಣಿನಲ್ಲಿರುವ ಸೈಪ್ರೊಮೈಸಿಸ್ ಗ್ರಿಸ್ಮಸ್ 
ಎಂಬ ಸೂಕ್ಷ್ಮ ಜೀವಿಯು ಈ ಪ್ರತಿಜೀವಕವನ್ನು ಉತ್ಪತ್ತಿ ಮಾಡುವುದರಿಂದ ಅದಕ್ಕೆ 
ಆ ಹೆಸರು ಕೊಟ್ಟರು. ಅಲ್ಲಿಂದೀಚೆಗೆ ಇನ್ನೂ ಅನೇಕ ಮದ್ದುಗಳು ಬಳಕೆಗೆ ಬಂದಿವೆ. 
* ಈಗ ಬಳಸುತ್ತಿರುವ ಮದ್ದುಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದದು ಐಸೊನಿ 
ಕೊಟಿನಿಕ್ ಹೈಡ್ರಸೈಡ್ (INH). ಇದರ ಸೇವನೆಯಿಂದ ಅನಿಷ್ಟ ಉಪ ಪರಿಣಾಮ 
ಗಳು ಅಷ್ಟಾಗಿ ಉಂಟಾಗುವುದಿಲ್ಲ . ಅದರ ಪರಿಣಾಮವನ್ನು ಹೆಚ್ಚಿಸಲು ಪ್ಯಾರ 
ಅಮೈನೊ ಸ್ಯಾಲಿಸಿಕ್ ಆಮ್ಲವನ್ನು (PAS ) ಜೊತೆಗೆ ಬಳಸುತ್ತಾರೆ. ಬಳಕೆಯಲ್ಲಿರುವ 
ಇತರ ಮದ್ದುಗಳೆಂದರೆ, ಈ ಥ್ಯಾಂಬ್ಯುಟಾಲ್ ( EMB ), ಪೈರಾಸಿನಮೈಡ್ (PZA ), 
ಕೆಪ್ರೊಮೈಸಿನ್ ಮುಂತಾದವು. ಇವುಗಳ ಬಳಕೆಯಿಂದ ಕೆಲವು ಅನಪೇಕ್ಷಣೀಯ 
ಉಪಪರಿಣಾಮಗಳು ಉಂಟಾಗುವ ಸಂಭವವಿದೆ. ಕಳೆದ ಮೇ ತಿಂಗಳಲ್ಲಿ ಹೊಸದೊಂದು 
ಮದ್ದು ಬಳಕೆಗೆ ಬಂದಿತು. ಅದರ ಹೆಸರು ರಿಫ್ಯಾಂಪಿನ್ , 

ಕ್ಷಯರೋಗಕಾರಕ ಸೂಕ್ಷ್ಮಜೀವಿಗಳ ಸಂಖ್ಯಾವೃದ್ಧಿಗೆ ಅಗತ್ಯವಾದ RNA 
ಪಾಲಿಮರೇಸ್ ಎಂಬ ಎಂಜೈಮನ್ನು ನಿಷ್ಪಟುಗೊಳಿಸುವ ಮೂಲಕ ಅವುಗಳನ್ನು 
ನಾಶಮಾಡುವ ಈ ರಿಫ್ಯಾಂಪಿನನ್ನು ತಯಾರಿಸುವುದು ಮಣ್ಣಿನಲ್ಲಿರುವ ಎಸ್ . ಮೆಡಿಟ 
ರೇನಿ ಎಂಬ ಒಂದು ಬಗೆಯ ಬೂಷ್ಟಿ ನಿಂದ, ರಿಫ್ಯಾಂಪಿನ್ ಇತರ ಮುದ್ದು ಗಳಿಗಿಂತ 
ವೇಗವಾಗಿ ಕೆಲಸ ಮಾಡಬಲ್ಲುದೆಂದು ಹೇಳಲಾಗಿದೆ. 
( ಆಧಾರ : Chemistry, ಅಕ್ಟೋಬರ್ 1971 ) 


ಹಳೆಯ ಕಾಗದದಿಂದ ಆಲೊಹಾಲ್ 

ಅಮೆರಿಕನರು ನಿತ್ಯಜೀವನದಲ್ಲಿ ಉಪಯೋಗಿಸಿ ಬಿಸಾಡುವ ಪದಾರ್ಥಗಳಲ್ಲಿ 
ಶೇಕಡ 60ರಷ್ಟು ಕಾಗದವೇ ಇರುತ್ತದೆ ಎಂದು ಅಂದಾಜು ಮಾಡಲಾಗಿದೆ, ಅದನ್ನು 
ನೀಗಿಸುವ ಮಾರ್ಗ ? ಅದನ್ನು ಸುಟ್ಟು ಹಾಕುವುದು ವ್ಯರ್ಥಕರ ; ಅಲ್ಲದೆ ವಾತಾವರಣದ 
ಮಲಿನತೆಗೆ ಅದು ಕಾರಣವಾಗುತ್ತದೆ. ಬ್ರಿಟನ್ನಿನ ಆಂಡ್ರು ಹೊರ್ಟಿಯಸ್‌ರವರು 
ಈಗೊಂದು ಉಪಾಯ ಸೂಚಿಸಿದ್ದಾರೆ. 

ರಾಸಾಯನಿಕ ದೃಷ್ಟಿಯಲ್ಲಿ ಕಾಗದ ಬರೀ ಸೆಲ್ಯುಲೋಸ್ ತಾನೆ? ಅದರ ಜಲ 
ವಿಭಜನೆಯಿಂದಗೂಕೋಸ್ ಬರುತ್ತದೆ. ನ್ಯೂ ಕೋಸಿನ ಕಿಣ್ವನದಿಂದ ( fermenta 
tion ) ಆಲೊಹಾಲ್ , ಸಿಟ್ರಿಕ್ ಆಮ್ಲ ಮುಂತಾದವನ್ನು ಪಡೆಯಬಹುದು. ಆಿ 
ಹಾಲನ್ನು ತಯಾರಿಸುವುದು ಹೆಚ್ಚು ಅನುಕೂಲವೆಂಬುದು ಸೋರ್ಟಿಯಸ್‌ರವರ ಅಭಿ 
ಪ್ರಾಯ. ತತ್ವಶಃ ಇದರಲ್ಲಿ ಹೊಸದೇನೂ ಇಲ್ಲ. ಸೆಲ್ಯುಲೋಸುಕೇವಲ ನ್ಯೂಕೋಸ್ 
ಅಣುಗಳ ಸಂಯೋಜನೆಯಿಂದ ಆದ ಪದಾರ್ಥ ಎಂಬುದು ಎಂದು ಗೊತ್ತಾಯಿತೋ 
ಅಂದೇ ಈ ಸಲಹೆಯನ್ನು ಯಾರು ಬೇಕಾದರೂ ಕೊಡಬಹುದಾಗಿತ್ತು , ಆದರೆ ಕಾಗದ 


೯೦ 


ವಿಜ್ಞಾನ ಕರ್ಣಾಟಕ 


ವನ್ನೊಳಗೊಂಡ ಕೊಳಚೆಯನ್ನು ನುಣ್ಣಗೆ ಅರೆದು ಪ್ಲಾಸ್ಟಿಕ್‌ಗಳೇ ಮೊದಲಾದ 
ಅನಪೇಕ್ಷಣೀಯ ಪದಾರ್ಥಗಳನ್ನು ಬೇರ್ಪಡಿಸಿ, ಸೆಲ್ಯುಲೋಸನ್ನು 230°Cನಲ್ಲಿ 
4 ) ಸಲ್ಲೂರಿಕಾಮ್ಲದ ಸಹಾಯದಿಂದ ಜಲವಿಭಜನೆ ಮಾಡಿ, ಸೂಕ್ತ ಆಮೀಯತೆ 
ಉಂಟಾಗುವಂತೆ ಅದಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಹಾಕಿ, ಸೋಸಿ, 
ಕಿನಕ್ಕೆ ಗುರಿಪಡಿಸುವ ಅಗ್ಗವಾದ ಒಂದು ಕಾರ್ಯ ಸಾಧ್ಯ ವಿಧಾನವನ್ನು ರೂಪಿಸಿರು 
ವುದು ಪೋರ್ಟಿಯಸ್‌ರವರ ಮಹತ್ಸಾಧನೆ, 

ಶೇಕಡ 60ರಷ್ಟು ಕಾಗದವಿರುವ ಕೊಳಚೆ ಪದಾರ್ಥವನ್ನು ದಿನ ಒಂದಕ್ಕೆ 250 
ಟನ್ ಬಳಸುವ ಒಂದು ಸ್ಥಾವರವನ್ನು ( Plant ) ಈಗ ಬ್ರಿಟನ್ನಿನಲ್ಲಿ ನಿರ್ಮಿಸಿದ್ದಾರೆ. 
ಅದರಿಂದ ವರ್ಷ ಒಂದಕ್ಕೆ ಐದು ಲಕ್ಷ ಡಾಲರ್ ಲಾಭ ಬರುವುದೆಂದು ಅಂದಾಜು 
ಮಾಡಿದ್ದಾರೆ 
( ಆಧಾರ : Chennistry , ನವೆಂಬರ್ 1971). 


ಚಂದ್ರಲೋಕದಿಂದ ಭೂಮಿಗೆ ಗಾಜಿನ ಅನುದು 

ಗಾಜಿನಂತೆ ಕಾಣುವ, ಹೆಚ್ಚು ಕಡಮೆ ಮೊಟ್ಟೆಯಾಕಾರದ, ಸರಾಸರಿ ನಾಲೈದು 
ಸೆಮೀ . ವ್ಯಾಸದ ಗುಂಡುಗಳು ಪ್ರಪಂಚದ ನಾನಾ ಕಡೆ ಸಿಕ್ಕಿವೆ. ಅವುಗಳಿಗೆ ಟಿಕೆಟು 
ಗಳೆಂದು ಹೆಸರು. ಅವುಗಳ ರಾಸಾಯನಿಕ ವಿಶ್ಲೇಷಣೆ ನಡೆಸಲಾಗಿದೆ. ಸೇಕಡ 72ರಷ್ಟು 
ಬರೀ ಸಿಲಿಕ ( SiO3) ಇರುವ ಈ ಟಿಕೆಟುಗಳಲ್ಲಿ ಸುಮಾರು ಶೇಕಡ 13ರಷ್ಟು 
ಅಲ್ಯೂಮಿನಿಯಂ ಆಕ್ಸ್‌ ಇರುತ್ತದೆ. ಇವೆರಡಲ್ಲದೆ ಸ್ವಲ್ಪ ಕಬ್ಬಿಣದ ಆಕ್ಸ್ಡು, 
ಕ್ಯಾಲ್ಸಿಯಂ ಆಕ್ಸಡುಮತ್ತು ಇತರ ಲೋಹಗಳ ಆನ್ಲೈಡುಗಳೂ ಇರುತ್ತವೆ. ಅವು 
ಮಾನವನಿರ್ಮಿತವಲ್ಲವೆಂಬುದು ಖಚಿತವಾಗಿದೆ. ಅವುಗಳ ಮೂಲದ ಬಗ್ಗೆ ನಾನಾ 
ಸಿದ್ದಾಂತಗಳಿವೆ . ಭಾರೀ ನೈಸರ್ಗಿಕ ಅಪಘಾತ ಒಂದರ ಪರಿಣಾಮವಾಗಿ ( ಬಹುಶಃ 
ಅಗಾಧ ಪ್ರಮಾಣದ ಉಿಯೊಂದು ಭೂಮಿಯ ಮೇಲೆ ಬಿದ್ದು ದರ ಪರಿಣಾಮವಾಗಿ), 
ಅಪಾರವಾದ ಶಾಖ ಹುಟ್ಟಿ , ಅಪಘಾತ ಉಂಟಾದ ಪ್ರದೇಶದಲ್ಲಿ ಶಿಲೆ ಕರಗಿಹೋಗಿ 
ತುಂತುರು ತುಂತುರಾಗಿ ಸಿಡಿದಿರಬೇಕೆಂದೂ ಅದು ಘನಿಭವಿಸಿ ಟಿಕೆಟುಗಳು ರೂಪು 
ಗೊಂಡಿವೆಯೆಂದೂ ಒಂದು ಸಿದ್ಧಾಂತ. ಇದನ್ನು ಒಪ್ಪದಿರುವವರೂ ಬಹುಮಂದಿ 
ಇದ್ದಾರೆ. 

ನ್ಯಾಸ ( NASA) ಸಂಸ್ಥೆಯ ಏಮ್ಸ್ ಸಂಶೋಧನಾ ಕೇಂದ್ರದ ವಿಜ್ಞಾನಿ 
ಡೀನ್ ಆರ್ . ಚಾಪ್‌ಮನ್‌ರವರು ಕಳೆದ ಏಳು ವರ್ಷಗಳಲ್ಲಿ ಸುಮಾರು ಹತ್ತು ಲಕ್ಷ 
ಟಿಕ್ಕೆಟುಗಳನ್ನು ಪರೀಕ್ಷಿಸಿದ್ದಾರೆ, 47000 ಟಿಕೆಟುಗಳ ಸಾಂದ್ರತೆಯನ್ನು 
ನಿರ್ಧರಿಸಿದ್ದಾರೆ. 205 ಬೇರೆ ಬೇರೆ ನಿವೇಶನಗಳಿಂದ ಆಯ್ದು ತಂದ 507 ಟೆಕ್ಸ್ಟುಗಳ 
ರಾಸಾಯನಿಕ ವಿಶ್ಲೇಷಣೆ ನಡೆಸಿದ್ದಾರೆ. ಎಸೆದ ಕಾಯಗಳ ನಿಕ್ಷೇಪ ಪಥಗಳ 


ವಿಜ್ಞಾನ ವಾರ್ತೆ 


(trajectories) ವಿಶ್ಲೇಷಣೆಗಾಗಿ ಕಂಪ್ಯೂಟರುಗಳ ನೆರವು ಪಡೆದಿದ್ದಾರೆ. ಇದೆಲ್ಲದರ 
ಆಧಾರದ ಮೇಲೆ ಅವರ ತೀರ್ಮಾನ : ಟೆಕ್ಸ್ಟುಗಳು ಭೂಮಿಯ ಮೇಲಾದ ಅಪಘಾತ 
ದಿಂದ ಜನಿಸಿದವಲ್ಲ, ಚಂದ್ರನ ಮೇಲಾದ ಅಪಘಾತದಿಂದ ಜನಿಸಿದವು. 

ಟಿಕೆಟುಗಳು ಸಿಕ್ಕಿರುವುದು ಪ್ರಮುಖವಾಗಿ ಆಗೇಯ ಏಷ್ಯ - ಚೀಣ 
ಫಿಲಿಪೈನ್ಸ್ - ಆಸ್ಟ್ರೇಲಿಯ ಪ್ರದೇಶದಲ್ಲಿ, ಈ ಪ್ರದೇಶದಲ್ಲೆಲ್ಲ ಹಂಚಿಹೋಗಿರುವ 
ಟೆಕ್ಸ್ಟುಗಳ ಒಟ್ಟು ತೂಕ 10 ಕೋಟಿ ಟನ್‌ ಎಂದು ಅಂದಾಜು ಮಾಡಿದ್ದಾರೆ. 
ಅಷ್ಟು ಟೆಕ್ಕೆಟುಗಳು ಉತ್ಪತ್ತಿಯಾಗಲು ಅವಶ್ಯವಾದ ಭಾರೀ ಉಿ , ವಾಯು 
ಮಂಡಲವನ್ನು ಭೇದಿಸಿಕೊಂಡು ಬಂದು ಭೂಮಿಯ ಮೇಲೆ ಬಿದ್ದಿರುವುದು ನಿಜವಾದರೆ , 
ಹಲವಾರು ನೂರು ಕಿಲೋಮೀಟರು ವ್ಯಾಸದ ಕಂದರ ಉಂಟಾಗಿ, ಅದರಿಂದ ಉತ್ಪತ್ತಿ 
ಯಾದ ಟಿಕೆಟುಗಳು ಆ ಕಂದರದ ಸುತ್ತಲೂ ಹೆಚ್ಚು ಕಡಮೆ ವರ್ತುಲಾಕಾರವಾಗಿ 
ಹರಡಿಕೊಂಡಿರಬೇಕಿತ್ತು . ಈ ಪ್ರದೇಶದಲ್ಲಿ ಅಷ್ಟು ದೊಡ್ಡ ಕಂದರ ಎಲ್ಲಿಯೂ ಕಾಣ 
ಬರುವುದಿಲ್ಲ. ಎರಡನೆಯದಾಗಿ , ಟೆಕ್ಸ್ಟುಗಳು ಹಂಚಿಕೊಂಡಿರುವ ಪ್ರದೇಶದ ಆಕೃತಿ 
ವರ್ತುಲಾಕಾರದ್ದಲ್ಲ. ಈಗ ಅವು ಹಂಚಿಕೊಂಡಿರುವ ಆಕಾರದ ಪ್ರದೇಶದಲ್ಲಿ ಹತ್ತು 
ಕೋಟಿಟನ್ನುಗಳಷ್ಟು ಟಿಕೆಟುಗಳು ಬಂದು ಬೀಳಬೇಕಾದರೆ ಅದು ಎಲ್ಲಿಂದ ಬಂದಿರ 
ಬೇಕು ಎಂಬುದನ್ನು ಕಂಪ್ಯೂಟರುಗಳ ನೆರವಿನಿಂದ ಲೆಕ್ಕ ಹಾಕಿ ನೋಡಲಾಗಿ, ಚಂದ್ರನ 
ಮೇಲಿನ ಟೈಕೊ ( Tycho) ಕಂದರದಿಂದ ಬಂದಂತೆ ಕಾಣುತ್ತದೆ. ಆದರೆ ಟೈ ಕೊ 
ಕಂದರದ ನ್ಯಾಸ ನೂರು ಕಿಲೋಮೀಟರಿಗಿಂತ ಕಡಿಮೆ ಇದೆ. ಚಂದ್ರನು ವಾಯು 
ಮಂಡಲದಿಂದ ಆವೃತವಾಗಿಲ್ಲದ ಕಾರಣ ಅಷ್ಟು ಅಗಲದ ಕಂದರದಿಂದಲೇ ಹತ್ತು 
ಕೋಟಿ ಟನ್ ಟಿಕ್ಕೆಟುಗಳು ಬಂದಿರುವುದು ಸಾಧ್ಯ ಎಂಬಂತಿದೆ. 
( ಆಧಾರ : Scientific American, ನವೆಂಬರ್ 1971 ) 


ಮಧುಕಾರಿಗಳು 
- ಡಯಾಬಿಟಿಸ್ ರೋಗದಿಂದ ನರಳುವವರು ಸಕ್ಕರೆ ಸೇವನೆಯನ್ನು ಮಿತಗೊಳಿ 
ಸುವುದು ಆವಶ್ಯಕವೆಂದು ವೈದ್ಯರುಸೂಚಿಸಿದಾಗ ತಿನಿಸುಗಳಿಗೆ ಸಿಹಿ ರುಚಿ ಕೊಡಬಲ್ಲ 
ಬೇರೆ * ಮಧುಕಾರಿಗಳಿಗಾಗಿ ಅನ್ವೇಷಣೆ ಪ್ರಾರಂಭವಾಯಿತು. ಅವುಗಳಲ್ಲಿ ಮೊದಲು 
ಬಳಕೆಗೆ ಬಂದದ್ದು ಕ್ಯಾಕರಿನ್ , ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾನಿಲಯದ 
ಕಾನ್ಸಾಂಟಿನ್ ಫಾಲ್‌ಬರ್ಗ್ ರವರು 1879ರಲ್ಲಿ ಇದನ್ನು ಕಂಡುಹಿಡಿದರು. ಅವರು 
ವಾಲ್ವಿನ್ ಸಂಯುಕ್ತಗಳ ಉತ್ಕರ್ಷಣೆಯನ್ನು ಅಧ್ಯಯನ ಮಾಡುತ್ತಿದ್ದಾಗ ಈ 
ಸಂಯುಕ್ತ ಆಕಸ್ಮಿಕವಾಗಿ ಪತ್ತೆಯಾಯಿತು. ಇದು ಸಾಮಾನ್ಯ ಸಕ್ಕರೆಗಿಂತ 
ಮುನ್ನೂರು ನಾನ್ನೂರರಷ್ಟು ಸಿಹಿ . ಆದರೆ ಸೇವಿಸಿದ ಅನಂತರ ನಾಲಗೆಯ ಮೇಲೆ 
ಒಂದು ಅನಪೇಕ್ಷಣೀಯ ರುಚಿ ಉಳಿಯುತ್ತದೆ. ಎರಡನೆಯದಾಗಿ ಸ್ಯಾಕರಿನ್ 


ವಿಜ್ಞಾನ ಕರ್ಣಾಟಕ 


ನೀರಿನಲ್ಲಿ ಲೀನವಾಗುವುದಿಲ್ಲವಾದುದರಿಂದ ಅದನ್ನು ಸೋಡಿಯಂ ಲವಣದ ರೂಪದಲ್ಲಿ 
ಉಪಯೋಗಿಸುತ್ತಾರೆ. ಸೋಡಿಯಮ್ ಪಥ್ಯ ಮಾಡಬೇಕಾದವರು ಅದನ್ನು ಉಪಯೊ 
ಗಿಸುವಂತಿಲ್ಲ. 


CHCH , 
NH ( CH CH - 0 - NHSO, caº 

| CH - CH , 


` s 


ಸ್ಮಾ ಕರಿನ್ 


ಕ್ಯಾಲ್ಸಿಯಂ ಸೈಕಮೇಟ್ 


ಅದಾದನಂತರ ಸೈಕ್ಲಮೇಟ್‌ಗಳು ಬಳಕೆಗೆ ಬಂದಿವೆ. ಇವು ಸಕ್ಕರೆಯ 
30ರಷ್ಟು ಸಿಹಿ . ಇವನ್ನು ಕ್ಯಾಲ್ಸಿಯಂ ಲವಣದ ರೂಪದಲ್ಲಿ ಬಳಸಬಹುದಾದುದರಿಂದ 
ಸೋಡಿಯಮ್ ಪಥ್ಯದವರೂ ಇದನ್ನು ಉಪಯೋಗಿಸಬಹುದು. ಆದರೆ ಅದು 
ಕ್ಯಾನ್ಸರ್‌ಗೆ ಕಾರಣವಾಗಬಹುದೆಂಬ ಸೂಚನೆ ಇದೆ. ಆದುದರಿಂದ ಅಮೆರಿಕದಲ್ಲಿ ಅದರ 
ಬಳಕೆಯನ್ನು ನಿಷೇಧಿಸಲಾಗಿದೆ. 

1969ರಲ್ಲಿ ಜಿ, ಡಿ. ಸರ್ಲ್‌ ಅಂಡ್ ಕಂಪನಿಯವರು ಕಂಡುಹಿಡಿದ ಆಸ್ಪರ್ಟೆಲ್ 
ಫೀನೈಲ್ ಅಲೆನೀನಿನ ಮೀಥೈಲ್ ಎಸ್ಟರನ್ನು ಈಗ ಪರೀಕ್ಷಿಸುತ್ತಿದ್ದಾರೆ. ಇದು 
ಸಕ್ಕರೆಯ 160ರಷ್ಟು ಸಿಹಿ ಎಂದು ಹೇಳಲಾಗಿದೆ. 


COOH 


CH, 


CH - NH , 


CH, 


CO - NH – CH 


COOCH , 
ಆಸ್ಟರ್ಟೈಲ್ ಫೀನೈಲ್ ಅಲೆನೀನಿನ ನಿ. ಥೈಲ್ ಎಸ್ಟರು 


ಅಮೆರಿಕದ ಯೇಲ್ ವಿಶ್ವವಿದ್ಯಾನಿಲಯದ ಮೆಡಿಕಲ್ ಸ್ಕೂಲಿನಲ್ಲಿ ಮನಶ್ಯಾಸ್ತ್ರಜ್ಞ 
ರಾಗಿ ಕೆಲಸಮಾಡುತ್ತಿರುವ ಲಿಂಡ ಬಾರ್ಟೋಷುಕ ಸಮ್ಮರ್‌ಫೀಲ್ಡ್‌ರವರು ಇದೀಗ 
ಘಾನಾ ದೇಶದಲ್ಲಿ ಸಿಕ್ಕುವ ಮಿರ್ಲಿನ್ ಎಂಬ ಬೋರೆ ಹಣ್ಣಿನಂತಹ ಒಂದು ಹಣ್ಣನ್ನು 
ಪರೀಕ್ಷಿಸುತ್ತಿದ್ದಾರೆ. ಘಾನಾದಲ್ಲಿ ನೂರಾರು ವರ್ಷಗಳಿಂದ ಆ ಹಣ್ಣನ್ನು ಜನ 
ತಿನ್ನುತ್ತಿದ್ದಾರೆ. ಅದರ ರುಚಿ ನೋಡಿದ ಮೇಲೆ ಬಹುಕಾಲ ನಾಲಗೆಯ ಮೇಲೆ ಸಿಹಿ 
ರುಚಿ ಉಳಿದುಬಿಡುವುದರಿಂದ ಅನಂತರ ನಿಂಬೆಹಣ್ಣು ತಿಂದರೆ ಪಾನಕದ ರುಚಿಯ 


ವಿಜ್ಞಾನ ವಾರ್ತೆ 


೯೩ 


ಅನುಭವವಾಗುವುದಂತೆ. ಈ ಹಣ್ಣಿನ ಸಿಹಿ ರುಚಿಗೆ ಒಂದು ಕೈಕೊಪ್ರೊಟೀನ್ 
ಕಾರಣವೆಂದು ಹೇಳಲಾಗಿದೆ. ಇಷ್ಟರಲ್ಲೇ ಒಣಗಿಸಿದ ಈ ಹಣ್ಣುಗಳು ಮಾರುಕಟ್ಟೆಗೆ 
ಬರುವಸೂಚನೆಗಳಿವೆ. 
( ಆಧಾರ : Chernistry , ನವೆಂಬರ್ 1971) 


ವ್ಯಕ್ತಿಗೆ ತಕ್ಕಷ್ಟು ಮುದ್ದು 

ವೈದ್ಯರು ಯಾವುದೇ ಮದ್ದನ್ನು ಕೊಡುವಾಗ ವಯಸ್ಕರಿಗೆ ಇಷ್ಟು , ಮಕ್ಕಳಿಗೆ 
ಇಷ್ಟು ಎಂದು ನಿಗದಿ ಮಾಡಿ ಮದ್ದು ನೀಡುವುದು ಸರಿಯಷ್ಟೆ ? ಎಲ್ಲ ವ್ಯಕ್ತಿಗಳಿಗೂ 
ಅನ್ವಯಿಸುವಂತಹ ಒಂದು ಪ್ರಮಾಣಕ ಡೋಸು( Standard dose) ಎಂದು ಯಾವ 
ಮದ್ದಿನ ಬಗ್ಗೆಯೂ ಹೇಳುವುದೇ ಸಾಧ್ಯವಿಲ್ಲ ಎಂಬ ತೀರ್ಮಾನಕ್ಕೆ ಈಗ ವಿಜ್ಞಾನಿಗಳು 
ಬಂದಿದ್ದಾರೆ. ಯಾವುದೇ ಮದ್ದು ಪರಿಣಾಮಕಾರಿಯಾಗಬೇಕಾದರೆ ಅದು ಸಾಕಷ್ಟು 
ಕಾಲ ಪರಿವರ್ತನೆ ಹೊಂದದೆ ರಕ್ತಪ್ರವಾಹದಲ್ಲಿ ಉಳಿದಿರಬೇಕು. ಕೆಲವು ವ್ಯಕ್ತಿಗಳು 
ಇನ್ನು ಕೆಲವರಿಗಿಂತ ಮೂವತ್ತರಷ್ಟು ವೇಗವಾಗಿ ತಮ್ಮ ರಕ್ತದಲ್ಲಿನ ಮದ್ದುಗಳನ್ನು 
ನೀಗಿಕೊಳ್ಳಬಲ್ಲರೆಂಬ ವಿಷಯ ಈಗ ಪತ್ತೆಯಾಗಿದೆ. ಅಂತಹವರಿಗೆ ಹೆಚ್ಚಿನ ಡೋಸು 
ಮದ್ದನ್ನು ಕೊಡಬೇಕಷ್ಟೆ ? ಒಬ್ಬನಿಗೆ ಸರಿ ಎನಿಸುವ ಡೋಸು ಇನ್ನೊಬ್ಬನಿಗೆ ಏನೂ 
ಸಾಲದಾಗಬಹುದು, ಮತ್ತೊಬ್ಬನಿಗೆ ಅದು ಬಹಳ ಹೆಚ್ಚಾಗಿ ಅಪಾಯಕರವೆನಿಸ 
ಬಹುದು . 
ಈ ನಿರ್ದಿಷ್ಟ ವ್ಯಕ್ತಿಗೆ ಎಷ್ಟು ಡೋಸು ಮದ್ದು ಕೊಡಬೇಕೆಂದು ನಿರ್ಧರಿಸಲು 
ವೈದ್ಯರು ಸುಲಭವಾಗಿ ಮಾಡಬಹುದಾದ ಒಂದು ಪರೀಕ್ಷೆಯನ್ನು ಯೋಜಿಸಬೇಕೆಂದು 
ಲಂಡನ್ನಿನ ಹ್ಯಾಮ‌ಸ್ಮಿತ್ ಆಸ್ಪತ್ರೆಯ ಡಾ . ಡೊನಾಲ್ಡ್ ಡೇವೀಸ್‌ರವರು ಪ್ರಯತ್ನ 
ಮಾಡುತ್ತಿದ್ದಾರೆ. ಅವರಿಗೆ ಯಶಸ್ಸು ಇನ್ನೂ ದೂರೆತಿಲ್ಲವಾದರೂ ಸಮಸ್ಯೆಯ 
ಪರಿಹಾರಕ್ಕೆ ಒಂದು ಒಳ್ಳೆಯ ಸುಳಿವು ಸಿಕ್ಕಿದೆ ಎಂದು ಅವರು ಅಭಿಪ್ರಾಯಪಡುತ್ತಾರೆ. 

ರಕ್ತಪ್ರವಾಹದಲ್ಲಿರುವ ಮದ್ದನ್ನು ಹೊರಹಾಕುವುದು ಯಕೃತ್ತು . ಕೆಲವು 
ವ್ಯಕ್ತಿಗಳ ಯಕೃತ್ತು ಇನ್ನು ಕೆಲವರದಕ್ಕಿಂತ ಹೆಚ್ಚು ಪಟುವಾದ ಎಂಜೈಮುಗಳನ್ನು 
ಹೆಚ್ಚು ಸಾರತೆಯಲ್ಲಿ ಉತ್ಪಾದಿಸುವುದು ಎಂಬುದು ಈಗ ಖಚಿತವಾಗಿದೆ. ಈ 
ಎಂಜೈಮುಗಳು ಯಾವ ಯಾವ ರಾಸಾಯನಿಕ ಕ್ರಿಯೆಗಳನ್ನೇ ನಡೆಸಲಿ , ಯಾವುದೋ 
ಒಂದು ಹಂತದಲ್ಲಿ ಅವು ಉತ್ಕರ್ಷಣ ಕ್ರಿಯೆಯನ್ನು ನಡೆಸಲೇಬೇಕು. ಬೇರೆ ಬೇರೆ 
ವ್ಯಕ್ತಿಗಳ ಯಕೃತ್ತುಗಳು ಈ ಉತ್ಕರ್ಷಣ ಕ್ರಿಯೆಯನ್ನು ಎಷ್ಟು ಚುರುಕಿನಿಂದ 
ನಡೆಸುವುವೆಂಬುದನ್ನು ನಿರ್ಧರಿಸಿಬಿಟ್ಟರೆ, ಅದರ ಆಧಾರದ ಮೇಲೆ ನಿರ್ದಿಷ್ಟ ವ್ಯಕ್ತಿಗೆ 
ಅವಶ್ಯವಾದ ಡೋಸನ್ನು ನಿರ್ಣಯಿಸಬಹುದೆಂಬುದು ಡೇವಿಸ್‌ರವರ ಅಭಿಪ್ರಾಯ , 
24 ಗಂಟೆಗಳ ಅವಧಿಯಲ್ಲಿ ಮೂರು ನಾಲ್ಕು ಸಲ ಒಂದೊಂದು ಹನಿ ರಕ್ತವನ್ನು 


ವಿಜ್ಞಾನ ಕರ್ಣಾಟಕ 


ತೆಗೆದುಕೊಂಡು ಪರೀಕ್ಷೆ ನಡೆಸಿದರೆ ಅಗತ್ಯ ಮಾಹಿತಿ ದೊರೆಯುವುದೆಂಬುದು ಅವರ 
ಆಸೆ. ಈ ದಿಕ್ಕಿನಲ್ಲಿ ಪ್ರಯತ್ನಗಳು ಭರದಿಂದ ಸಾಗಿವೆ . 
( ಆಧಾರ : Spectrun , No 90 , 1971 ) 
ಸ್ವರಕ್ಷಣೋಪಾಯ 

ಪ್ರಾಣಿಗಳು ತಮ್ಮ ಶತ್ರುಗಳಿಂದ ರಕ್ಷಿಸಿಕೊಳ್ಳುವುದು ಸಾಧ್ಯವಾಗುವಂತೆ 
ನಿಸರ್ಗವು ಆ ಪ್ರಾಣಿಗಳ ದೇಹರಚನೆಯಲ್ಲಿಯೂ ಶರೀರಕ್ರಿಯೆಗಳಲ್ಲಿಯೂ ಅನೇಕ 
ವೈಚಿತ್ರ ಗಳನ್ನು ರೂಪಿಸಿಕೊಟ್ಟಿದೆ. ಕೆಲವು ಪ್ರಾಣಿಗಳ ದೇಹದ ಬಣ್ಣ ಅವು 
ವಾಸಿಸುವ ಪರಿಸರದ ಬಣ್ಣಕ್ಕೆ ಹೊಂದಿಕೊಂಡು ಬಿಡುವುದರಿಂದ ಶತ್ರುಗಳು ಅವುಗಳನ್ನು 
ಗುರುತಿಸಲು ಸಾಧ್ಯವಾಗುವುದಿಲ್ಲ . ಇನ್ನು ಕೆಲವು ಪ್ರಾಣಿಗಳ ದೇಹದ ಮೇಲೆ 
ಚಿತ್ರ ವಿಚಿತ್ರವಾದ ಗುರುತುಗಳಿರುವುದರಿಂದ ಅವು ಅರುಚಿಕರವಾಗಿರಬಹುದು ಇಲ್ಲವೆ 
ವಿಷಕರವಾಗಿರಬಹುದು ಎಂಬ ಭಾವನೆ ಶತ್ರುಗಳಲ್ಲಿ ಮೂಡುತ್ತದೆ. ಅಮೆರಿಕದಲ್ಲಿ 
ಸಿಕ್ಕುವ ಬೊಂಬಾರ್ಡಿಯರ್‌ ಎಂಬ ಒಂದು ಬಗೆಯ ಜೀರುಂಡೆಯು ಹೈಡೋಜನ್ 
ಪರಾಕ್ಷೆಡ್ ಮತ್ತು ಕ್ವಿನೋನ್ ಸಂಯುಕ್ತಗಳಿರುವ ಒಂದು ಬಿಸಿ ದ್ರಾವಣವನ್ನು 
ತುಂತುರುತುಂತುರಾಗಿ ಎರಚುವ ಮೂಲಕ ಶತ್ರುಗಳನ್ನು ಓಡಿಸುವುದೆಂದು ಕಾರ್ನೆಲ್ 
ವಿಶ್ವವಿದ್ಯಾನಿಲಯದ ಥಾಮಸ್ ಐಸ್ಕರ್‌ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. 
ಜೇಡನ ಬಳಗದ ನೆನೋನೆಸ್ ಸಾಯಿ ಎಂಬ ಒಂದು ಜೀವಿ ಇನ್ನೂ ವಿಚಿತ್ರವಾದ 
ಮತ್ತು ಇನ್ನೂ ಜಟಿಲವಾದ ಒಂದು ವಿಧಾನವನ್ನು ಅನುಸರಿಸುವುದಂತೆ. 

- ಶತ್ರು ಸಮೀಪಿಸಿದೊಡನೆಯೇ ಅದು ಒಂದು ದ್ರವವನ್ನು ಕಾರುತ್ತದೆ. 
ಬಾಯಿಯ ಎರಡು ಬದಿಯಲ್ಲೂ ಒಂದೊಂದು ಹನಿಯ ರೂಪದಲ್ಲಿ ಕಾಣಿಸಿಕೊಳ್ಳುವ 
ಈ ತಿಳಿ ದ್ರವ ಬಹಳ ಮಟ್ಟಿಗೆ ಬರೀ ನೀರು, ಕಾಲುವೆಗಳಂತಿರುವ ಗಾಡಿಗಳ ಮೂಲಕ 
ಆ ದ್ರವ ಹರಿದು ಬಂದು ಕಾಲುಗಳ ಬುಡಕ್ಕೆ ಬರುತ್ತದೆ. ಅಲ್ಲಿ ಕಾರವಾದ ಘಾಟು 
ವಾಸನೆಯ ಒಂದು ಕಂದು ದ್ರವ ಅದರೊಡನೆ ಸೇರಿಕೊಳ್ಳುತ್ತದೆ. ಆ ಜೀವಿ ತನ್ನ 
ಮುಂಗಾಲುಗಳನ್ನು ಅದರಲ್ಲಿ ಅದ್ದಿ ಶತ್ರುವಿನ ಮೇಲೆ ಅದನ್ನು ಬಳಿಯುತ್ತದೆ. 
ಕೂಡಲೇ ಶತ್ರು ಅದನ್ನು ಕೈಬಿಟ್ಟು ಪಲಾಯನ ಮಾಡುತ್ತದೆ. 


| 


CH 


ůch 


T 


CH 


HC 


Y 


CH₂ 


ಡೈಮಿಥೈಲ್ ಕ್ವಿನೋನು 


ಟ್ರೈ ಮೀಥೈಲ್ ಕ್ವಿನೋನು 


ವಿಜ್ಞಾನ ವಾರ್ತೆ 

೯ ೫ 
ಆ ಕಂದು ದ್ರವ ಡೈಮೀಥೈಲ್ ಮತ್ತು ಟೈಮೀಥೈಲ್ ಕ್ವಿನೋನ್‌ಗಳ 
ಮಿಶ್ರಣ, ಅಷ್ಟೆ . ಇದರಲ್ಲಿ ಒಂದು ಸ್ವಾರಸ್ಯವಿದೆ. ಎರಡೂ ಕಾರವಾದ ಘಾಟು 
ವಾಸನೆಯ ಪದಾರ್ಥಗಳೇ . ಹಾಗಾದರೆ , ಎರಡು ಸಂಯುಕ್ತಗಳೇಕೆ ಬೇಕು ? ಎರಡು 
ಸಂಯುಕ್ತಗಳೂ ಘನ ಪದಾರ್ಥಗಳು, ಅವುಗಳ ಮಿಶ್ರಣದ ದ್ರವನ ಬಿಂದು 
( melting point) ಕಡಮೆಯಾದುದರಿಂದ ಆ ಮಿಶ್ರಣ ದ್ರವರೂಪದಲ್ಲಿರುತ್ತದೆ. 
ಆದುದರಿಂದ ಅವುಗಳ ಮಿಶ್ರಣವನ್ನು ಅದು ಸ್ರವಿಸುವುದು. ಎರಡನೆಯದಾಗಿ , ಅವನ್ನು 
ನೀರಿನಲ್ಲಿ ಕರಗಿಸಿದಾಗ ಅವು ಅಸ್ಥಿರ ; ಬೇಗ ವಿಭಜನೆ ಹೊಂದಿಬಿಡುತ್ತವೆ. 
ಆದುದರಿಂದ ಆ ಮಿಶ್ರಣ ದೇಹದಿಂದ ಹೊರಬಂದ ತರುವಾಯ ನೀರನ್ನು ತಂದುಕೊಂಡು 
ಸೂಕ್ತ ಸಾರತೆಯ ದ್ರಾವಣವನ್ನು ತಯಾರಿಸಿಕೊಳ್ಳುತ್ತವೆ. 
( ಆಧಾರ : Chemistry , ನವೆಂಬರ್ 1971 ) 


* ಫ್ರಾನ್ಸಿನ ಆದಿಮಾನವ 
* ಫ್ರಾನ್ಸ್ ದೇಶದಲ್ಲಿ ಮಾನವ ಕುಲದ ಇತಿಹಾಸ ಒಂದು ಮಿಲಿಯನ್ ವರ್ಷ 
ಗಳಷ್ಟು ಹಿಂದೆ ಪ್ರಾರಂಭವಾಗುತ್ತದೆ. ಆಗಿನ ಕಾಲದ ಒರಟೊರಟಾದ ಶಿಲಾಯುಧ 
ಗಳು ಸಿಕ್ಕಿವೆ. ಅಲ್ಲಿಂದ ಮುಂದೆ ಶಿಲಾಯುಧಗಳು ಕ್ರಮೇಣ ಉತ್ತಮಗೊಳ್ಳುತ್ತಾ 
ಬಂದಿವೆ. ಸುಮಾರು 500 , 000 ವರ್ಷಗಳ ಕೆಳಗೆ ಬೆಂಕಿಯ ಉಪಯೋಗ ಬಳಕೆ 
ಯಲ್ಲಿದ್ದು ದಕ್ಕೆ ಪುರಾವೆ ದೊರೆತಿದೆ. 200 , 000 ವರ್ಷಗಳಷ್ಟು ಹಿಂದಿನ ಮಾನವರ 
ವಾಸಸ್ಥಳಗಳು ಪತ್ತೆಯಾಗಿವೆ . ಆದರೆ ಅದಾವುದರಲ್ಲಿಯೂ ಮನುಷ್ಯನ ಅವಶೇಷ 
ಮಾತ್ರ ಸಿಕ್ಕಿರಲಿಲ್ಲ . ಆದರೆ ಆ ಕೊರತೆ ಇನ್ನಿಲ್ಲ. 
- ಏಯ - ಮಾರ್ಸೆಲ್ಸ್ ವಿಶ್ವವಿದ್ಯಾನಿಲಯದ ಹೆನ್ರಿ ಡಿ ಲಟ್ಟ ಅವರ ನಿರ್ದೇಶನ 
ದಲ್ಲಿ ಕೆಲಸ ಮಾಡುತ್ತಿರುವ ಒಂದು ತಂಡದ ವಿಜ್ಞಾನಿಗಳು 1964ರಿಂದ ಪೈರೆನೀಸ್ 
ಪರ್ವತಗಳ ಪೂರ್ವಭಾಗದಲ್ಲಿ ಪರ್ಸಿಗ್ಯಾನ್ ಬಳಿ ಇರುವ ಒಂದು ಗುಹಾನಿವೇಶನದ 
ಶೋಧನೆಯನ್ನು ಕೈಗೊಂಡಿದ್ದಾರೆ. ಅಲ್ಲಿ ದೊರೆತ ಪ್ರಾಣಿ ಮತ್ತು ಸಸ್ಯಾವಶೇಷಗಳು 
ಸುಮಾರು 200,000 ವರ್ಷಗಳ ಕೆಳಗೆ ನಿಕ್ಷೇಪಗೊಂಡನೆಂದು ತಿಳಿದುಬಂದಿದೆ . 1969 
ಮತ್ತು 1970ರಲ್ಲಿ ಆ ಅವಶೇಷಗಳೊಂದಿಗೆ ಮನುಷ್ಯನ ಕೆಳದವಡೆಯ ಕೆಲವು ತುಂಡು 
ಗಳು ಸಿಕ್ಕಿದುವು. 1971ರ ಜುಲೈನಲ್ಲಿ ಮನುಷ್ಯನ ತಲೆಬುರುಡೆಯಮುಂದಿನ ಅರ್ಧಭಾಗ 
ಸಿಕ್ಕಿತು. ಹಣೆ, ಹುಬ್ಬಿನ ಏಣು, ಕಣ್ಣಿನ ಗುಳಿಗಳು ಮತ್ತು ಮೇಲ್ಬನದೆ ಎಲ್ಲವೂ 
ದೊರೆತಿವೆ. ಇದುವರೆಗೆ ದೊರೆತಿರುವ ಆವಶೇಷಗಳೆಲ್ಲವೂ ಒಂದೇ ಮಾನವ ಪ್ರಭೇದದ 
ಎಂದು ಡಿ ಲದ್ದಿ ಮತ್ತು ಸಂಗಡಿಗರು ಭಾವಿಸಿದ್ದಾರೆ. ಸುಮಾರು 90 ,000 ವರ್ಷ 
ಹಿಂದಿನ ನಿಯಾಂಡರ್ತಲ್ ಮಾನವರಿಗಿಂತ ಕೆಳಮಟ್ಟದ ಪ್ರಭೇದದವರೆಂದು ನಂಬ 
ಲಾಗಿರುವ ಈ ಪೈರಿನೀಸ್ ಆದಿಮಾನವರು ಜ್ಞಾನ ಮತ್ತು ಜೀಣಾಗಳಲ್ಲಿ ದೊರೆತ 


ವಿಜ್ಞಾನ ಕರ್ಣಾಟಕ 


500, 000 ವರ್ಷ ಹಿಂದಿನ ಹೊಮೊ ಎರೆಕ್ಟಸ್ ಪ್ರಭೇದಕ್ಕೆ ಹತ್ತಿರದವರೆಂದು ಡಿ 
ಲದ್ದಿ ಹೇಳುತ್ತಾರೆ, 
( ಆಧಾರ : Scientific American, ಡಿಸೆಂಬರ್ 1971 ) 


ಹತ್ತನೆಯ ಗ್ರಹ 

ಇದುವರೆಗೆ ನಮಗೆ ತಿಳಿದಿರುವ ಗ್ರಹಗಳಲ್ಲಿ ಸೂರ್ಯನಿಗೆ ಅತ್ಯಂತ ದೂರದಲ್ಲಿರುವ 
ಗ್ರಹ ಪ್ರೊಟೋ , ಬುಧ ಮತ್ತು ಗುರುಗಳ ನಡುವೆ ಇರುವ ಕುದ್ರಗ್ರಹಗಳನ್ನು 
( asteroids ) ಲೆಕ್ಕದಿಂದ ಬಿಟ್ಟರೆ ಪ್ರೊಟೊ ಒಂಬತ್ತನೆಯ ಗ್ರಹ. ಅದು ಪತ್ತೆ 
ಯಾದದ್ದು 1930ರಲ್ಲಿ. ಅದರ ಆಚೆ ಹತ್ತನೆಯ ಗ್ರಹ ಒಂದಿದೆಯೆ ? ಇದೆಯೆಂದು 
ಕೆಲವರ ಅಭಿಪ್ರಾಯ , ಅಂತಹ ಒಂದು ಗ್ರಹ ಇದ್ದರೆ ಅದನ್ನು ಗುರುತಿಸುವುದು ಬಹು 
ಕಷ್ಟ . ಏಕೆಂದರೆ ಅದು ಬಹಳ ಮಬ್ಬಾಗಿ ಕಾಣಿಸುವುದೆಂಬುದು ನಮ್ಮ ನಿರೀಕ್ಷೆ. 
ಅಷ್ಟೇ ಅಲ್ಲ , ಬಹು ದೂರವಿರುವುದರಿಂದ ತಾರೆಗಳ ಮಧ್ಯೆ ಅದರ ಚಲನೆ ಅತ್ಯಂತ 
ನಿಧಾನವಾಗಿ ಕಾಣಿಸುವುದು. ಚಂದ್ರನ ವ್ಯಾಸದಷ್ಟು ದೂರ ಸರಿಯಲು ಅದಕ್ಕೆ 
ಒಂದು ವರ್ಷ ಬೇಕಾಗಬಹುದು. 

ಗ್ರಹಗಳ ಶ್ರೇಣಿಯ ಇನ್ನೊಂದು ತುದಿಯಲ್ಲಿ, ಅಂದರೆ ಬುಧನ ಕಕ್ಷೆಗಿಂತ 
ಒಳಗಡೆ, ಹತ್ತನೆಯ ಒಂದು ಗ್ರಹವಿರಬಹುದೆಂದು ನೂರು ವರ್ಷಗಳಷ್ಟು ಹಿಂದೆಯೇ 
ಲೆವೆರಿಯರ್‌ ಎಂಬ ಖಗೋಳ ವಿಜ್ಞಾನಿಸೂಚಿಸಿದ್ದ . ಯೂರನಸ್‌ನ ಚಲನೆಯಲ್ಲಿ 
ಕಂಡುಬರುವ ವಿಕಲತೆಯನ್ನು ಗಮನಿಸಿ ಅದರ ಆಚೆ ಇನ್ನೊಂದು ಗ್ರಹವಿರಬೇಕೆಂದು 
( ಅದೇ ತದನಂತರದಲ್ಲಿ ಪತ್ತೆಯಾದ ನೆಪೂನ್) ಮುನ್ಸೂಚನೆ ನೀಡಿದ್ದ ಲೆವೆರಿಯರ್‌, 
ಬುಧನ ಕಕ್ಷೆಯ ಕ್ರಮಚ್ಯುತಿಯನ್ನು ಕಂಡು ಅದರ ಕಕ್ಷೆಗಿಂತ ಇನ್ನೂ ಒಳಕಕ್ಷೆಯೊಂದ 
ರಲ್ಲಿ ಇನ್ನೊಂದು ಗ್ರಹವಿರಬೇಕೆಂದು ಸೂಚಿಸಿದ್ದ . ರೋಮನರ ಅಗ್ನಿ ದೇವತೆಯಾದ 
ನನ್ನ ಹೆಸರನ್ನು ಆ ಗ್ರಹಕ್ಕೆ ನೀಡಿದ್ದ . ಆಗಿಂದಾಗ್ಗೆ ನಮ್ಮ ದೃಷ್ಟಿಗೆ ಗೋಚರ 
ವಾಗಿರುವ ಅನೇಕ ಖಗೋಳಕಾಯಗಳನ್ನು ವನ ಎಂದೇ ಗುರುತಿಸಿ ಕೆಲವರು ವಾದಿ 
ಸಿರುವುದುಂಟು. ಆದರೆ ಅದಾವುದೂ ಸ್ಥಿರಪಡಲಿಲ್ಲ. ಐನ್‌ಸ್ಟೈನ್‌ರವರ ಸಾಪೇಕ್ಷತಾ 
ವಾದದ ಆಧಾರದ ಮೇಲೆ ಬುಧನ ಕಕ್ಷೆಯ ಕಮಚ್ಯುತಿಗೆ ಸಕಾರಣ ವಿವರಣೆ ನೀಡಿದ 
ಮೇಲೆ ವಲ್ಡನ್ ಕುರಿತ ಊಹಾಪೋಹಗಳನ್ನು ಕೈಬಿಟ್ಟು ಬಿಟ್ಟಿದ್ದರು. ಈಗ ಪುನಃ 
ನನ್‌ಗೆ ಜೀವ ಬಂದಿದೆ. 

1970ರಲ್ಲಿ ಮೆಕ್ಸಿಕೊದಲ್ಲಿ ಉಂಟಾದ ಪೂರ್ಣ ಸೂರ್ಯಗ್ರಹಣದ ಕಾಲದಲ್ಲಿ 
ತೆಗೆದ ಒಂದು ಛಾಯಾಚಿತ್ರದಲ್ಲಿ ಸೂರ್ಯನ ಸಮೀಪದಲ್ಲಿ ಬೇರೆಬೇರೆ ಕಕ್ಷೆಗಳಲ್ಲಿರು 
ವಂತೆ ಕಂಡುಬರುವ ಹಲವಾರು ಕಾಯಗಳನ್ನು ಡೌಲಿಂಗ್ ಕಾಲೇಜಿನ ಹೆನ್ರಿ 
ಸಿ. ಕೋರ್ಟನ್‌ರವರು ಗುರುತಿಸಿದ್ದಾರೆ. ಅವು ಛಾಯಾಚಿತ್ರ ಫಲಕದಲ್ಲಿನ ದೋಷ 


ವಿಜ್ಞಾನ ವಾರ್ತೆ 


ಗಳಿರಬಹುದೇ ಎಂಬ ಸಂಶಯದಿಂದ ಅದರ ಕೂಲಂಕಷ ಪರೀಕ್ಷೆ ನಡೆಸಿರುವಕೋರ್ಟನ್ 
ರವರು ಅವುಗಳ ಪೈಕಿ ಏಳಂತೂ ನಿಜವಾದ ಕಾಯಗಳೇ ಎಂದು ಅಭಿಪ್ರಾಯಪಟ್ಟಿ 
ದ್ದಾರೆ. ಅವುಗಳಲ್ಲಿ ಕೆಲವನ್ನು ಉತ್ತರ ಕ್ಯಾರೋಲಿನಾ ಸಂಸ್ಥಾನದ ಇನ್ನೊಬ್ಬ 
ವೀಕ್ಷಕರೂ ಗುರುತಿಸಿದ್ದಾರೆ. ಅವುಗಳಲ್ಲೊಂದನ್ನು ವರ್ಜಿನಿಯಾದ ಮೂರನೆಯ 
ವೀಕ್ಷಕರೊಬ್ಬರು ಗುರುತಿಸಿದ್ದಾರೆ. ಹಾಗಾದರೆ ಅವು ಏನು ? ಧೂಮಕೇತುಗಳೆ ? 
ಅತಿದೀರ್ಘ ವೃತ್ತಾಕಾರದ ಕಕ್ಷೆಯಲ್ಲಿ ದೂರದಿಂದ ಸಾಗಿಬಂದಿರುವ ಒಂದು ಕುದ್ರ 
ಗ್ರಹವೆ ? ಸೂರ್ಯನು ಗೆಲಾಕ್ಸಿಯ ಮೂಲಕ ಸಂಚರಿಸುತ್ತಾ ತನ್ನ ಗುರುತ್ವದ ನೆರವಿ 
ನಿಂದ ಗುಡಿಸಿ ಶೇಖರಿಸಿರುವ ಗೆಲಾಕ್ಸಿಯ ಕಸವೇ ? ಕಕ್ಷೆಯ ಲೆಕ್ಕಾಚಾರವನ್ನು 
ಪರಿಶೀಲಿಸಿನೋಡಿದರೆ ಅದು ಕುದ್ರಗ್ರಹವಂತೂ ಅಲ್ಲ ಎಂಬುದು ಕೋರ್ಟನ್‌ರವರ 
ಮತ. ಅದು ಹತ್ತನೆಯ ಒಂದು ಗ್ರಹವೇ ನಿಜವಾಗಿದ್ದರೆ ಅದರ ವ್ಯಾಸ500 ಮೈಲಿ 
ಇರಬಹುದು, ಅಷ್ಟೆ . ಸೂರ್ಯನಿಗೂ ಅದಕ್ಕೂ ಇರುವ ದೂರ ಒಂಬತ್ತು ಮಿಲಿಯನ್ 
ಮೈಲಿ. ಅದು ಬುಧನ ಕಕ್ಷೆಯಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇಲ್ಲ, ಬರಲಿರುವ 
ಎರಡು ವರ್ಷಗಳಲ್ಲಿ ಕೆನಡ ಮತ್ತು ಆಫ್ರಿಕಗಳಲ್ಲಿ ಉಂಟಾಗುವ ಪೂರ್ಣಗ್ರಹಣಗಳ 
ಸಮಯದಲ್ಲಿ ನಡೆಸಲಿರುವ ವೀಕ್ಷಣೆಗಳ ಆಧಾರದ ಮೇಲೆ ಪ್ರಶ್ನೆಯನ್ನು ಇತ್ಯರ್ಥ , 
ಮಾಡುವುದು ಸಾಧ್ಯವಾದೀತು. 
( ಆಧಾರ : Chemistry , ಡಿಸೆಂಬರ್‌ 1971) 


ಕಪ್ಪೆಯಲ್ಲಿ ಮೊಲದ ರಕ್ತದ ಉತ್ಪಾದನೆ 

- ಆನುವಂಶಿಕ ಸಂಕೇತ ವ್ಯವಸ್ಥೆಯು ಜೀವಿಯಿಂದ ಜೀವಿಗೆ ವ್ಯತ್ಯಾಸವಾಗುವುದಿಲ್ಲ, 
ಎಲ್ಲ ಜೀವಿಗಳಲ್ಲೂ ಅದೇ ಸಂಕೇತಗಳೇ ಕೆಲಸ ಮಾಡುವುವು ಎಂದು ಈಗ ನಂಬಲಾಗಿದೆ. 
ಆದರೆ ಈ ತೀರ್ಮಾನಕ್ಕೆ ಬರಲು ದೊರೆತಿರುವ ಪುರಾವೆಗಳೇನಿದ್ದರೂ ಕೊಶರಹಿತ 
ವ್ಯವಸ್ಥೆಗಳೊಡನೆ ನಡೆಸಿರುವ ಪ್ರಯೋಗಗಳಿಂದ ದೊರೆತಂತಹವು. ಉದಾಹರಣೆಗೆ, 
ಹೀಮೊಗ್ಲಾಬಿನ್ ತಯಾರಿಕೆಗೆ ಅವಶ್ಯವಾದ ಸಂಕೇತ ವ್ಯವಸ್ಥೆ ಇರುವ ಆರ್‌ಎನ್‌ಎ 
ಯನ್ನು ಮೊಲದ ಕೆಂಪುರಕ್ತ ಕಣಗಳಿಂದ ಬೇರ್ಪಡಿಸಿ ಇಲಿಯ ಜೀವಕೋಶಗಳಿಂದ 
ತಯಾರಿಸಿದ ಕೋಶರಹಿತ ಸಾರದಲ್ಲಿ ಹಾಕಿದರೆ , ಮೊಲದ ಹೀಮೊಗ್ಲಾಬಿನ್ನೇ 
ತಯಾರಾಗುವುದು ಕಂಡುಬಂದಿದೆ. ಆದರೆ ಇಲಿಯ ಜೀವಂತ ಕೋಶಗಳೊಳಕ್ಕೆ ಅನ್ಯ 
ಆರ್‌ಎನ್‌ಎ ಯನ್ನು ಸೇರಿಸಿದರೆ ಅದು ಸ್ವೀಕೃತವಾಗುವುದೇ ಎಂಬ ಪ್ರಶ್ನೆ ಏಳುವುದು 
ಸಹಜ , ಅದೂ ಸಾಧ್ಯವೆಂಬುದನ್ನು ಆಕ್ಸ್‌ಫರ್ಡ್ ವಿಶ್ವವಿದ್ಯಾನಿಲಯದ ಸಿ, ಡಿ. 
ಲೇನ್ ಮತ್ತು ಜೆ. ಬಿ. ಗುರ್ಡನ್ ರವರೂ ಬ್ರಸೆಲ್ಸ್ ವಿಶ್ವವಿದ್ಯಾನಿಲಯದ ಜಿ. 
ಮಾರ್ಬೆಯವರೂ ಈಗ ತೋರಿಸಿಕೊಟ್ಟಿದ್ದಾರೆ. 

ಅವರು ತಮ್ಮ ಪ್ರಯೋಗಗಳಿಗೆ ಆರಿಸಿಕೊಂಡದ್ದು ೬ನೆ ಸಸ್ ಲೇನಿಸ್ 


೯೮ 


ವಿಜ್ಞಾನ ಕರ್ಣಾಟಕ 


ಎಂಬ ಒಂದು ಜಾತಿಯ ಕಪ್ಪೆಯ ಅಂಡಾಣುಗಳನ್ನು , ಈ ಅಂಡಾಣು ಕೋಶಗಳು 
ಸಾಕಷ್ಟು ದೊಡ್ಡ ವಾಗಿರುವುದರಿಂದ ಅನ್ಯ ಪದಾರ್ಥವನ್ನು ಅದರೊಳಕ್ಕೆ ಸೇರಿಸುವುದು 
ಸುಲಭ. ಮೊಲದ ಕೆಂಪುರಕ್ತಕಣಗಳಿಂದ ತೆಗೆದ ಆರ್‌ಎನ್‌ಎಯನ್ನು ಕೇಂದ್ರಾ 
ಸಗಮನ ಯಂತ್ರದ ಸಹಾಯದಿಂದ ಬೇರೆಬೇರೆ ಸಾಂದ್ರತೆಯುಳ್ಳ ಹಲವಾರು 
ಭಾಗಗಳಾಗಿ ಬೇರ್ಪಡಿಸಿದರು, ' ಅವುಗಳಲ್ಲಿ ಒಂದೊಂದನ್ನೂ ಕಪ್ಪೆಯ ಅಂಡಾಣು 
ಗಳೊಳಕ್ಕೆ ಸೇರಿಸಿ ನೋಡಿದರು. ಜೊತೆಗೆ ಕಬ್ಬಿಣವಿರುವ ಹೇಮಿನ್ ಸಹ ಒದಗಿಸಿದರು. 
ಅವುಗಳಲ್ಲೊಂದು ಹಿಮೊಗ್ಲಾಬಿನ್ ತಯಾರಿಸುವುದರಲ್ಲಿ ಯಶಸ್ವಿಯಾಯಿತು. ಹಾಗೆ 
ತಯಾರಾದ ಹೀಮೊಗ್ಲಾಬಿನ್ ಎಲ್ಲ ರೀತಿಯಲ್ಲಿಯೂ ಮೊಲದ ಹೀಮೊಗ್ಲಾಬಿನ್ನೇ 
ಆಗಿತ್ತು . ಅದೇ ಆರ್‌ಎನ್‌ಎ ಅಂಶವುಕೋಶರಹಿತ ವ್ಯವಸ್ಥೆಯಲ್ಲಿ ಎಷ್ಟು ದಕ್ಷತೆಯಿಂದ 
ಕೆಲಸ ಮಾಡುವುದೋ ಅದರ ನೂರರಷ್ಟು ದಕ್ಷತೆಯಿಂದ ಅದು ಕಪ್ಪೆಯ ಅಂಡಾಣುವಿನಲ್ಲಿ 
ಕೆಲಸ ಮಾಡಿದುದು ಕಂಡುಬಂದಿತು, ಮೇಲಕ್ಕೆ ವಿಶಿಷ್ಟವಾದ ಹೀಮೊಗ್ಲಾ ಬಿನ್ 
ಉತ್ಪತ್ತಿಯಾಗುವಾಗ ಹೀಮೊಗ್ಲಾಬಿನ್ ಸಂಶ್ಲೇಷಣೆಯನ್ನು ಪ್ರಾರಂಭಿಸಬಲ್ಲ 
ಯಾವುದೋ ಒಂದು ಅಂಶ ಮೂಲದ ಕೋಶಗಳಲ್ಲಿರಬಹುದು ಎಂಬ ಒಂದು ಭಾವನೆ 
ಇದೆ. ಹಾಗಿರುವುದೇ ಆದರೆ ಅದೇ ಅಂಶ ಮೊಲದ ಅಷ್ಟು ದೂರ ಸಂಬಂಧಿಯಾದ 
ಕಪ್ಪೆಯ ಕೋಶದಲ್ಲಿಯೂ ಇದೆ ಎಂದಾಯಿತಲ್ಲವೆ ? ಅಂದ ಮೇಲೆ ತತ್ವಶಃ ಕಪ್ಪೆಯಲ್ಲಿ 
ಮೊಲದ ರಕ್ತದ ಉತ್ಪಾದನೆ ಸಾಧ್ಯ ! 
( ಆಧಾರ : Scientific American , ಡಿಸೆಂಬರ್ 1971 ) 


D 


) 


ಅತ್ಯಧಿಕ ತೂಕದ ನೈಸರ್ಗಿಕ ಧಾತು 

ಈ ಶತಮಾನದ ಪ್ರಾರಂಭದಲ್ಲಿ ನಮಗೆ ತಿಳಿದಿದ್ದ ಧಾತುಗಳಲ್ಲಿ ಅತ್ಯಧಿಕ 
ಪರಮಾಣುತೂಕದ ಧಾತು ಎಂದರೆ, 238 ತೂಕದ ಯುರೇನಿಯಮ್, ಕಳೆದ 
ಮೂವತ್ತು ವರ್ಷಗಳಲ್ಲಿ ಅದಕ್ಕಿಂತ ಭಾರವಾದ ಹತ್ತಾರು ಧಾತುಗಳು ಪತ್ತೆಯಾಗಿವೆ. 
ಆದರೆ ಅವೆಲ್ಲ ಕೃತಕವಾಗಿ ಸಂಶ್ಲೇಷಿಸಿದ ಧಾತುಗಳಾದುದರಿಂದ ನೈಸರ್ಗಿಕ ಧಾತುಗಳಲ್ಲಿ 
ಯುರೇನಿಯಮ್ಮೆ ಅಗ್ರ ಸ್ಥಾನವನ್ನುಳಿಸಿಕೊಂಡಿತ್ತು . ಈಗ ಅದು ಆ ಸ್ಥಾನವನ್ನು 
ಕಳೆದುಕೊಂಡಿದೆ. 

ಕೆಲವು ಉಲ್ಕೆಗಳಲ್ಲಿ 244 ತೂಕದ ಪ್ಯುಟೋನಿಯಂ ( Pu) ಇದೆ ಎಂಬುದು 
ಕಳೆದ ಒಂದೆರಡು ವರ್ಷಗಳಲ್ಲಿ ವಿಜ್ಞಾನಿಗಳ ಗಮನಕ್ಕೆ ಬಂದಿತು. ಹಾಗಾದರೆ 
ಭೂಮಿಯ ಮೇಲೂ ಅದು ಇರಬಹುದೆಂಬ ಸಂಶಯದಿಂದ ಅದಕ್ಕಾಗಿ ಹುಡುಕಾಟ 
ಪ್ರಾರಂಭವಾಯಿತು, ನ್ಯೂ ಮೆಕ್ಸಿಕೋನಲ್ಲಿಯ ಲಾಸ್ ಅಲಮಾಸ್ ಸಂಶೋಧನಾ 
ಲಯದ ಡಾರ್ಲಿನಿ ಹಾಫ್ ಮನ್ ಮತ್ತು ಸಂಗಡಿಗರು 85 ಕಿಗ್ರಾಂ, ಬ್ಯಾಸ್ಟಸೈಟ್ 
ಖನಿಜಕ್ಕೆ ಕೃತಕವಾಗಿ ತಯಾರಿಸಿದ Pu - 234 ಮತ್ತು Pu - 236ಗಳನ್ನು ಬೆರಸಿದರು. 


ವಿಜ್ಞಾನ ವಾರ್ತೆ 
ಬ್ಯಾಸ್ ಸೈಟ್ ಖನಿಜವು ವಿರಳಭಸ್ಮಧಾತುಗಳುಳ್ಳ ಒಂದು ಫ್ಲೋರೋಕಾರ್ಬೊನೇಟು. 
ಅದರಿಂದ ನಿರಳ ಭಸ್ಮ ಧಾತುಗಳನ್ನು ಪ್ರತ್ಯೇಕಿಸಿ ಅನಂತರ ಪುಟೊನಿಯಮ್ಮನ್ನು 
ಬೇರ್ಪಡಿಸಿದರು. ಅದನ್ನು ತೂಕರೋಹಿತ ಮಾಪಕದಲ್ಲಿ ( mass spectrometer) 
ವಿಶ್ಲೇಷಿಸಲಾಗಿ ಅದರಲ್ಲಿ Pu - 2440 268 ಪರಮಾಣುಗಳು ಕಂಡುಬಂದುವು. 

_ Pu - 244ರ ಅರ್ಧಾಯುಷ್ಯ 80 , 000 , 000 ವರ್ಷಗಳು. ಭೂಮಿಯ 
ವಯಸ್ಸು ಈಗ ಐದು ಬಿಲಿಯನ್ ವರ್ಷಗಳೆಂದಿಟ್ಟು ಕೊಂಡರೆ , Pu - 244ರ ಮೂಲ 
ಸಂಗ್ರಹವು ಈ ವೇಳೆಗೆ 50 ಸಲ ಪುನಃ ಪುನಃ ಅರ್ಧಿಸಿದೆ. ಅಂದರೆ ಆ ಸಂಗ್ರಹದ 
ಪ್ರಮಾಣ 1020 ರಷ್ಟು ಕಡಿಮೆಯಾಗಿದೆ. ಆದುದರಿಂದ ಭೂಮಿಯ ಶೈಶವದಲ್ಲಿ 
_ Pu - 244 ತಕ್ಕಮಟ್ಟಿಗೆ ಹೇರಳವಾಗಿಯೇ ಇತ್ತು ಎಂಬಂತೆ ಕಾಣುತ್ತದೆ. 

- ತಾತ್ವಿಕ ಪರಿಗಣನೆಗಳ ಆಧಾರದ ಮೇಲೆ 114 ಪರಮಾಣು ಸಂಖ್ಯೆಯ ಮತ್ತು 
ಅದರ ನೆರೆಹೊರೆಯ ಧಾತುಗಳು ನಿಸರ್ಗದಲ್ಲಿರಬೇಕು, ರಾಸಾಯನಿಕವಾಗಿ 114ನೆ 
ಧಾತು ಸೀಸವನ್ನು ಹೋಲುವುದು. ಈಗಎರಡು ವರ್ಷಗಳಿಂದ ಅದಕ್ಕಾಗಿ ಬೇಕಾದಷ್ಟು 
ಹುಡುಕಾಡಿದ್ದಾರೆ. ಹತ್ತು ಪೌಂಡು ಚಂದ್ರಶಿಲೆ , ಫೆಸಿಫಿಕ್ ಮಹಾಸಾಗರದ ತಳದಿಂದ 
ತೆಗೆದ ಹದಿನೈದು ಪೌಂಡು ಮ್ಯಾಂಗನಿಂಸ್ ಉರುಳೆಗಳು , ಎಂಬತ್ತೆಂಟು ಪೌಂಡು 
ಚಿನ್ನದ ಗಟ್ಟಿ , ನಲವತ್ತೈದು ಪೌಂಡು ಪ್ಲಾಟಿನಂ ಮುಂತಾಗಿ ಅನೇಕ ಪದಾರ್ಥಗಳನ್ನು 
ಪರೀಕ್ಷಿಸಿದರೂ ಆ ಧಾತುವೇ ಆಗಲಿ, ಅದರ ನೆರೆಹೊರೆಯ ಧಾತುಗಳೇ ಆಗಲಿ ಸಿಕ್ಕಿಲ್ಲ. 
ವಿಶ್ವದ ಬೇರೆ ಭಾಗಗಳಲ್ಲಿ ಅವು ಇದ್ದರೂ ಇರಬಹುದು, 
(ಆಧಾರ : Chemistry , ಡಿಸೆಂಬರ್ 1971 ) 


ಭಾಟ್ನಗರ್ ಪ್ರಶಸ್ತಿಗಳು 

1968 ಮತ್ತು 1969ರ ಭಾಟ್ಟ ಗರ್‌ ಪ್ರಶಸ್ತಿಗಳನ್ನು ಈಚೆಗೆ ಪ್ರಕಟಿಸ 
ಲಾಯಿತು. 1968ರ ಭೌತವಿಜ್ಞಾನದ ಪ್ರಶಸ್ತಿಯನ್ನು ದೆಹಲಿಯ ರಾಷ್ಟ್ರೀಯ 
ಭೌತ ಸಂಶೋಧನಾಲಯದ ಉಪ ನಿರ್ದೇಶಕರಾದ ಡಾ . ಎ . ಪಿ . ಮಿತ್ರ ಅವರು 
ಪಡೆದಿದ್ದಾರೆ. ಅಯಾನುಗೋಳವನ್ನು (ionosphere) ಕುರಿತು ನಡೆಸಿರುವ 
ಸಂಶೋಧನೆಗಳಿಂದ ಅವರು ಪ್ರಖ್ಯಾತರಾಗಿದ್ದಾರೆ. ರಸಾಯನ ವಿಜ್ಞಾನದ ಪ್ರಶಸ್ತಿ 
ಕಾನ್ಪುರದ ಇನ್ಸಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ರಸಾಯನಶಾಸ್ತ್ರ ಇಲಾಖೆಯ 
ಮುಖ್ಯಸ್ಥರಾದ ಡಾ . ಸಿ. ಎನ್ . ಆರ್ . ರಾವ್ ಅವರಿಗೆ ದೊರೆತಿದೆ. ರಾಸಾಯನಿಕ 
ರೋಹಿತ ದರ್ಶನ ( Chemical Spectroscopy ) ಮತ್ತು ಅಣುರಚನೆಗೆ ಸಂಬಂಧಿಸಿದ 
ಅವರ ಸಂಶೋಧನೆಗಳಿಂದ ಅವರು ಹೆಸರುವಾಸಿಯಾಗಿದ್ದಾರೆ. 1967 ರಲ್ಲಿ 
ಇಂಗ್ಲೆಂಡಿನ ಫ್ಯಾರಡೆ ಸೊಸೈಟಿಯು ಅವರಿಗೆ ಮಾರ್ಲೊ ಪದಕವನ್ನು ಕೊಟ್ಟು ಸನ್ಮಾನಿ 
ಸಿತು, ಜೀವವಿಜ್ಞಾನಕ್ಕೆ ಮೀಸಲಾದ ಪ್ರಶಸ್ತಿಯನ್ನು ಪಡೆದವರು ದೆಹಲಿ ವಿಶ್ವ 


. ೧೦ ೦ 


ವಿಜ್ಞಾನ ಕರ್ಣಾಟಕ 
ವಿದ್ಯಾನಿಲಯದ ವಲ್ಲಭಭಾಯಿ ಪಟೇಲ್ ಚೆಸ್ಟ್ ಇನ್ಸಿಟ್ಯೂಟ್‌ನಲ್ಲಿ ಜೀವ ರಸಾಯನ 
ಶಾಸ್ತ್ರದ ಇಲಾಖೆಯ ಮುಖ್ಯಸ್ಥರಾಗಿರುವ ಡಾ . ಟಿ . ಎ . ವೆಂಕಟಸುಬ್ರಮಣ್ಯನ್ 
ಅವರು, ಫರ್ಟಿಲೈಸರ್ ಕಾರ್ಪೊರೇಷನ್ ಆಫ್ ಇಂಡಿಯದ ತಾಂತ್ರಿಕ ನಿರ್ದೇಶಕರಾದ 
ಡಾ . ಕ್ಷಿತೀಶ್ ರಂಜನ ಚಕ್ರವರ್ತಿ ಅವರಿಗೆ ಇಂಜಿನಿಯರಿಂಗ್ ವಿಭಾಗದ ಪ್ರಶಸ್ತಿ 
ಯನ್ನು ನೀಡಲಾಗಿದೆ. ಭಾರತದಲ್ಲಿ ರಾಸಾಯನಿಕ ಫಲವತ್ತಾರಕಗಳನ್ನು ತಯಾರಿಸುವ 
ಯಂತ್ರ ಸ್ಥಾನಗಳ ರೂಪಣೆ, ಮೇಲ್ವಿಚಾರಣೆ ಮತ್ತು ನಿರ್ದೇಶನದಲ್ಲಿ ಅವರು ವಹಿಸಿರುವ 
ಪಾತ್ರ ಹಿರಿದು. ವೈದ್ಯ ವಿಜ್ಞಾನಕ್ಕೆ ಮೀಸಲಾದ ಪ್ರಶಸ್ತಿಯನ್ನು ಕಲ್ಕತ್ತೆಯ 
ಸ್ನಾತಕೋತ್ತರವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕ 
ರಾಗಿರುವ ಡಾ . ಎಸ್ . ಆರ್ , ಮುಖರ್ಜಿಯವರಿಗೂ ಬೊಂಬಾಯಿಯ ಸೇಕ್ 
ಜಿ. ಎಸ್ . ಮೆಡಿಕಲ್ ಕಾಲೇಜಿನಲ್ಲಿ ಔಷಧಶಾಸ್ತ್ರದ ಪ್ರಾಧ್ಯಾಪಕರಾಗಿರುವ ಡಾ . ವಿ . ಕೆ. 
ಶೇರ್‌ ಅವರಿಗೂ ಹಂಚಿಕೊಡಲಾಗಿದೆ. 

19698 ಭೌತವಿಜ್ಞಾನದ ಪ್ರಶಸ್ತಿಯನ್ನು ದೆಹಲಿ ವಿಶ್ವವಿದ್ಯಾನಿಲಯದ 
ಭೌತವಿಜಾ ನ ಸಾಧಾಪಕರಾದ ಡಾ . ಎ . ಎನ್ . ಮಿತ್ರ ಅವರಿಗೆ ಕೊಟದಾ ರೆ. 
ಅವರ ಸಂಶೋಧನಾ ಕೇತ್ರ ಬೈಜಿಕ ಭೌತವಿಜಾ ನ ( Nuclear Physics ), ಜಮು, 
ವಿಶ್ವವಿದ್ಯಾನಿಲಯದಲ್ಲಿ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿರುವ ಡಾ . ಎಸ್ . 
ಜೈನ್‌ರವರು ರಸಾಯನ ವಿಜ್ಞಾನದ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ನೈಸರ್ಗಿಕ 
ಸತ್ಯೋತ್ಪನ್ನಗಳ ರಾಸಾಯನಿಕ ಶೋಧನೆಯಲ್ಲಿ ಅವರು ಪ್ರಶಂಸಾರ್ಹವಾದ ಕೆಲಸ 
ಮಾಡಿದ್ದಾರೆ. ವೈದ್ಯವಿಜ್ಞಾನದ ಪ್ರಶಸ್ತಿಯನ್ನು ಹಿಂದಿನ ವರ್ಷದಂತೆಯೇ ಇಬ್ಬರಿಗೆ 
ಹಂಚಲಾಗಿದೆ. ಪ್ರಶಸ್ತಿ ವಿಜೇತರು ಮದ್ರಾಸು ವೈದ್ಯಕೀಯ ಕಾಲೇಜಿನ ಪ್ರೊ . ಎಸ್ . 
ಕಲ್ಯಾಣರಾಮನ್ ಹಾಗೂ ಚಂದೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ 
ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ . ರಣಜಿತ್ ರಾಯ್ 
ಚೌಧುರಿ ಅವರು. 

ಜೆ , ಆರ್ . ಲಕ್ಷ್ಮಣರಾವ್ 


ನಿಧನ ವಾರ್ತೆ 


ಡಾ , ಮೇಧಿಯ ಗಪರ್ಟ್-ಮೇಯರ್‌ 


- ಸುಪ್ರಸಿದ್ದ ಬೈ ಜಿ ಕ ಭೌತವಿಜ್ಞಾನಿ, 
ನೊಬೆಲ್ ಬಹುಮಾನ ವಿಜೇತೆ, ಡಾ . ಮೇರಿಯ 
ಗಪರ್ಟ್-ಮೇಯರ್‌ರವರು ಕಳೆದ ಫೆಬ್ರವರಿ 
20 ರಂದು ಕ್ಯಾಲಿಫೋರ್ನಿಯದ ಸ್ಯಾನ್ 
ಡಿಯೆಗೊದಲ್ಲಿ ಹೃದಯಸ್ತಂಭನದಿಂದ ನಿಧನ 
ಹೊಂದಿದರು. ಆಕೆಗೆ 65 ವರ್ಷ ವಯಸ್ಸಾ 
ಗಿತ್ತು , 

ಮೇರಿಯ ಗಪರ್ಟ್ರ ವರು 1906ರ ಜೂನ್ 
28ರಂದು ಆಗ ಜರ್ಮನಿಗೆ ಸೇರಿದ್ದ , ಈಗ 
ಪೋಲೆಂಡ್‌ನಲ್ಲಿರುವ, ಕಾಟೊನಿಸ್ ಎಂಬಲ್ಲಿ 
ಜನಿಸಿದರು . ಆರು ತಲೆಮಾರುಗಳ ಪರ್ಯಂತ 

ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರುಗಳನ್ನು 
ನೀಡುತ್ತ ಬಂದಿರುವ ಸಾರಸ್ವತ ಮನೆತನದಲ್ಲಿ ಜನಿಸಿದ ಮೇರಿಯರವರು ಗಾಟಿಂಗೆನ್ 
ನಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಶಾಲೆಗಳಲ್ಲಿ ಶಿಕ್ಷಣ ಪಡೆದು, ಕೊನೆಗೆ ಗಾಟಂಗೆನ್ 
ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿ, 1930ರಲ್ಲಿ ಭೌತರಸಾಯನ ವಿಜ್ಞಾನದಲ್ಲಿ 
ಡಾಕ್ಟರೇಟ್ ಪದವಿ ಗಳಿಸಿದರು. ಅದೇ ಸಮಯದಲ್ಲಿ ರಾಕ್‌ಫೆಲರ್ ವೇತನದ ಮೇಲೆ 
ಅಮೆರಿಕದಿಂದ ಬಂದು ಗಾಟಿಂಗೆನ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ, ಸಂಶೋಧನೆ 
ಗಳನ್ನು ನಡೆಸುತ್ತಿದ್ದ ಅಮೆರಿಕನ್ ಭೌತರಸಾಯನ ವಿಜ್ಞಾನಿಜೋಸೆಫ್ ಇ,ಮೇಯರ್‌ 
ಅವರನ್ನು ಭೇಟಿಯಾಗಿ ಅವರನ್ನು ಮದುವೆಯಾದರು. ಅಲ್ಲಿಂದ ಮುಂದೆ ಗಪರ್ಟ್ 
ಮೇಯರ್‌ ಎಂಬ ಹೆಸರಿನಿಂದ ಅವರು ವಿಜ್ಞಾನ ಪ್ರಪಂಚಕ್ಕೆ ಪರಿಚಿತರಾಗಿದ್ದಾರೆ, 

1931ರಲ್ಲಿ ಅವರು ತಮ್ಮ ಪತಿಯೊಡನೆ ಅಮೆರಿಕಕ್ಕೆ ಬಂದು ಬಾಲ್ಟಿಮೋರ್‌ 
ನಲ್ಲಿರುವ ಜಾನ್ ಹಾಪ್ಕಿನ್ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಕೈಗೊಂಡರು . 
1933ರಲ್ಲಿ ಅವರಿಗೆ ಅಮೆರಿಕದ ಪೌರತ್ವ ದೊರಕಿತು. 1939ರಲ್ಲಿ ಅವರು ಕೊಲಂಬಿಯ 
ವಿಶ್ವವಿದ್ಯಾನಿಲಯದಲ್ಲಿ ರಸಾಯನ ಶಾಸ್ತ್ರದ ಅಧ್ಯಾಪಕಿಯಾದರು. ಆ ಅವಧಿಯಲ್ಲಿ 
ಅವರು ವಿಶ್ವವಿಖ್ಯಾತ ವಿಜ್ಞಾನಿ ಹೆರಾಲ್ಡ್ ಸಿ. ಯುರೆ ಅವರ ನೇತೃತ್ವದಲ್ಲಿ 


Ore 


ವಿಜ್ಞಾನ ಕರ್ಣಾಟಕ 


ಯುರೇನಿಯಮ್ ಐಸೋಟೋಪುಗಳನ್ನು ಬೇರ್ಪಡಿಸುವ ಕೆಲಸದಲ್ಲಿ ಭಾಗವಹಿಸಿದರು. 
ಯುದ್ಧ ಕಾಲದ ಪರಮಾಣುಶಕ್ತಿ ಯೋಜನೆಯಲ್ಲಿ ಈ ಕಾರ್ಯ ಎಷ್ಟು ಮಹತ್ವಪೂರ್ಣ 
ವಾಗಿತ್ತೆಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ . 

1945ರಲ್ಲಿ ಅವರು ಚಿಕಾಗೊ ವಿಶ್ವವಿದ್ಯಾನಿಲಯದ ಇನ್ಸಿಟ್ಯೂಟ್ ಆಫ್ 
ನ್ಯೂಕ್ಲಿಯರ್‌ ಸ್ಟಡೀಸ್ ಸಂಸ್ಥೆಯನ್ನು ಸೇರಿದರು . ಅಲ್ಲಿ ಪ್ರೊ . ಎನ್ನಿಕೊ ಫರ್ಮಿ 
ಅವರಿಂದ ಪ್ರಭಾವಿತರಾಗಿ ಬೈಜಿಕ ಭೌತವಿಜ್ಞಾನದಲ್ಲಿ ಆಸಕ್ತರಾದರು. ಪರಿಣಾಮ 
ವಾಗಿ, 1948ರಲ್ಲಿ ಪರಮಾಣುಬೀಜದ ರಚನೆಯನ್ನು ಕುರಿತ ತಮ್ಮ ಪ್ರಸಿದ್ಧವಾದ 
ಸಿದ್ದಾಂತವನ್ನು ಪ್ರತಿಪಾದಿಸಿದರು. ಇಂದು ಅವರ ಹೆಸರು ಚಿರಸ್ಥಾಯಿಯಾಗಿರುವುದು 
ಈ ಸಿದ್ದಾಂತದಿಂದ , 1960ರಲ್ಲಿ ಅವರು ಕ್ಯಾಲಿಫೋರ್ನಿಯ ವಿಶ್ವವಿದ್ಯಾನಿಲಯದಲ್ಲಿ 
ಭೌತವಿಜ್ಞಾನದ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ಸ್ಯಾನ್ ಡಿಯೆಗೋಗೆ ತೆರಳಿದರು. 
ತಮ್ಮ ಜೀವನದ ಕೊನೆಯವರೆಗೂ ಅವರು ಅಲ್ಲಿಯೇ ಉಳಿದರು. 
- ಪರಮಾಣು ಬೀಜದ ರಚನೆಯನ್ನು ಕುರಿತ ಅವರ ಸಿದ್ಧಾಂತಕ್ಕೆ ದಾರಿಮಾಡಿ 
ಕೊಟ್ಟದ್ದು 1947ರಲ್ಲಿ ಆಕಸ್ಮಿಕವಾಗಿ ಗಮನಕ್ಕೆ ಬಂದ ಒಂದು ಸ್ವಾರಸ್ಯಕರ ಅಂಶ. 
ಪರಮಾಣುಬೀಜದಲ್ಲಿರುವ ಬೀಜಕಣಗಳು (nucleons 1, ಅಂದರೆ ಪ್ರೊಟಾನು 
ಮತ್ತು ನ್ಯೂಟ್ರಾನುಗಳು ನಿರ್ದಿಷ್ಟ ಸಂಖ್ಯೆಗಳಲ್ಲಿದ್ದರೆ (ಉದಾ. 2, 8, 20 , 28 , 
50, 82, 126) ಅಂತಹ ಬೀಜಗಳು ಇತರ ಬೀಜಗಳಿಗಿಂತ ಸ್ಥಿರವಾಗಿಯೂ ನಿಸರ್ಗದಲ್ಲಿ 
ಹೇರಳವಾಗಿಯೂ ಇರುವುದು ಕಂಡುಬಂದಿದೆ. ಈ ವಿಷಯವನ್ನು ಅನೇಕ ವರ್ಷಗಳ 
ಹಿಂದೆಯೇ ಡಬ್ಬು , ಎವರ್ , ಎಲ್ಯಾಸರ್‌ರವರು ಗಮನಿಸಿದ್ದರಾದರೂ ಅದಕ್ಕೆ ಕಾರಣ 
ತಿಳಿದಿರಲಿಲ್ಲವಾದುದರಿಂದ ಆ ಸಂಖ್ಯೆಗಳನ್ನು ಯಕ್ಷಿಣೀ ಸಂಖ್ಯೆಗಳೆಂದು ( magic 
numbers ) ಕರೆದು ತಮಾಷೆ ಮಾಡುತ್ತಿದ್ದುದುಂಟು. ಡಾ . ಗಪರ್ಟ್-ಮೇಯರ್‌ ಅವರು 
ಅದಕ್ಕೊಂದು ವಿವರಣೆ ನೀಡಲು ಯತ್ನಿಸಿದರು. ಪರಮಾಣುವಿನಲ್ಲಿ ಬೀಜದ ಸುತ್ತಲೂ 
ಇಲೆಕ್ಟ್ರಾನ್ಗಳು ಹೇಗೆ ಬೇರೆ ಬೇರೆ ಚಿಪ್ಪುಗಳಲ್ಲಿ (shells ) ಹಂಚಿಕೊಂಡಿರುವುವೋ 
ಹಾಗೆ ಬೀಜದ ಒಳಗಡೆ ನ್ಯೂಟ್ರಾನ್ ಮತ್ತು ಪ್ರೋಟಾನ್‌ಗಳೂ ನಿರ್ದಿಷ್ಟ ಚಿಪ್ಪು 
ಗಳಲ್ಲಿರುವುವೆಂದೂ ಯಾವುದೇ ಚಿಪ್ಪಿನಲ್ಲಿ ಇಲೆಕ್ಟ್ರಾನ್ ಗಳು ನಿರ್ದಿಷ್ಟ ಸಂಖ್ಯೆಗಳಲ್ಲಿದ್ದರೆ 
ಪರಮಾಣು ಹೇಗೆ ಸ್ಥಿರತೆ ಪಡೆಯುವುದೋ ( ಉದಾ. ವಿರಳಾನಿಲಗಳಾದ ಹೀಲಿಯಮ್, 
ನಿಯಾನ್ ಇತ್ಯಾದಿ) ಹಾಗೆ ಬೀಜದೊಳಗೂ ಬೀಜಕಣಗಳು ವಿವಿಧ ಚಿಪ್ಪುಗಳಲ್ಲಿ 
ನಿರ್ದಿಷ್ಟ ಸಂಖ್ಯೆಗಳಲ್ಲಿದ್ದಾಗ ಆ ಬೀಜಕ್ಕೆ ಸ್ಥಿರತೆ ಒದಗುವುದೆಂದೂ ತೋರಿಸಿಕೊಡುವ 
ಒಂದು ವಿಸ್ಕೃತ ಸಿದ್ದಾಂತವನ್ನು ಅವರು ಮಂಡಿಸಿದರು. ಜರ್ಮನಿಯ ಹ್ಯಾಂಬರ್ಗ್ 
ವಿಶ್ವವಿದ್ಯಾನಿಲಯದ ಡಾ . ಜೆ. ಹಾನ್ಸ್ ಡಿ. ಯೆನ್ಸೆನ್‌ರವರು ಸ್ವತಂತ್ರವಾಗಿ ಇದೇ 
ಆಲೋಚನಾಸರಣಿಯನ್ನನುಸರಿಸಿ 1949ರ ಪ್ರಾರಂಭದಲ್ಲಿ ಹೆಚ್ಚು ಕಡಮೆ ಇದೇ 
ಭಾವನೆಗಳನ್ನೊಳಗೊಂಡ ಒಂದು ಸಿದ್ದಾಂತವನ್ನು ಪ್ರತಿಪಾದಿಸಿದರು. ಈ ಸಾಧನೆಗಾಗಿ 
ಇವರಿಬ್ಬರಿಗೂ ಡಾ , ಇ, ಪಿ. ವಿಗ್ನರ್‌ ಅವರಿಗೂ 1963ರ ಭೌತವಿಜ್ಞಾನ ವಿಭಾಗದ 
ನೊಬೆಲ್ ಪಾರಿತೋಷಕವನ್ನು ನೀಡಲಾಯಿತು. 


ನಿಧನ ವಾರ್ತೆ 


೧೦೩ 


1956ರಲ್ಲಿ ಡಾ . ಗಪರ್ಟ್-ಮೇಯರ್ ಅವರು ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ 
ಅಕಾಡೆಮಿಯ ಸದಸ್ಯರಾಗಿ ಚುನಾಯಿತರಾದರು. ತಮ್ಮ ಪತಿಯೊಂದಿಗೆ ರಚಿಸಿದ 
Statistical Mechanics (1940 ) ಮತ್ತು ಯೆನ್ಸೆನ್‌ರವರೊಂದಿಗೆ ರಚಿಸಿದ 
Elementary Theory of Nuclear Shell Structure ( 1955 ) Wow eso 
ಗ್ರಂಥಗಳು ಜನಪ್ರಿಯತೆ ಗಳಿಸಿವೆ. 


ಜೆ. ಆರ್ . ಲಕ್ಷ್ಮಣರಾವ್ 


ಜಗದ್ವಿಖ್ಯಾತ ಗಣಿತಶಾಸ್ತ್ರಜ್ಞ ಡೇವಿಡ್ ಹಿಲ್ಬರ್ಟ್ ಅವರಿಗೆ ಗಣಿತ ಒಂದು 
ವಿನಾ ಇನ್ನಾವುದರಲ್ಲೂ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಅವರಿಗೆ ಸಾಹಿತ್ಯ ಮತ್ತು ಕಲೆ 
ಗಳಲ್ಲಿ ಆಸಕ್ತಿ ಉಂಟುಮಾಡಬೇಕೆಂದು ಅವರ ಪತ್ನಿ ಸರ್ವ ಪ್ರಯತ್ನ ಮಾಡುತ್ತಿದ್ದರು. 

ಒಮ್ಮೆ ಗಾಟಿಂಗೆನ್ ಬಳಿ ಕಾಸೆಲ್‌ನಲ್ಲಿ ಏರ್ಪಡಿಸಿದ್ದ ಒಂದು ಚಿತ್ರ ಕಲಾ 
ಪ್ರದರ್ಶನಕ್ಕೆ ಬರುವಂತೆ ಅವರ ಪತ್ನಿ ಅವರನ್ನು ಒತ್ತಾಯಮಾಡಿದರು . ಹಿಲ್ಬರ್ಟ್ 
ಒಪ್ಪಿ ಅವರೊಂದಿಗೆ ಹೋದರು. ಅವರೊಡನೆ ಸುಪ್ರಸಿದ್ಧ ಗಣಿತಶಾಸ್ತ್ರಜ್ಞರಾದ 
ಹೆರ್ನಾನ್ ಮಿಂಕೋಸಿ ಅವರೂ ಹೋದರು, ಪ್ರದರ್ಶಿಸಿದ್ದ ಚಿತ್ರಗಳ ಮೇಲೆ 
ಕಣ್ಣು ಹಾಯಿಸುತ್ತಾ , ಉತ್ಸಾಹದಿಂದ ಮಾತನಾಡುತ್ತಾ , ಆಗಾಗ್ಗೆ ಒಂದೊಂದು 
ಚಿತ್ರದ ಕಡೆ ತದೇಕ ದೃಷ್ಟಿಯಿಂದ ನೋಡುತ್ತಾ ಇಬ್ಬರು ಗಣಿತವಿಜ್ಞಾನಿಗಳೂ ಮುಂದೆ 
ಸಾಗುತ್ತಿದ್ದುದನ್ನು ಕಂಡ ಶ್ರೀಮತಿ ಹಿಲ್ಬರ್ಟ್ ಸಂತುಷ್ಟರಾದರು. 

ಪ್ರದರ್ಶನದಿಂದ ಹಿಂದಿರುಗುವಾಗ ಚಿತ್ರ ಪ್ರದರ್ಶನ ಹೇಗಿತ್ತು , ಅದರಲ್ಲಿಯೂ 
ಅವರು ವಿಶೇಷ ಆಸಕ್ತಿಯಿಂದ ನೋಡಿದ ಆ ಚಿತ್ರದ ಬಗ್ಗೆ ಅವರ ಅಭಿಪ್ರಾಯವೇನು 
ಎಂದು ಅವರ ಪತ್ನಿ ಕೇಳಿದರು. ಒಬ್ಬ ರ್ವ್ರವರು ಒಂದು ಕ್ಷಣ ತಬ್ಬಿ ಬ್ಲಾಗಿ, “ ನಾ 
ಕಾಣೆ, ನಾವಿಬ್ಬರೂ ಐನ್‌ಸ್ಟೈನ್ರವರ ಸಾಪೇಕತಾವಾದವನ್ನು ಕುರಿತು ಚರ್ಚಿಸು 
ತಿದ್ದುದರಿಂದ ಚಿತ್ರಗಳು ನಮ್ಮ ಗಮನಕ್ಕೆ ಬರಲೇ ಇಲ್ಲ ” ಎಂದರು. 

ಅದರಿಂದ ಅವರ ಪತ್ನಿ ಹೆಚ್ಚೇನೂ ನಿರಾಶರಾದಂತೆ ಕಾಣಲಿಲ್ಲ. ಏಕೆಂದರೆ, 
ಅದಾದ ಮೇಲೆ ಒಂದು ಸಲ ಅವರು ತಮ್ಮ ಪತಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸುವ 
ಪ್ರಯತ್ನ ಮಾಡಿದರು. ಆಕೆ ಸದಸ್ಯೆಯಾಗಿದ್ದ ಒಂದು ಮಹಿಳಾ ಮಂಡಲಿಗೆ ಸಾನ್ 
ಎಂಬೊಬ್ಬ ಸ್ವಿಸ್ ಕವಿ ಮತ್ತು ಕಾದಂಬರಿಕಾರನನ್ನು ಭೋಜನಕ್ಕೆ ಆಹ್ವಾನಿಸಿದ್ದರು. 
ಹಿಲ್ಬರ್ಟ್ರವರೂ ಭೋಜನ ಕೂಟಕ್ಕೆ ಬಂದಿದ್ದರು. ಮನೆಯಿಂದ ಹೊರಡುವಾಗಲೇ 
ಅವರ ಪತ್ನಿ “ ಸಾನ್ ಬಹಳ ದೊಡ್ಡ ಸಾಹಿತಿ, ನೀವು ಅವರನ್ನು ಬಹಳ ಆದರದಿಂದ 
ಮಾತನಾಡಿಸಬೇಕು ” ಎಂದು ಅವರಿಗೆ ಎಚ್ಚರಿಕೆ ನೀಡಿದ್ದರು. 

ಅಕಸ್ಮಾತ್ ಹಿಲ್ಬರ್ಟ್ರ ವರು ಮುಖ್ಯ ಅತಿಥಿಯ ಪಕ್ಕದಲ್ಲೇ ಕುಳಿತುಕೊಳ್ಳ 
ಬೇಕಾಗಿ ಬಂದಿತು. ಅವರು ತಮ್ಮ ಪತ್ನಿ ನೀಡಿದ್ದ ಸೂಚನೆಯನ್ನು ನೆನೆಸಿಕೊಂಡು 
ಪಕ್ಕಕ್ಕೆ ತಿರುಗಿ " ಸಾನ್‌ರವರೇ ನೀವು ಬಂದದ್ದು ಬಹಳ ಸಂತೋಷ, ನಿಮ್ಮ ಕಾದಂಬರಿ 
ಗಳನ್ನು ನಾನು ಬಹಳ ಮೆಚ್ಚಿಕೊಂಡಿದ್ದೇನೆ” ಎಂದರು . ಜಗತ್ತಿನ ಪರನು ಶ್ರೇಷ್ಠ 
ಗಣಿತಶಾಸ್ತ್ರಜ್ಞನ ಈ ಹೊಗಳಿಕೆ ಮಾತುಗಳಿಗೆ ಮಾರುಹೋದ ಆ ಸಾಹಿತಿ, ಕೃತಜ್ಞತೆ 
ಯಿಂದ, “ ನನ್ನ ಕಾದಂಬರಿಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಪ್ರಿಯವಾಯಿತು 
ಪ್ರೊಫೆಸರ್ ? ” ಎಂದು ಕೇಳಿದರು . ಹಿಲ್ಬರ್ಟ್ ಪೇಚಿಗೆ ಸಿಕ್ಕು ಬಿದ್ದರು. ಆತನ 
ಯಾವ ಕಾದಂಬರಿಯನ್ನೂ ಯಾವ ಪದ್ಯವನ್ನೂ ಅವರು ಓದಿರಲಿಲ್ಲ. ನೆರೆದಿದ್ದ 
ಮಹಿಳೆಯರೆಲ್ಲರಿಗೂ ಕೇಳಿಸುವಂತೆ ದೂರದಲ್ಲಿ ಕುಳಿತಿದ್ದ ಪತ್ನಿಯನ್ನುದ್ದೇಶಿಸಿ, 
“ ಕ್ಯಾಥರೀನ್ ! ಸಾನ್‌ರವರು ಬರೆದಿರುವುದಾದರೂ ಏನು ಎಂಬುದನ್ನು ಹೇಳ 
ಬಾರದಾಗಿತ್ತೆ ? ” ಎಂದು ಕೂಗಿದರು, 


ಪುಸ್ತಕ ಲೋಕ 


ಆರೋಗ್ಯ ಮತ್ತು ಆರೋಗ್ಯ ಶಿಕ್ಷಣ ( Health and Health Education) : 
ಲೇಖಕರು : ಕೆ. ಜಿ. ನಾಡಗೀರ ; ಪ್ರಕಾಶಕರು : ಶರೀರ ಶಿಕ್ಷಣ ಪ್ರಕಾಶನ, ಮಲ್ಲಸಜ್ಜನ 
ವ್ಯಾಯಾಮ ಶಾಲಾ, ಧಾರವಾಡ, 1971 ; ಪುಟ : 229 ; ಬೆಲೆ : ರೂ . 5 

“ ಶರೀರಶಾಸ್ತ್ರ ಮತ್ತು ಆರೋಗ್ಯಶಾಸ್ತ್ರಗಳ ಬಗ್ಗೆ ಕನ್ನಡ ಬಲ್ಲ ಡಾಕ್ಟರರು 
ಬರೆಯುವುದೇ ಒಳ್ಳೆಯದು ' ಎಂದು ಲೇಖಕರೇ ಪುಸ್ತಕದ ಬರೆದವರ ಮಾತು' ವಿನಲ್ಲಿ 
ಹೇಳಿದ್ದಾರೆ. ಪುಸ್ತಕವನ್ನು ಸಂಪೂರ್ಣವಾಗಿ ಓದಿದನಂತರ ವಿಮರ್ಶಕರಿಗೂ ಇದೇ 
ಅಭಿಪ್ರಾಯ ಮೂಡಿತಲ್ಲದೆ, ಈ ರೀತಿ ಬರೆಯುವುದಕ್ಕಿಂತ ಬರೆಯದಿರುವುದೇ ಮೇಲು 
ಅನ್ನಿಸಿತೆಂದು ಹೇಳಲು ವಿಷಾದವಾಗುತ್ತದೆ. ವೈಜ್ಞಾನಿಕ ವಿಷಯಗಳನ್ನು ಕುರಿತು 
ಬರೆಯುವಾಗ ಹೆಚ್ಚಿನ ಎಚ್ಚರಿಕೆ ಬೇಕು ಇಲ್ಲದಿದ್ದರೆ ಓದುಗರಲ್ಲಿ ವಿಷಯದ ಬಗ್ಗೆ 
ಅನಾದರಣೆ, ಅಗೌರವ ಹುಟ್ಟುತ್ತವೆ; ಅಲ್ಲದೆ ತಪ್ಪು ಭಾವನೆಗಳೂ ಬೇರೂರುತ್ತವೆ. 

ಆರೋಗ್ಯ ಮತ್ತು ಆರೋಗ್ಯ ಶಿಕ್ಷಣ ಆಧುನಿಕ ವೈದ್ಯ ವಿಜ್ಞಾನದ ಅತಿ ಮುಖ್ಯ 
ಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರದಲ್ಲಿ ಸಾಧಿಸಿರುವ ಪ್ರಗತಿ ಅದ್ಭುತ. ಆದರೆ ಈ ಪುಸ್ತಕ 
ನಾದರೋ , ಮೊದಲಿಂದ ಕಡೆಯವರೆಗೆ , ಹಿಂದಿನ ಕಂದಾಚಾರ, ಮೂಢ ನಂಬಿಕೆಗಳು, 
ಆಧಾರ ರಹಿತ ವಿಷಯಗಳ ನಿರೂಪಣೆ, ಅಸಂಬದ್ಧ ಹಾಗೂ ತಪ್ಪು ಹೇಳಿಕೆಗಳು ಮತ್ತು 
ಗೊಂದಲಗಳಿಂದ ತುಂಬಿದೆ. ಒಟ್ಟಿನಲ್ಲಿ ತರಬೇತಿ ಪಡೆಯುತ್ತಿರುವ ಶಿಕ್ಷಕ ವಿದ್ಯಾರ್ಥಿ 
ಗಳಿಗೆ ಉಪಯೋಗವಾಗುವ ಮಾಹಿತಿಯನ್ನು ಕೊಡುವ ಪ್ರಯತ್ನ ಇಲ್ಲಿ ಮಾಡ 
ಲಾಗಿದೆ'' ಎಂದು ಲೇಖಕರು ಮೊದಲ ಮಾತಿನಲ್ಲಿ ಹೇಳಿಕೊಂಡಿದ್ದಾರೆ. ಶಿಕ್ಷಕ 
ವಿದ್ಯಾರ್ಥಿಗಳ ಮೇಲೆ ಈ ಪುಸ್ತಕವನ್ನೋದುವುದರಿಂದ ಉಂಟಾಗುವ ಪರಿಣಾಮವನ್ನು 
ಒತ್ತಿ ಹೇಳಬೇಕಾಗಿಲ್ಲ, 

' ಹನೆ' ಎಂಬ ಅಧ್ಯಾಯದಲ್ಲಿ ಅತಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ 
“ ಪರಿಣಾಮಕಾರಿ ಉಷ್ಣಾಂಶ ' (efective temperature ) ಹಾಗೂ ' ಸೌಖ್ಯ ಕ್ಷೇತ್ರ 
( comfort zone) ಗಳ ವಿಚಾರವೇ ಇಲ್ಲ. ಅನೇಕ ವಿಚಾರಗಳ ಪ್ರಾಮುಖ್ಯ ಇಂದು 
ಕುಂದಿದ್ದರೂ ಆ ವಿಷಯಗಳ ವಿವರ ತುಂಬಿವೆ. 

ಒಂದೇ ವಿಚಾರದಲ್ಲಿ ಮಾಹಿತಿ ಕೊಡುವಾಗ ಒಂದೊಂದು ಕಡೆ ಒಂದೊಂದು 
ಅಂಕಿಅಂಶ ಕೊಡಲಾಗಿದೆ . 

ಪುಟ 20 : ಹನೆಯಲ್ಲಿ ಸಾಮಾನ್ಯವಾಗಿರಬೇಕಾದ ಅಂಗಾರಾಮ್ಮ ವಾಯು 
0 : 03 % . ಆದರೆ ಪುಟ 26ರಲ್ಲಿ ಕೊಟ್ಟಿರುವುದು 004 % . 


೧೦೬ 


ವಿಜ್ಞಾನ ಕರ್ಣಾಟಕ 


ಪುಟ 20 : '' ಸರತಿಗೆ 0:22 ಚೌರಸ ಇಂಚಿನಂತೆ ಉಸಿರು ಬಿಡುತ್ತಾನೆ.'' 
ಎಂದು ಹೇಳಲಾಗಿದೆ. ಇಲ್ಲಿ ಚೌರಸ ಇಂಚಿನ ಪ್ರಶ್ನೆಯೇ ಇಲ್ಲ . ವಾಯುವನ್ನು ಘನ 
ಅಳತೆ, ಅಂದರೆ ಘನ ಅಂಗುಲಗಳಲ್ಲಿ ನಿರೂಪಿಸಬೇಕು. ಇಷ್ಟೇ ಅಲ್ಲದೆ 022 ಘನ 
ಅಂಗುಲ ಅಂದರೆ ಸತ್ಯಕ್ಕೆ ದೂರ. ಇದು 22 ಘನ ಅಂಗುಲ ಎಂದಿರಬೇಕು. 

ಮೇಲೆ ಹೇಳಿರುವ ಉದಾಹರಣೆಗಳು ಓದುಗರಲ್ಲಿ ತಪ್ಪು ಅಭಿಪ್ರಾಯ 
ಹಾಗೂ ಗೊಂದಲವನ್ನುಂಟುಮಾಡದೇ ಇರಲಾರವು. ಪುಟ 42 : ನೀರಿನ ಅಶುದ್ಧತೆ 
ಯಿಂದಾಗುವ ಪರಿಣಾಮಗಳು. ಈ ಪರಿಣಾಮಗಳ ವರ್ಗಿಕರಣ ಈ ಶತಮಾನದ್ದಿರ 
ಲಾರದು. - ಮುಖ್ಯವಾಗಿ ನೀರಿನಿಂದುಂಟಾಗಬಹುದಾದ ಗಳಗಂಡರೋಗ( endemic 
goitre), ಹುಳುಕುಹಲ್ಲು (dental caries ) ಸುಣ್ಣ ಚೆಕ್ಕೆ ಹಲ್ಲು (dental 
luorosis ) ಗಳ ಹೆಸರಿಲ್ಲ, ಅಂಟುರೋಗಗಳಲ್ಲಿ ಮುಖ್ಯವಾದ ಪೋಲಿಯೋಮೈಲೆ 
ಟಸ್ ಎಂಬ ನರಮಂಡಲ ರೋಗ, ಅಂಟುಕಾಮಾಲೆಗಳಿಗೆ ಸ್ಥಳವೇ ಇಲ್ಲ. 

ಪುಟ 47 : ಕುಡಿಯುವ ನೀರನ್ನು ಶುದ್ಧಿಗೊಳಿಸುವ ಕ್ರಮದಲ್ಲಿ ನೀರನ್ನು 
ಕಾರಂಜಿಯ ರೂಪದಲ್ಲಿ ಬೀಳುವಂತೆ ಮಾಡುವುದಿಲ್ಲ. ಹೇಸಿಗೆ ನೀರನ್ನು (sewage) 
ಶುದ್ಧಗೊಳಿಸುವಾಗ ಮಾತ್ರ ನೀರನ್ನು ಈ ಸಂಸ್ಕಾರಕ್ಕೆ ಒಳಪಡಿಸುತ್ತಾರೆ. 

ಪುಟ 48 : * ಆಹಾರ ' ಅಧ್ಯಾಯವನ್ನು ನೋಡೋಣ. ಆಹಾರವೆಂದರೇನು ? 
* ಶರೀರವನ್ನು ಕಟ್ಟುವ ಅಥವ ಸರಿಪಡಿಸುವ ಅಥವಾ ಉಷ್ಣತೆ, ಉತ್ಸಾಹವನ್ನು 
ಒದಗಿಸುವ ಪದಾರ್ಥಕ್ಕೆ ಆಹಾರ ಎನ್ನುತ್ತಾರೆ.' ' ಸರಿಪಡಿಸು' ; ಯಾವುದನ್ನು ? 
ಉತ್ಸಾಹ ? - ಆಧುನಿಕ ಆಹಾರ ವಿಜ್ಞಾನದರೀತ್ಯ ಆಹಾರವೆಂದರೆ “ ಜೀವಿಯನ್ನು 
ಜೀವಂತವಾಗುಳಿಸಿಕೊಂಡು, ದಿನದ ಚಟುವಟಿಕೆಗಳಿಗೆ ಶಕ್ತಿ ಕೊಟ್ಟು, ಸವೆದ, ಹಾಳಾದ 
ಅಂಗ ಭಾಗಗಳನ್ನು ಸರಿಪಡಿಸಲು ನೆರವಾಗುವ , ಮೈಗೆ ಪುಷ್ಟಿ ಕೊಡುವ ವಸ್ತುಗಳ 
ಸಮುದಾಯ ” ಎಂದು ಕನ್ನಡ ವಿಶ್ವಕೋಶ( ಸಂ . ೧ ದಲ್ಲಿ ನಿರೂಪಣೆಯಾಗಿದೆ. 

ಪುಸ್ತಕದಲ್ಲಿ ಕೊಟ್ಟಿರುವ ಆಹಾರದ ವರ್ಗೀಕರಣ ಪ್ರಾಚೀನದ್ದು ; ಅಂದರೆ 
ಆಧುನಿಕ ವರ್ಗೀಕರಣವಂತೂ ಅಲ್ಲ. 

* ಸಮತೋಲ ಆಹಾರದ ವಿವಿಧ ಘಟಕಗಳು ಒಬ್ಬ ವ್ಯಕ್ತಿಗೆ ಪ್ರತಿದಿವಸಕ್ಕೆ ? 
ಕೊಟ್ಟಿರುವುದು ಆಹಾರದ ಪ್ರಮಾಣವಲ್ಲ ; ಆಹಾರಾಂಶಗಳ ಪ್ರಮಾಣ. ಅದೂ 
ಸರಿಯಾಗಿಲ್ಲ. ...... ...... ಇತ್ಯಾದಿ ಇತ್ಯಾದಿ. 

ಪುಟ 80 - ನಿರ್ಮಲೀಕರಣ ( disposal of refuse ) ; “ ರೆಪ್ಯೂಸ್ ? 
ಎಂದರೆ ಮಲ, ಮೂತ್ರ, ಸಗಣಿ, ಗಂಜಲ ( excreta ) ಸೇರುವುದಿಲ್ಲ . “ disposal 
of wastes ' ಎಂದಿರಬೇಕು, 


ಪುಸ್ತಕಲೋಕ 


೧೦೭ 


ಪುಟ 84 . ಬಳಸಿದ ನೀರಿನ ( sullage water ) ಅಂತಿಮ ವ್ಯವಸ್ಥೆ ; ಬಳಸಿದ 
ನೀರೆಲ್ಲ ' sullage ' ಅಲ್ಲ. ಅಡಿಗೆ ಮನೆ, ಬಚ್ಚಲಮನೆ, ಪಾತ್ರೆ ತೊಳೆದ ಮತ್ತು ಬಟ್ಟೆ 
ಒಗೆದ ನೀರಿಗೆ sullage ಎನ್ನುವುದು ವಾಡಿಕೆ. ಅಂತಿಮ ವ್ಯವಸ್ಥೆಯಲ್ಲಿ ಹಿಂಗು 

ಲಿನ (Soak pit ) ಪ್ರಸ್ತಾಪವೇ ಇಲ್ಲ, 

ಇವುಗಳಿಗೆ ಕೊನೆಮೊದಲಿಲ್ಲ. ಅತಿ ಮುಖ್ಯವಾದ ' ರೋಗಗಳು ' ( ಪುಟ 
148 ) ತೆಗೆದುಕೊಳ್ಳೋಣ. ಈ ವಿಷಯದಲ್ಲಿ ಲೇಖಕರ ಅಜ್ಞಾನ ಅಷ್ಟಿಷ್ಟಲ್ಲ. ಈ 
ಬಗ್ಗೆ ಕೆಲವೇ ಉದಾಹರಣೆಗಳನ್ನು ಮಾತ್ರ ಕೊಡಲಾಗಿದೆ . ರೋಗಗಳ ವರ್ಗೀಕರಣ 
ಪುರಾತನವಾದದ್ದಿರಬಹುದು. ಸಾಮಾನ್ಯವಾಗಿ ರೋಗಕಾರಕಗಳನ್ನು ಮೂಲವಾಗಿಟ್ಟು 
ಕೊಂಡು ವರ್ಗೀಕರಣಮಾಡುವುದು ಆಧುನಿಕ ತಜ್ಞರ ಪದ್ದತಿ: ೧) ಸಜೀವಿಗಳು 
( Biological agents ) ೨) ಆಹಾರ ಮತ್ತು ಆಹಾರಾಂಶಗಳು ( Nutrient agents 
೩ ) ಭೌತಿಕ ( Physical) ೪) ರಾಸಾಯನಿಕ ( Chemical) ೫ ) ತಾಂತ್ರಿಕ ( Mecha 
nical ಮತ್ತು ೬) ಇತರೆ .......... 

ಪುಟ 149 ಪಿಡುಗು ; (epidemic) ಒಂದೇ ಮೂಲದಿಂದಲೇ ಪ್ರಾರಂಭವಾಗ 
ಬೇಕಾಗಿಲ್ಲ. endemic ' ಸ್ಥಳಜನ್ಯ ರೋಗಗಳು ಸಾಂಕ್ರಾಮಿಕ ರೋಗವಾಗಬೇಕಿಲ್ಲ. 
ಉದಾಹರಣೆಗೆ ಸ್ಥಳಜನ್ಯ ಗಳಗಂಡರೋಗ ( endemic goitre) ಸಾಂಕ್ರಾಮಿಕ 
ರೋಗವಲ್ಲ , ಆದರೂ ಸ್ಥಳಜನ್ಯ ರೋಗ(endemic ). 
ಈ ಪುಟ 127 ; ತೊನ್ನು ರೋಗ ಖಂಡಿತ ಲೆಪ್ರಸಿಯಲ್ಲ. ಆಂಗ್ಲ ಭಾಷೆಯಲ್ಲಿ 
ತೊನ್ನಿಗೆ' Leucoderma' ಎನ್ನುತ್ತಾರೆ. leprosy ಎನ್ನುವುದು ಕುಷ್ಠರೋಗಕ್ಕೆ . 

ಪುಟ 154 ; *immunity ' ಎಂದರೆ 'ರೋಗ ವಿಮುಕ್ತತೆ' ಎಂದು ಕೊಡ 
ಲಾಗಿದೆ. *ರೋಗ ನಿರೋಧಶಕ್ತಿ ' ಎಂಬುದು ಸೂಕ್ತ . 

ಪುಟ 155 ; vaccine 'ಬೇನೆಯ ರಸ ' ಅಲ್ಲ, 

ಪುಟ 159 ; ' ಹೇನು ಮತ್ತು ಟೈಫಸ್ ಜ್ವರ ಚಿಕಿತ್ಸೆ ' 'ಕೂದಲು ತೊಳೆದು 
ಲೀಥೇನ್ ಅಥವಾ ಡಿ. ಡಿ. ಟ, ಯನ್ನು ಎಣ್ಣೆಯಲ್ಲಿ ಕಲೆಸಿ ಹಚ್ಚಬೇಕು.' 

ಯಾವ ವಿವರಗಳನ್ನೂ ತಿಳಿಸದೇ ಈ ರೀತಿ ಜನಸಾಮಾನ್ಯರಿಗೆ ಸಲಹೆ ಕೊಡು 
ವುದರಿಂದ ಪ್ರಾಣಾಪಾಯ . ಎಣ್ಣೆಯಲ್ಲಿ ಕರಗಿದ ಈ ವಿಷಕೀಟನಾಶಕಗಳು ಮನುಷ್ಯನ 
ಚರ್ಮದಲ್ಲಿ ಹೀರಲ್ಪಟ್ಟು ಅನೇಕರು ಸಾವಿಗೀಡಾಗಿರುವುದನ್ನು ವೃತ್ತಪತ್ರಿಕೆಗಳಲ್ಲಿ 
ಎಲ್ಲರೂ ಓದಿದ್ದೇವೆ. ಲೇಖಕರು ತಮ್ಮದೇ ಆದ ಸಲಹೆಯನ್ನು ಕೊಟ್ಟು ಅತ್ಯಂತ 
ಗುರುತರವಾದ ಹೊಣೆಹೊತ್ತಿದ್ದಾರೆ. ವೈದ್ಯರ ಸಲಹೆ ಪಡೆಯಿರಿ ಎಂದಿದ್ದರೆ ಸೂಕ್ತ 
ವಾಗಿರುತ್ತಿತ್ತು . 

ಕಡೆಯದಾಗಿ , ಸಮಾಧಾನಕರವಾದ ಒಂದಂಶವನ್ನು ಹೇಳದೆ ಗತ್ಯಂತರವಿಲ್ಲ . 
ವಿವಿಧ ರೋಗಗಳ ವಿಚಾರವನ್ನು ಅತ್ಯಂತ ಸಂಕ್ಷೇಪವಾಗಿ ನಿರೂಪಿಸಿದ್ದಾರೆ. ಇದು 


ಓದುಗರ ಭಾಗ್ಯ . 


೧೦೮ 


ವಿಜ್ಞಾನ ಕರ್ಣಾಟಕ 
ಒಟ್ಟಿನಲ್ಲಿ ಹೇಳುವುದಾದರೆ , ಪುಸ್ತಕ ಯಾವ ದೃಷ್ಟಿಯಿಂದ ನೋಡಿದರೂ 
ಸಮರ್ಪಕವಾಗಿಲ್ಲವೆಂದು ಹೇಳಬಹುದು. 


ಎಸ್ . ವಿ . ರಾನುರಾನ್ 


ಪ್ರಾಯೋಗಿಕ ಭೌತಶಾಸ ; ಲೇಖಕರು : ಪ್ರೊ . ಜಿ . ಡಿ. ಸೋಮಣ್ಣವರ ಮತ್ತು 
ಪ್ರೊ . ಜಿ . ಎನ್ . ಕುಲಕರ್ಣಿ ; ಪ್ರಕಾಶಕರು : ಪಠ್ಯ ಪುಸ್ತಕ ನಿರ್ದೆಶನಾಲಯ , 
ಕರ್ನಾಟಕ ವಿಶ್ವ ವಿದ್ಯಾಲಯ , ಧಾರವಾಡ, 1971 ; ಪುಟಗಳು : xit + 236 ; ಬೆಲೆ : 
ರೂ . 6 - 50 . 


Oಲ್ಲಿ 


ಈ ಪುಸ್ತಕದಲ್ಲಿ ಪಿ . ಯು . ಸಿ . ( ಸಾಯನ್ಸ್ ) ವಿದ್ಯಾರ್ಥಿಗಳು ಭೌತಶಾಸ್ತ್ರದಲ್ಲಿ 
ನಡೆಸಬೇಕಾಗುವ 26 ಪ್ರಯೋಗಗಳ ವಿವರಣೆಗಳನ್ನು ತಾತ್ವಿಕ ಆಧಾರಗಳೊಂದಿಗೆ 
ಕೊಡಲಾಗಿದೆ. ಪ್ರತಿ ಪ್ರಯೋಗದಲ್ಲಿ ಗಣಿತೋಕ್ತಿಯ ವ್ಯುತ್ಪನ್ನ , ಪೂರ್ವಸಿದ್ಧತೆ 
ಗಳು , ಮುಂಜಾಗ ತೆಗಳು, ನೀ ಕಣೆಗಳು ಇವೇ ಮೊದಲಾದವನ್ನು ಸರಳ ಭಾಷೆಯಲ್ಲಿ 
ವಿವರಿಸಿರುವುದು ಲೇಖಕರ ಪ್ರತಿಭೆಯಾಗಿದೆ, ಪ್ರಯೋಗಗಳಿಗೆ ಸಂಬಂಧಿಸಿದ ಉಪಕರಣ 
ಗಳ ಸ್ಪಷ್ಟವಾದ ಚಿತ್ರಗಳು ಮತ್ತು ಕೋಷ್ಟಕಗಳು ಪ್ರಯೋಗ ವಿವರಣೆಗಳಿಗೆ ಪೂರಕ 
ವಾಗಿವೆ, 

ವಿದ್ಯಾರ್ಥಿಗಳು ಪ್ರಯೋಗನಡೆಸಿ, ಫಲಿತಾಂಶ ಪಡೆಯಲು ಉಪಯುಕ್ತವಾಗು 
ವಂತೆ ಲಘುಗಣಕಗಳ ( logarthims) ಬಳಕೆಯ ಪರಿಚಯವನ್ನು ಪುಸ್ತಕದ ಆರಂಭ 
ದಲ್ಲೇ ಕೊಡಲಾಗಿದೆ. ಇಂಗ್ಲಿಷ್ - ಕನ್ನಡ ಶಬ್ದ ಕೋಶವನ್ನೂ ಪುಸ್ತಕದ ಕೊನೆಯಲ್ಲಿ 
ಕಂಡುಕೊಳ್ಳಬಹುದು, ವಿವಿಧ ವಸ್ತುಗಳ ಭೌತಕ ಸ್ಥಿರಾಂಕಗಳ ಪಟ್ಟಿಯನ್ನೂ 
ಲೇಖಕರು ಪುಸ್ತಕದಲ್ಲಿ ಸೇರಿಸಿದ್ದಾರೆ, 
ಈ ಪುಸ್ತಕವು 1971ರಲ್ಲಿ ಇತ್ತೀಚೆಗೆ ಪ್ರಕಟವಾಗಿರುವುದರಿಂದ ಲೇಖಕರು ಇದನ್ನು 
ಪಿ . ಯು . ಸಿ . ಮಂಡಲಿಯ ಎರಡು- ವರ್ಷ ಪಿ. ಯು ಸಿ ಕೋರ್ಸಿನ ಪ್ರಥಮ ವರ್ಷದ 
ಪ್ರಾಯೋಗಿಕ ಪಾಠಪಟ್ರಗನುಸಾರವಾಗಿ ಬರೆದಿದರೆ ಪ್ರಕಟಣೆಯು ಸಾರ್ಥಕವಾಗು 
ತಿತ್ತು . ಈ ಪುಸ್ತಕವು ಪ್ರಥಮವರ್ಷ ಪಿ. ಯು . ಸಿ. ಯ ಹೊಸಪ್ರಾಯೋಗಿಕ ಪಾಠ 
ಪಟ್ಟಿಯ 11 ಪ್ರಯೋಗಗಳನ್ನೂ ದ್ವಿತೀಯ ವರ್ಷದ 6 ಪ್ರಯೋಗಗಳನ್ನೂ ಒಳ 
ಗೊಂಡಿರುವುದರಿಂದ, ಇದನ್ನು ಪಠ್ಯ ಪುಸ್ತಕವೆನ್ನುವುದರ ಬದಲು ಆಕರಗ್ರಂಥವೆಂದು 
ಕರೆಯುವುದೇ ಸಮಂಜಸವಾಗಿದೆ. 

ಪುಸ್ತಕದಲ್ಲಿ ಹಲವುಕಡೆ ಪ್ರೌಢವಲ್ಲದ ಗ್ರಾಮ್ಯ ಶಬ್ದಗಳನ್ನು ಬಳಸಿರುವುದು 
ಅಷು, ಹಿತಕರವಲ್ಲ . ಉದಾ : ಬಾಜು, ವಜಾಬಾಕಿ ಇತ್ಯಾದಿಗಳು . - light ? 
ಪದಕ್ಕೆ ' ಪ್ರಕಾಶ ' ದ ಬದಲು “ ಬೆಳಕು ” ಸಾಕಾಗುತ್ತಿತ್ತು . 

ಕೋಷ್ಟಕಗಳಲ್ಲಿ ಪ್ರಯೋಗ ಪುನರಾವರ್ತನೆಯ ರೀಡಿಂಗ್‌ಗಳನ್ನು ತೋರಿಸಲು 


ಪುಸ್ತಕ ಲೋಕ 
ಪ್ರಥಮ ಕಾಲಮಿನಲ್ಲಿ ಕ್ರಮಸಂಖ್ಯೆಗಳನ್ನು ಬರೆದರೆ ಸಾಕು, ಪ್ರತಿ ಕಾಲಮಿನಲ್ಲ 

ಎಂದು ಬರೆದಿರುವುದರಿಂದ ಅವು ನಿಜ ರೀಡಿಂಗ್ಗಳೋ ಎಂಬ ಭಾವನೆಯು ವಿದ್ಯಾರ್ಥಿ 
ಯಲ್ಲಿಮೂಡುವ ಸಾಧ್ಯತೆ ಇದೆ. ಉದಾ : ಪುಟ 19 ,26 ಮತ್ತು 31 , 
* ಪಾರಿಭಾಷಿಕ ಶಬ್ದಗಳ ಇಂಗ್ಲಿಷ್ - ಕನ್ನಡ ಕೋಶವನ್ನು ಕೊಟ್ಟಿರುವಂತೆಯೇ 
ಇನ್ನೊಂದು ಕನ್ನಡ- ಇಂಗ್ಲಿಷ್ ಶಬ್ದಕೋಶವನ್ನು ಸೇರಿಸಿದ್ದರೆ ಪುಸ್ತಕದ ಮೌಲ್ಯವು 
ಇನ್ನೂ ಹೆಚ್ಚುತ್ತಿತ್ತು . 

ಕೊನೆಯದಾಗಿ, ಪುಸ್ತಕವು ಪ್ರಾಯೋಗಿಕ ಭೌತಶಾಸ್ತ್ರದ್ದಾಗಿರುವುದರಿಂದ, 
ಪ್ರಯೋಗನಡೆಸುವಾಗಿನ ವಿವಿಧ ತರದ ದೋಷಗಳನ್ನೂ ಅವುಗಳ ನಿವಾರಣೆಯನ್ನೂ 
ಲೇಖಕರು ತಿಳಿಸಬೇಕಾಗಿತ್ತು . ಅಂತೆಯೇ ಸೇಕಡಾದೋಷಗಳನ್ನೂ ಫಲಿತಾಂಶಗಳನ್ನೂ 
ಬರೆಯುವಾಗಿನ ದಶಮಾಂಶಸ್ಥಾನಗಳ ಔಚಿತ್ಯವನ್ನೂ ನಿಖರತೆಯ ಅಂಶವನ್ನೂ 
ನಮೂದಿಸಿ, ಸಾಂಖಿತವಾಗಿ ವಿವರಿಸಬಹುದಾಗಿತ್ತು . 

- ಒಟ್ಟಿನಲ್ಲಿ ಹೇಳುವುದಾದರೆ, ಅಂದವಾಗಿ ಮುದ್ರಿತವಾಗಿರುವ ಈ ಪುಸ್ತಕವು 
ಪಿ ಯು . ಸಿ. ( ಸಾಯನ್ಸ್ ) ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಭೌತಶಾಸ್ತ್ರ ಪ್ರಯೋಗ 
ಗಳ ಆಕರಗ್ರಂಥವಾಗುವುದರಲ್ಲಿ ಸಂಶಯವಿಲ್ಲ. 

- ಕೆ, ಹರಿದಾಸ ಭಟ್ 


ಸಾಮಾನ್ಯ ರೋಗಗಳು , ಮೈಸೂರು ವಿಶ್ವವಿದ್ಯಾನಿಲಯದ ಗೃಹಸರಸ್ಪತಿ ಗ್ರಂಥಮಾಲೆ - 13 ; 
ಲೇಖಕರು : ಎಂ . ಎಸ್ . ಎಸ್ . ರಾವ್ : ಪ್ರಕಾಶಕರು : ಪ್ರಸಾರಾಂಗ, ಮೈಸೂರು ವಿಶ್ವ 
ವಿದ್ಯಾನಿಲಯ , ಮೈಸೂರು- 6, 1971 ; ಪುಟಗಳು : xviii + 143 ; ಬೆಲೆ : ಸಾಧಾರಣ ಪ್ರತಿ 
3 ರೂ , ಉತ್ತಮ ಪ್ರತಿ : 5 ರೂ . 

ಕನ್ನಡದಲ್ಲಿ ವೈದ್ಯಕೀಯ ಪುಸ್ತಕಗಳನ್ನು ಬರೆಯುವವರು ಅತಿ ವಿರಳ . ಅಂತಹ 
ಲೇಖಕರನ್ನು ಗುರುತಿಸಿ ಅವರಿಂದ ಉತ್ತಮ ಕೃತಿಗಳನ್ನು ಬರೆಯಿಸಿ ಅವುಗಳನ್ನು 
ಪ್ರಕಟಿಸುತ್ತಿರುವ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಡೈರೆಕ್ಟರ್‌ ಮತ್ತು 
ಇತರ ಬುದ್ದಿ ಜೀವಿಗಳಿಗೆ ಕನ್ನಡದ ಜನತೆ ಎಷ್ಟು ಋಣಿಗಳಾಗಿದ್ದರೂ ಸಾಲದು. 

ಒಂದು ಹೊತ್ತಗೆಯನ್ನು ಬರೆದು ಇತರರಿಗೆ ಮಾಗದರ್ಶನ ನೀಡಲು ಹೊರಟ 
ವ್ಯಕ್ತಿ ತಾನು ಬರೆಯುವ ವಿಷಯದಲ್ಲಿ ಪರಿಪೂರ್ಣತೆಯನ್ನು ಹೊಂದಿರಬೇಕು, ತಾನು 
ಬರೆಯುವ ವಿಷಯವನ್ನು ಎಲ್ಲಾ ವರ್ಗದವರೂ ಓದುತ್ತಾರೆ, ವಿಮರ್ಶೆ ಮಾಡುತ್ತಾರೆ 
ಎಂಬುದನ್ನು ಬರಹಗಾರ ಮರೆಯಬಾರದು. ಕಾಲ್ಪನಿಕ ವಸ್ತುಗಳಿಗಾಗಲೀ ತನ್ನ ಭಾವನೆ 
ಗಳ ಪ್ರದರ್ಶನಕ್ಕಾಗಲೀ ಎಡೆಯಿರದ ವೈದ್ಯಕೀಯ ವಿಜ್ಞಾನದ ವಿಷಯಗಳನ್ನು 
ಬರೆಯುವಾಗ ಬರಹಗಾರ ಅನಿವಾರ್ಯವಾಗಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ತನಗೆ 
ಇರಬಹುದಾದ ಜ್ಞಾನದಿಂದ, ಇತರ ಉಪಯುಕ್ತ ಪುಸ್ತಕಗಳಿಂದ ಪಡೆದ ಜ್ಞಾನದಿಂದ 
ಮತ್ತು ತನ್ನ ಅನಭವಕ್ಕೆ ಬಂದ ವಿಷಯಗಳನ್ನು ಅಧಿಕಾರಯುತವಾಗಿ ಹೇಳುವ ಮತ್ತು 


ಏಜಾ ನ ಕರ್ಣಾಟಕ 


ಬರೆಯುವ ಚೈತನ್ಯವನ್ನು ಬರಹಗಾರ ಪಡೆದಿರಬೇಕು. ಅಪಕ್ವ ಬರಹಗಾರರಿಂದ 
ವೈಜ್ಞಾನಿಕ ಸಾಹಿತ್ಯ ಸೃಷ್ಟಿಯಾದರೆ ಉಪಕಾರಕ್ಕಿಂತ ಅಪಕಾರ ಹೆಚ್ಚಾಗುತ್ತದೆ. 
ತಿಳಿದವರ ಮುಂದೆ ನಗೆಪಾಟಲಿಗೀಡಾಗಬೇಕಾಗುತ್ತದೆ, 

ಬೇರೆಯ ಪುಸ್ತಕಗಳನ್ನು ಓದಿದಾಗ ಅವುಗಳಲ್ಲಿ ತನಗೆ ಒಪ್ಪಿಗೆಯಾದ, ಸರಿಯಾದ 
ವಿಷಯಗಳನ್ನು ತೆಗೆದುಕೊಂಡು, ವಿವಾದಾಸ್ಪದವಾದ ಮತ್ತು ತಪ್ಪಾದ ವಿಷಯಗಳನ್ನು 
ದೂರೀಕರಿಸಬೇಕು. ಯಾವುದೋ ಒಂದು ಪುಸ್ತಕ ಅಮೆರಿಕೆಯಲ್ಲಿ ಪ್ರಕಟವಾದ 
ಮಾತ್ರಕ್ಕೆ ಅದರಲ್ಲಿರುವುದೆಲ್ಲಾ ವೇದವಾಕ್ಯವೆಂದು ಪರಿಗಣಿಸಲಾರದು. ನಮ್ಮಲ್ಲಿರು 
ವಂತೆ ಅಲ್ಲಿಯೂ ಸಹ ಅರೆಬೆಂದ ಸಾಹಿತಿಗಳು ಹೇರಳವಾಗಿ ದೊರೆಯುತ್ತಾರೆ. 

ಮಾನ್ಯ ಲೇಖಕರು ಈ ಹೊತ್ತಗೆಯನ್ನು ಬರೆಯಲು ತುಂಬಾ ಕಷ್ಟ ಪಟ್ಟಿರುವಂತೆ 
ಕಾಣುತ್ತದೆ. ಆದರೆ ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆತಿಲ್ಲವೆಂದು ವಿಷಾದದಿಂದ ತಿಳಿಸ 
ಬೇಕಾಗಿದೆ. ಈ ಹೊತ್ತಗೆ ತುಂಬಾದೋಷಗಳಿಂದ ತುಂಬಿದೆ. 
- ಈ ಪುಸ್ತಕದಲ್ಲಿ ( ಪು. 9) ರೋಗಗಳ ಬಗೆಗಳನ್ನು ತಿಳಿಸಿ ಜನ್ಮದಾರಭ್ಯ 
ಬಂದಂತಹವುಗಳು ( congenital ) ಮತ್ತು ಆರ್ಜಿತ ( Acquired ) ಎಂದು ತಿಳಿಸಿದ್ದಾರೆ. 
ಆದರೆ ವಂಶಪಾರಂಪರ್ಯವಾಗಿ ಬರತಕ್ಕ ರೋಗಗಳನ್ನು ( Hereditary diseases ) 
ಲೇಖಕರು ಸಂಪೂರ್ಣವಾಗಿ ಮರೆತಿದ್ದಾರೆ. - 

*ರೋಗ ಹರಡುವಿಕೆ ” ಎಂಬ ಶೀರ್ಷಿಕೆಯಲ್ಲಿ ಪು . 11) ರೋಗ ಹರಡುವ 
ವಿಧಾನಗಳಿಗೆ ಹೆಚ್ಚಾಗಿ ಗಮನ ಕೊಡುವುದರ ಬದಲು ರೋಗದ ವಿರುದ್ದ ನಮ್ಮ 
ದೇಹವು ಅಳವಡಿಸಿಕೊಳ್ಳುವ ರಕ್ಷಣಾ ವಿಧಾನಗಳನ್ನು ವಿವರವಾಗಿ ತಿಳಿಸಲು ಪ್ರಯತ್ನಿಸಿ 
ದ್ದಾರೆ. 

* ರಕ್ತದಲ್ಲಿರುವ ಬಿಳಿರಕ್ತ ಕಣಗಳು ಮತ್ತು ದುಗ್ಧರಸ ಗ್ರಂಥಿಗಳು (lymph 
glands ) ಸೂಕ್ಷಾಣುಗಳನ್ನು ಸುತ್ತುವರಿದು ಹೋರಾಡಿ ನಾಶಪಡಿಸುತ್ತವೆ.' ( ಪು. 12, 
ಸಾ , 12 - 14 ) ಎಂದು ತಿಳಿಸಿದ್ದಾರೆ. ಇಲ್ಲಿ ದುಗ್ಧರಸ ಗ್ರಂಥಿಗಳು ( lymph glands) 
ನಿಶ್ಚಲವಾದವುಗಳು , ಅವುಗಳು ಸೂಕ್ಷಾಣುಗಳನ್ನು ಬೆನ್ನಟ್ಟಿ ಹೋಗಿ ಸುತ್ತುವರಿದು 
ಹೋರಾಡಿ ನಾಶಪಡಿಸುವುದಿಲ್ಲ. ಬಿಳಿರಕ್ತ ಕಣಗಳು ಮಾತ್ರ ಸೂಕ್ಷಾಣುಗಳನ್ನು 
ಸುತ್ತುವರಿಯುತ್ತವೆ. ಆದರೆ ದುಗ್ಧರಸದಲ್ಲಿ ಬಂದ ರೋಗಾಣುಗಳನ್ನು ದುಗ್ಧರಸ 
ಗ್ರಂಥಿಗಳುಶೋಧಿಸಿ ನಾಶಪಡಿಸುತ್ತವೆ, ಆ ವೇಳೆಯಲ್ಲಿ ಈ ಗ್ರಂಥಿಗಳಿಗೆ ಉರಿಯುತ 
ವುಂಟಾಗುತ್ತವೆ. 

- ಸಿಡುಬಿನ ಲಸಿಕೆಯನ್ನು ತಯಾರಿಸುವ ವಿಧಾನವನ್ನು ತಿಳಿಸುವ ಪ್ರಯತ್ನಕ್ಕೆ 
ಕೈ ಹಾಕಿ ( ಪು . 14 ಸಾ . 13) . . . . ನಂತರ ಅಲ್ಲಿ ಉಂಟಾಗುವ ರೋಗಾಣು 
ಗಳನ್ನು ನಾಶಪಡಿಸಿ ಅವುಗಳನ್ನು ಶುದ್ಧ ಹಾಗೂ ಚಿಕ್ಕ ಶೀಸೆಗಳಲ್ಲಿ ಸಂಗ್ರಹಿಸಿ 
ಶೈತ್ಯಾಗಾರದಲ್ಲಿಡುತ್ತಾರೆ ' ಎಂದು ತಿಳಿಸಿದ್ದಾರೆ. ಈ ಲಸಿಕೆಯನ್ನು ತಯಾರಿಸುವಾಗ 
(Cow pox ) ವೈರಸ್‌ಗಳನ್ನು ನಾಶಪಡಿಸುವುದಿಲ್ಲ. ಇದು ಒಂದು ಜೀವಂತ ಲಸಿಕೆ 
ಯೆಂಬುದನ್ನು ಲೇಖಕರು ಮರೆತಂತೆ ಕಾಣುತ್ತದೆ. 


ಪುಸ್ತಕ ಲೋಕ 


೧೧೧ 


ಸಾಂಕ್ರಾಮಿಕ ರೋಗಗಳ ವಿಷಯಗಳನ್ನು ಹೇಳುವಾಗ, ಬಾಟಲಿಸಮ್ 
ವಿಷಯ ತಿಳಿಸುತ್ತ ( ಪು . 21 ಸಾ , 16 ) " ಸಾಕಷ್ಟು ಶುದ್ದಿ ಗೊಳಿಸಿದ ಮಾಂಸ, ತತ್ತಿ , 
ಹಣ್ಣು , ಕಾಯಿಪಲ್ಯ , ಇತ್ಯಾದಿಗಳಿಂದ ಈ ಬಗೆಯ ರೋಗಉಂಟಾಗುತ್ತದೆ ” ಎಂದು 
ತಿಳಿಸಿದ್ದಾರೆ. ಇದು ಹೇಗೆ ಎಂಬುದನ್ನು ಲೇಖಕರೇ ನಮಗೆ ತಿಳಿಯ ಹೇಳಬೇಕು. 

* ಉಷ್ಣ ವಲಯದ ಪ್ರದೇಶಗಳಲ್ಲಿ ಶೇ . 10 - 15ರಷ್ಟು ಅದರಲ್ಲ ಆಗತಾನೆ 
ಜನಿಸಿದ ಕೂಸುಗಳಲ್ಲಿ ಸಾವುಗಳೆಲ್ಲಾ ಈ ಮಲೇರಿಯಾದಿಂದಲೇ ಆಗುತ್ತವೆ ”. 
( ಪು. 22 ಸಾ , 10 - 12 ) ಎಂದು ಬರೆದಿದ್ದಾರೆ. ಇದು ಅರ್ಥರಹಿತವಾದದ್ದು . 
ಆಗ ತಾನೆ ಜನಿಸಿದ ಕೂಸುಗಳಲ್ಲಿ ಸಾವನ್ನುಂಟುಮಾಡಲು ಇನ್ನೂ ಅನೇಕ ಮುಖ್ಯ 
ಕಾರಣಗಳಿವೆ . 
- ಪ್ರಜ್ಞಾಹೀನ ಕಾರಕಗಳ ವಿಷಯವಾಗಿ ಬರೆಯುತ್ತ ( ಪು. 46 ಸಾ . 6) 
* ಈಥರ್‌ ಮತ್ತು ಕ್ಲೋರೋಫಾರ್ಮನ್ನು ಮೂಸಿ ವಾಸನೆ ತೆಗೆದು ಕೊಳ್ಳುವಂತೆ 
ಮಾಡಲಾಗುತ್ತದೆ' ಎಂದು ತಿಳಿಸಿದ್ದಾರೆ. ಆದರೆ ಈಗ ಯಾರೂ ಕ್ಲೋರೋಫಾರಂ 
ಅನ್ನು ವೇದನ ಪ್ರತಿಬಂಧಿಯಾಗಿ ಉಪಯೋಗಿಸುವುದಿಲ್ಲ, ಇದು ಈಲಿಗೆ ತುಂಬಾ 
ಅಪಾಯವನ್ನುಂಟುಮಾಡುತ್ತದೆ. 

ರೋಗವನ್ನುಂಟುಮಾಡುವ ಸೂಕ್ಷ್ಮ ಜೀವಿಗಳ ವಿಷಯವನ್ನು ತಿಳಿಸುತ್ತ 
* ಈ ಸೂಕ್ಷ ಜಂತುಗಳು ಆಕಾರ ಗಾತ್ರದಲ್ಲಿ 1000 / 1 ಇಂಚಿನಿಂದ 50000 / 1 
ಇಂಚಿನವರೆಗೆ ಇರುವುದುಂಟು ” ( ಪು . 51 ಸಾ . 2 - 3) ಎಂದು ತಿಳಿಸಿದ್ದಾರೆ. 
ಅಂದರೆ ಈ ಸೂಕ್ಷ್ಮ ಜೀವಿಗಳು 1000 ಇಂಚಿನಿಂದ 50, 000 ಇಂಚಿನವರೆಗಿರುತ್ತ 
ವೆಂಬ ಅರ್ಥ ಬರುತ್ತದೆ. ಇಷ್ಟು ಗಾತ್ರದ ಆನೆ ತಿಮಿಂಗಿಲಗಳನ್ನೂ ನಾವು ಕಾಣುತ್ತಿಲ್ಲ. 
ಅಂತಹುದರಲ್ಲಿ ಈ ಗಾತ್ರದ ಸೂಕ್ಷಾಣುಗಳನ್ನು ನೋಡಲು ಲೇಖಕರಿಗೆ ಅತ್ಯಂತ 
ಪ್ರಬಲ ಸೂಕ್ಷ್ಮದರ್ಶಕದ ಸಹಾಯವೇಕೆ ಬೇಕಿತ್ತೋ ತಿಳಿಯದು. ಅಲ್ಲದೆ 
ಇವುಗಳು ಎಲ್ಲಿ ದೊರೆತವೋ ಊಹಿಸಲೂ ನಮಗೆ ಸಾಧ್ಯವಿಲ್ಲ. ಬಹುಶಃ ಲೇಖಕರ 
ಮನಸ್ಸಿನಲ್ಲಿ ಹ ನಿಂದ ಇಂಚಿನವರೆಗೆ ಎಂದಿದ್ದು , ಲೇಖನಿಯಿಂದ ಹೊರ ಹರಿಯು 
ವಾಗ ತಿರುಗುಮುರುಗಾಗಿ 1000 /1 " ನಿಂದ 50, 000 /1 ' ಆಗಿರಬೇಕು. 
* * ಅನೇಕರೋಗಕಾರಕ ಜೀವಿಗಳು ರೋಗಿಯು ಬಳಸುವ ಸಾಮಾನುಗಳು , 
ಅವನ ಮಲಮೂತ್ರಾದಿ ವಿಸರ್ಜನಾ ವಸ್ತುಗಳು ಇತ್ಯಾದಿಗಳಿಂದ ಹರಡಬಲ್ಲವು. 
ಉ ದಾ : - ಉಡಿಗೆ ತೊಡಿಗೆಗಳು, ಹಾಸಿಗೆ ಹೊದಿಕೆಗಳು, ಪಾತ್ರೆ ಪಡಗಗಳು , ಕರವಸ್ತ್ರ 
ಒಳ ಅಂಗಿಗಳು ಇತ್ಯಾದಿ ” ( ಪು . 52 ಸಾ . 15 - 18 ) ಎಂದು ತಿಳಿಸಿದ್ದಾರೆ. ಇಲ್ಲಿ 
ಲೇಖಕರು ಉದಾಹರಣೆಯಲ್ಲಿ ರೋಗಕಾರಕ ಜೀವಿಗಳ ಹೆಸರುಗಳನ್ನು ಕೊಡದೆ 
ತಪ್ಪಾಗಿ, ಈ ರೋಗಕಾರಕ ಜೀವಿಗಳು ಹರಡುವ ವಸ್ತುಗಳ ಹೆಸರುಗಳನ್ನು ತಿಳಿಸಿ 
ದ್ದಾರೆ. ಇಲ್ಲಿ ಲೇಖಕರು ಸ್ವಲ್ಪ ಎಚ್ಚರ ವಹಿಸಬೇಕಿತ್ತು . 

* ಕೆಲವು ಪರತಂತ್ರ ಜೀವಿಗಳಾದರೂ ನೀರಿನ ಮೂಲಕವೇ ಮನುಷ್ಯನ ದೇಹ 


೧೧೨ 


ವಿಜ್ಞಾನ ಕರ್ಣಾಟಕ 


ವನ್ನು ಸೇರುತ್ತವೆ. ಉದಾ. . . . . ಹುಕ್ಕಿನಂತಿರುವ ಅಂಕುಡೊಂಕಾದ ಜಂತು 
(hook worm ).'' ( ಪು. 63 ಸಾ . 18 - 21) ಎಂದು ತಿಳಿಸಿದ್ದಾರೆ. ಈ ಕೊಕ್ಕೆ 
ಹುಳು ಮನುಷ್ಯನ ದೇಹವನ್ನು ಲಾರ್ವದ ಸ್ಥಿತಿಯಲ್ಲಿರುವಾಗಲೇ ಚರ್ಮದ ಮೂಲಕ 
ಪ್ರವೇಶಿಸುತ್ತದೆಂಬುದನ್ನು ಲೇಖಕರು ಸಂಪೂರ್ಣವಾಗಿ ಮರೆತಿರುವಂತೆ ಕಾಣುತ್ತದೆ. 

ದೇವಿಹಾಕುವ ವಿಚಾರವನ್ನು ತಿಳಿಸುತ್ತೆ . . . . ನಂತರ ಅದರ ಮೇಲೆತೀಕ್ಷ್ಯ 
ಶಸ್ತ್ರದಿಂದ ಗಾಯಮಾಡಿ ಲಸವು ರಕ್ತದೊಳಕ್ಕೆ ಸೇರುವಂತೆ ಮಾಡುತ್ತಾರೆ ” ( ಪು . 73, 
ಸಾ , 19 ) ಎಂದು ವಿವರಿಸಿದ್ದಾರೆ. ದೇವಿಹಾಕುವಾಗ ಲಸಿಕೆಯನ್ನು ರಕ್ತದೊಳಕ್ಕೆ 
ಸೇರಿಸುವುದಿಲ್ಲ , ಆದರೆ ಚರ್ಮದಲ್ಲಿ ಸೇರುವಂತೆ ಮಾಡುತ್ತಾರೆ ಎಂಬುದು ಎಲ್ಲರಿಗೂ 
ತಿಳಿದ ವಿಷಯ . ಪುನಃ ( ಸು . 79 . ಸಾ . 2 ) * ರಕ . ಬರುವವರೆಗೆ ಗಾಯಮಾಡುವರು. 
ಎಂದು ದೇವಿಹಾಕುವ ವಿಷಯವನ್ನು ಬರೆದಿದ್ದಾರೆ. ಈ ಲಸಿಕೆ ಚರ್ಮದೊಳಕ್ಕೆ 
ಸೇರುವುದಕ್ಕೆ ಚರ್ಮದ ಮೇಲ್ಪದರಗಳನ್ನು ಮಾತ್ರ ಗೀರುವರು . 

- ಜಂತುಹುಳದ ಚಿಕಿತ್ಸೆಯನ್ನು ಬರೆಯುವಾಗ ಲೇಖಕರು ಇದಕ್ಕೆ ಸ್ಯಾಂಟೋನಿನ್ 
ಅಥವಾ ಸ್ಯಾಂಟೋಮಿಕ್ಸ್ ಎಂಬ ಔಷಧವು ( ಪುಡಿ ಅಥವಾ ಎಣ್ಣೆ ಪರಿಣಾಮಕಾರಿ . 
ಇದನ್ನು ರಾತ್ರಿ ಮಲಗುವ ಮುಂಚೆ ತೆಗೆದುಕೊಂಡು ಮರುದಿನ ಬೆಳಿಗ್ಗೆ ಹರಳೆಣ್ಣೆಯನ್ನು 
ತೆಗೆದುಕೊಳ್ಳಬೇಕು ”, ( ಪು . 100 . ಸಾ . 18....) ಎಂದು ನಮೂದಿಸಿದ್ದಾರೆ. ಈ 
ಚಿಕಿತ್ಸೆ ಎರಡು ಮೂರು ದಶಕಗಳ ಹಿಂದೆ ಬಳಕೆಯಲ್ಲಿತ್ತು . ಸ್ಯಾಂಟೋನಿನ್ ತುಂಬಾ 
ಅಪಾಯಕಾರಿಯಾದ ಔಷಧ. ಇದರ ಜೊತೆಗೆ ಹರಳೆಣ್ಣೆಯನ್ನು ಕೊಟ್ಟರೆ ಕರುಳಿ 
ನಲ್ಲಿರುವ ಸ್ಯಾಂಟೋನಿನ್ ಬಹುಬೇಗ ಈಲಿಯನ್ನು ಸೇರುವಂತೆ ಮಾಡುತ್ತದೆ. ಇದು 
ಈಲಿಗೆ ತುಂಬಾ ಅಪಾಯವನ್ನುಂಟುಮಾಡುತ್ತದೆ. ಆದುದರಿಂದ ಈಗ ಯಾವ 
ಪರಿಣತ ವೈದ್ಯನೂ ಈ ಪ್ರಯೋಗವನ್ನು ತನ್ನ ರೋಗಿಗಳ ಮೇಲೆ ನಡೆಸುವುದಿಲ್ಲ. 

ನಾರುಹುಣ್ಣು (hook Worm disease ) ( ಪು . 108. ಸಾ . 15) ಎಂದು 
ಅನುವಾದಿಸಿದ್ದಾರೆ. ನಾರುಹುಣ್ಣಿಗೆ ಇಂಗ್ಲಿಷಿನಲ್ಲಿ guinea worm infection 
ಎಂತಲೂ ವೈದ್ಯಕೀಯ ಭಾಷೆಯಲ್ಲಿ Dracunculus Medinensis ಎಂತಲೂ ಕರೆಯು 
ತಾರೆ. hook worm ಗೆ ಕೊಕ್ಕೆಹುಳು ಎಂದು ಹೇಳುತ್ತೇವೆ. ಆದುದರಿಂದ ಈ 
ಲೇಖಕರಿಗೆ ನಾರುಹುಣ್ಣು ಮತ್ತು ಕೊಕ್ಕೆಹುಳುಗಳಿಗೆ ವ್ಯತ್ಯಾಸ ತಿಳಿಯದಾಗಿದೆ. 
ಇದು ತುಂಬಾಶೋಚನೀಯವಾದ ವಿಷಯ . 

ದ ಬೆಳವಣಿಗೆಯ ಇತಿಹಾಸ 1 ರಿಂದ 8ನೇ ಪುಟದವರೆಗೆ ಮಾತ್ರವಿದೆ. 
9ನೇ ಪುಟದಿಂದ ಅಧ್ಯಾಯ 2 ಪ್ರಾರಂಭವಾಗಿ ರೋಗಗಳು ಎಂಬ ವಿಷಯ ಬರೆಯ 
ಲ್ಪಟ್ಟಿದೆ. ಆದರೆ 9ರಿಂದ 23ನೇ ಪುಟದವರೆಗೆ ಮೇಲುಗಡೆ “ ವೈದ್ಯಶಾಸ್ತ್ರದ 
ಬೆಳವಣಿಗೆಯ ಇತಿಹಾಸ '' ವೆಂದು ತಪ್ಪಾಗಿ ಮುದ್ರಿಸಲ್ಪಟ್ಟಿದೆ. ಅಧ್ಯಾಯ 4ರ 
ಆವಶ್ಯಕತೆ ಈ ಪುಸ್ತಕದಲ್ಲಿರಲಿಲ್ಲ. 


ಪುಸ್ತಕಲೋಕ 


೧೧೩ 


) 


1 


ಈ ಹೊತ್ತಗೆಯಲ್ಲಿ ಮುದ್ರಣದೋಷಗಳು ಅಸಹನೀಯವಾಗಿವೆ. ಇಲ್ಲಿ ಕೆಲವನ್ನು 
ಮಾತ್ರ ತಿಳಿಸಲು ಬಯಸುತ್ತೇನೆ. 

ಪು . 4 ಸಾ . 23 ರಾಬಟ್‌ನೆಕಾಕ್ ( ರಾಬರ್ಟ್ಕಾಕ್ . 
ಪು . 4 ಸಾ , 24 ಪರಿಶೋರ್ಧಗಳಲ್ಲಿ ( ಪರಿಶೋಧನೆಗಳಲ್ಲಿ) 
ಪು, 53 ಸಾ . 15 ರೋಗಗಳು ಪ್ರಸಾರವು (ರೋಗಗಳು ಪ್ರಸಾರವು) 
ಪು , 54 ಸಾ . 23 ಒಣ ಉಷ್ಕ ಹವೆ ( ary hot air ) ( dry hot air ) 
ಪು . 55 ಸಾ . 17 hatent heat ( latent heat ) 
ಪು . 66 ಸಾ . 18 ನೆಗಳನ್ನು ( ನೊಣಗಳನ್ನು ) 
ಪು . 71 ಸಾ . 18 ಚಿಡುವುದು ಬಿಡುವುದು) 
ಪು. 73 ಸಾ . 7 ಲಸಿಗಯ ( ಲಸಿಕೆಯ ) 
ಪು. 75 ಸಾ . 2 - 3 ಹಕ್ಕುಳಿಗಳು (Scats ) ( scales) 
ಪು . 76 ಸಾ . 9 ಸೋಗಲಕ್ಷಣಗಳು (ರೋಗ ಲಕ್ಷಣಗಳು) 
ಪು . 88 ಸಾ , 2 ಅಸಿವು ( ಹಸಿವು) 
ಪು . 94 ಸ್ನಾ , 20 Vilrio ( Vibrio ) 
ಪು . 111 ಸಾ . 9 ಹಳುಕಡ್ಡಿ ( ಹುಳುಕಡ್ಡಿ ) 
ಪು . 112 ಸಾ 25 Poliomyietis ( Poliomyelitis ) 
ಪು . 115 ಸಾ . 3 ಬಿಲ್ವಾರ್‌ ( ಬಾರ್ ) 
ಪು , 127 ಸಾ 6 Syphittis ( Syphilis ) 
ಪು. 127 ಸಾ . 14 ಮೆನೋರೋಗ( ಮನೋರೋಗ) 
ಪು . 127 ಸಾ . 17 ವ್ಯಕಿಯವಾಸನೆ ( ವ್ಯಕ್ತಿಯನಾಸನೆ) 

ಪು . 128 ಸಾ . 25 Anto Suggestion ( Auto Suggestion ) 
ಸರಿಯಾದವುಗಳನ್ನು ಆವರಣಗಳಲ್ಲಿ ಕೊಟ್ಟಿದ್ದೇನೆ. ಪುಸ್ತಕದ ಕೊನೆಯಲ್ಲಿ ಒಂದು 
ಒಪ್ಪೋಲೆಯನ್ನು ಸೇರಿಸಬಹುದಿತ್ತು . 

ಅಧ್ಯಾಯ 7ರಲ್ಲಿ ಕೆಲವು ಮುಖ್ಯ ಸಾಂಕ್ರಾಮಿಕರೋಗಗಳು ಮತ್ತು ಅವು 
ಗಳ ಸಂಕ್ಷಿಪ್ತ ಪರಿಚಯ ” ಎಂದು ಕೆಲವುರೋಗಗಳನ್ನು ತಿಳಿಸಿದ್ದಾರೆ. ಹೀಗೆ ವಿಶದ 
ವಾಗಿ ಪರಿಚಯ ಮಾಡಿಕೊಡುವ ಉದ್ದೇಶವಿರುವಾಗ ಈ ರೋಗಗಳನ್ನು ಹೆಸರಿಸಲು 
ಎರಡನೆಯ ಅಧ್ಯಾಯವನ್ನು ಬರೆಯಬೇಕಾದ ಅವಶ್ಯಕತೆಯಿರಲಿಲ್ಲ . 15ರಿಂದ 38 
ಪುಟಗಳವರೆಗಿನ ವಿಷಯವನ್ನು ಅಳಿಸಿ ಹಾಕಬಹುದಿತ್ತು . ಹಿಂದಿನ ಕಾಲದಲ್ಲಿ 
ರೋಗಿಗಳು.............................ಸೇವೆಯು ಅತ್ಯವಶ್ಯ ” ( ಪು. 48 -49) 
ಇಲ್ಲಿ ಲೇಖಕರ ಅಸಂಬದ್ಧ ಪ್ರಲಾಪವನ್ನು ಕಾಣಬಹುದು 

- ಈ ಹೊತ್ತಗೆಯಲ್ಲಿ ನಾವು ಪ್ರತಿನಿತ್ಯ ಕಾಣುವ ರೋಗಗಳನ್ನು ವಿವರವಾಗಿ 
ತಿಳಿಸಲು ಹೋಗಿ ಲೇಖಕರು ಸಂಪೂರ್ಣಸೋಲನ್ನು ಅನುಭವಿಸಿದ್ದಾರೆ. 


t 


ನೀನ Fಹಿಕ 


ಪ್ರಸ್ತಾವನೆಯಲ್ಲಿ ಮಾನ್ಯ ಲೇಖಕರು ಡಾ . ಅನುಪಮ ನಿರಂಜನ್ ಮತ್ತು 
ಡಾ. ಡಿ. ಎಸ್ . ಶಿವಪ್ಪನವರು ಹಸ್ತ ಪ್ರತಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ದಾ 
ರೆಂದು ತಿಳಿಸಿದ್ದಾರೆ. ಆದರೆ ಅವರಿಬ್ಬರೂ ನಾರು ಹುಣ್ಣನ್ನು hook worm ಎಂದು 
( ಪು. 108 ಸಾ . 15) ಅನುಮೋದಿಸಿರುವುದು ಸಂಶಯಾತ್ಮಕವಾಗಿದೆ. 

ಇಂತಹ ಪುಸ್ತಕಗಳನ್ನು ಬರೆದು ಪ್ರಕಟಿಸಿ ಜನಸಾಮಾನ್ಯರನ್ನು ತಪ್ಪು ದಾರಿಗೆಳೆ 
ಯುವುದರ ಬದಲು ಬರೆಯದಿರುವುದೇ ಕ್ಷೇಮವೆನಿಸುತ್ತದೆ. 

- ಎ . ನಾರಾಯಣಪ್ಪ 


ಪ್ರಾಣಿಶಾಸ್ತ್ರ ಸರಿ ತಯ , ಭಾಗ ೧, ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ 

ಪಠ್ಯ ಪು ಸ್ವ ಈ ಮಾಲೆ- 2 ; ಲೇಖಕರು : ಹಾ , ಬ, ದೇವರಾಜ್ ಸರ್ಕಾರ್ ; 
ಪ್ರ , ಆನಿ ಶಕರು : ಕನ್ನಡ ಅಧ್ಯಯನ ಸಂಸ್ಥೆ , ಮಾನಸ ಗಂಗೋತ್ರಿ, ಮೈಸೂರು- 6 , 1971 ; 
ಪುಟಗಳು : viii + 197 ; ಬೆಲೆ : ಖಾದ್ ಪತಿ: ರೂ 6 - 75 , ಉತ್ತಮ ಪ್ರತಿ : 12 - 00. 


ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯು ಪ್ರಕಟಿಸಿದ 
* ಪ್ರಾಣಿಶಾಸ್ತ್ರ ಪರಿಚಯ - ಭಾಗ 1ನ್ನು ಕೂಲಂಕಷವಾಗಿ ಓದಲು ಅವಕಾಶವನ್ನಿತ್ತ 
ಹಾಗೂ ನನ್ನ ಅಕ್ಷಮ್ಯ ನಿಲಂಬವನ್ನು ಮನ್ನಿಸಿದ ವಿಜ್ಞಾನ ಕರ್ಣಾಟಕದ ಸಂಪಾದಕರಿಗೆ 
ಋಣಿಯಾಗಿದ್ದೇನೆ. 

ಪ್ರಾದೇಶಿಕ ಭಾಷೆಗಳಿಗೆ ಮಹತ್ವ ಬಂದುದು ಕಳೆದ 25 ವರುಷಗಳಲ್ಲಿ ಮಾತ್ರ 
ಮಾತೃ ಭಾಷೆಯಲ್ಲಿ ಬೋಧನೆ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ವಿಷಯ ಹೆಚ್ಚು 
ಮನದಟ್ಟಾಗುವದೆಂಬ ಅಭಿಪ್ರಾಯಕ್ಕೆ ಮನ್ನಣೆ ಬರುತ್ತಲಿದೆ. ಈ ಹಿನ್ನೆಲೆಯಲ್ಲಿ 
ಕನ್ನಡ ಅಧ್ಯಯನ ಸಂಸ್ಥೆಯು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ತುಂಬಾ 
ಸ್ತುತ ಉಪಕ್ರಮವಾಗಿದೆ. 1969 - 70ರಲ್ಲಿ ಕೇಂದ್ರ ಸರ್ಕಾರವು ಪ್ರಾದೇಶಿಕ ಭಾಷೆ 
ಗಳ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತಂದ ಮೇಲಂತೂ ಈ ಯೋಜನೆಗೆ ಹೆಚ್ಚಿನ 
ಚಾಲನೆ ದೊರೆತಿದೆ. 1971 - 72ನೆಯ ಶೈಕ್ಷಣಿಕ ವರುಷದಿಂದ ನನ್ನು ರಾಜ್ಯದಲ್ಲಿ 
ಎರಡು ವರುಷಗಳ ಪ್ರೀ - ಯುನಿರ್ವಸ್ಸಿಟಿ ಯೋಜನೆ ಜಾರಿಗೆ ಬಂದಿದ್ದರಿಂದ ಹೊಸ ಪಠ್ಯ 
ಕಮಕ್ಕನುಗುಣವಾಗಿ ಅಗತ್ಯವಾದ ಪಠ್ಯ ಪುಸ್ತಕಗಳನ್ನು ರಾಜ್ಯದ ಎಲ್ಲ ವಿಶ್ವ ವಿದ್ಯಾ 
ನಿಲಯಗಳು ಪ್ರಕಟಿಸಲೇ ಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂಥ 
ಹಾಗೂ ಪಠ್ಯಕ್ರಮಗಳಿಗೆ ಅನುಗುಣವಾಗುವಂಥ ಹಲವಾರು ಗ್ರಂಥಗಳನ್ನು ಮೈಸೂರು 
ಹಾಗೂ ಕರ್ನಾಟಕ ವಿಶ್ವವಿದಾನಿಲಯಗಳು ತ್ವರಿತಗತಿಯಲ್ಲಿ ಪ್ರಕಟಿಸುತ್ತಿರುವದು 
ಕನ್ನಡ ಭಾಷೆಯ ಶುಭಲಕ್ಷಣವೇ ಸರಿ. 

* ಪ್ರಾಣಿಶಾಸ್ತ್ರ ಪರಿಚಯ ವನ್ನು ಬರೆದವರು ಮಾನಸ ಗಂಗೋತ್ರಿಯ ಪ್ರಾಣಿ 
ಶಾಸ್ತ್ರ ವಿಭಾಗದಲ್ಲಿ ರೀಡರ್ ಆಗಿರುವ ಡಾ . ಎಚ್ . ಬಿ. ದೇವರಾಜ ಸರ್ಕಾರ್‌ ಅವರು. 


ಭಸ್ಮಕ ಲೋಕ 
ಅವರಿಗೆ ನನ್ನ ಅಭಿನಂದನೆಗಳು . ಚಿಕ್ಕ ವಯಸ್ಸಿನಲ್ಲಿಯೇ ಒಬ್ಬ ಪ್ರತಿಭಾವಂತ 
ಸಂಶೋಧಕ ಹಾಗೂ ಉತ್ಸಾಹಿ ಲೇಖಕ ಎಂದು ಹೆಸರು ಗಳಿಸಿದ್ದಾರೆ. 

ಅವರು ತಮ್ಮ ಮಾತಿನಲ್ಲಿಯೇ ಹೇಳಿಕೊಂಡಂತೆ ಪ್ರೌಢಶಾಲೆಯಿಂದ ಕಾಲೇಜಿಗೆ 
ಬರುವ ವಿದ್ಯಾರ್ಥಿಯ ಜ್ಞಾನದ ಹಿನ್ನೆಲೆಯನ್ನು ಗಣನೆಗೆ ತಂದುಕೊಂಡು ಸುಲಭ 
ರೀತಿಯಲ್ಲಿ ಈ ವಿಜ್ಞಾನ ಗ್ರಂಥವನ್ನು ಬರೆದಿದ್ದಾರೆ. ಮಾಧ್ಯಮಿಕ ಶಾಲೆಗಳಲ್ಲಿ ಜೀವ 
ಶಾಸ್ತ್ರದ ಪೀಠಿಕೆ ದೊರಕಿರುವದರಿಂದ ಲೇಖಕರು ನೇರವಾಗಿ ಪ್ರಾಣಿಗಳ ವರ್ಗೀಕರಣ 
ದಿಂದಲೇ ಪಠ್ಯ ಪುಸ್ತಕವನ್ನು ಆರಂಭಿಸಿದ್ದಾರೆ, 

ಅವರ ಗ್ರಂಥದಲ್ಲಿ ನಾನು ಮೆಚ್ಚಿಕೊಂಡ ಹಲವು ಅಂಶಗಳನ್ನು ಇಲ್ಲಿ ಕೊಡ 
ಬಯಸುತ್ತೇನೆ: 

1 , ಪುಸ್ತಕವನ್ನು ಪೂರ್ತಿ ಓದಿಕೊಂಡಾಗ ಡಾ , ಸರ್ಕಾರಒಂದು ವೈಶಿಷ್ಟ 
ಸ್ಪುಟವಾಗಿ ಕಾಣುತ್ತದೆ. ಅದು ಅವರ ಮುನ್ನುಗ್ಗುವ ಸ್ವಭಾವ , ಕನ್ನಡದಲ್ಲಿ ಬರೆದಿ 
ದ್ದಾರೆ ಎನ್ನುವದಕ್ಕಿಂತ ಕನ್ನಡದಲ್ಲಿ ಧುಮುಕಿದ್ದಾರೆ ಎನ್ನುವದೇ ಸೂಕ್ತವಾದೀತು. 
ಈಜುವದು ಹೇಗೆ ಎಂದು ಭಾವಿಯ ದಂಡೆಯ ಮೇಲೆ ನಿಂತು ಅಳುಕಿದವರಲ್ಲ, ಕಾರ್ಯ 
ದುರಂಧರನಿಗೆ ಹಾಗೂ ಧೈರ್ಯವಂತನಿಗೆ ಯಶಸ್ಸು ಕಟ್ಟಿಟ್ಟದ್ದು ಎಂಬ ಸತ್ಯವನ್ನರಿತ 
ಅವರು ನೇರವಾಗಿ ಮುನ್ನುಗಿ ಯಶಸ್ವಿಯಾದವರು. 
- 2, ವೈಜ್ಞಾನಿಕ ವಿಷಯಗಳನ್ನು ಕನ್ನಡದಲ್ಲಿ ಬರೆಯುವದೇನೂ ಹಗುರಾದ 
ಕೆಲಸವಲ್ಲ. ಅದೊಂದು ಸಾಹಸ, ಹೆಜ್ಜೆ ಹೆಜ್ಜೆಗೂ ಕಾಡುವ ಪ್ರಶ್ನೆ ಎಂದರೆ ವೈಜ್ಞಾನಿಕ 
ಪದಪ್ರಯೋಗಗಳಿಗೆ ಸಂಬಂಧಿಸಿದ್ದು , ನಾಗಾಲೋಟದಿಂದ ಓಡುತ್ತಿರುವ ವಿಜ್ಞಾನವು 
ಗ್ರೀಕ ಲ್ಯಾಟಿನ್ ಶಬ್ದಗಳನ್ನಲ್ಲದೆ ತನಗೆ ಸೂಕ್ತವೆನಿಸಿದ - ಅದು ಯಾವುದೇ ಭಾಷೆಯ 
ಪದವಿರಲಿ - ಅದನ್ನು ಎತ್ತಿಕೊಂಡು ಮುನ್ನುಗಲಿದೆ. ಇದನ್ನು ಮನಗಂಡ ಡಾ . 
ಸರ್ಕಾರ್‌ರು ತಮ್ಮ ಬರವಣಿಗೆಯಲ್ಲಿ ಹೆಚ್ಚಿನ ಮಡಿವಂತಿಕೆಗೆ ಜೋತುಬಿದ್ದಿಲ್ಲ. 
ಪ್ರತಿಯೊಂದು ಪಾರಿಭಾಷಿಕ ಪದವೂ ಅನುವಾದಿತವಿರಲೇಬೇಕೆಂಬ ಕಟ್ಟುಪಾಡಿಗೆ 
ಬಿದ್ದರೆ ಜ್ಞಾನಗಂಗೆ ಹರಿಗಡಿದು ಕೊಳೆತು ಮಲಿನವಾದೀತೆಂಬ ಭೀತಿ ಡಾ ಸರ್ಕಾರ್‌ರಿಗೆ. 
ಪ್ರತಿಶತ ಪಾರಿಭಾಷಿಕ ಪದಗಳಲ್ಲಿ ಸುಮಾರು ೮೦ ಪದಗಳನ್ನು ನೇರವಾಗಿ ಕನ್ನಡದಲ್ಲಿ 
ತಂದುಕೊಂಡು ಭಾಷೆಯ ಶ್ರೀಮಂತಿಕೆಯನ್ನೂ ಹೆಚ್ಚಿಸುವ ಧೈರ್ಯ ತೋರಿದವರು. 
ಈ ಭಾಷಾ ಸಂಕಟ ನಮಗಷ್ಟೇ ಸೀಮಿತವಾಗಿಲ್ಲ ; ಅಭಿವೃದ್ಧಿ ಹೊಂದುತ್ತಿರುವ ಎಲ್ಲ 
ರಾಷ್ಟ್ರಗಳ ಶಿಕ್ಷಣ ಕ್ಷೇತ್ರಗಳಲ್ಲೂ ಈ ಗೊಂದಲಮಯ ಪ್ರಶ್ನೆ ಇದ್ದೇ ಇದೆ ಎಂಬುದನ್ನ 
ರಿತ ಲೇಖಕರು ಅಂತರ ರಾಷ್ಟ್ರೀಯ ರೂಪವನ್ನೇ ಕನ್ನಡದಲ್ಲಿ ಇಟ್ಟು ಕೊಳ್ಳಲು ಹವಣಿ 
ಸಿದ್ದಾರೆ. ಬಿ. ಎವರ್ , ಶ್ರೀ ಅವರು ಹೇಳಿದ್ದೂ ಇದನ್ನೇ ಅವಳ ಉಡುಗೆ ಇವಳಿ 
ಗಿಟ್ಟು ಇವಳ ತೊಡುಗೆ ಅವಳಿಗಿಟ್ಟು ನೋಡಬಯಸಿದೆ, ಹಾಡಬಯಸಿದೆ ” ಎಂದು 

ಆಯಾ ಭಾಷೆಗಳಲ್ಲಿ ಪಾರಿಭಾಷಿಕ ಪದಗಳನ್ನು ರೂಪಿಸಿಕೊಳ್ಳುತ್ತ ಕಾಲಕ್ಷೇಪ 
ಮಾಡುವ ಶತಮಾನ ಇದಲ್ಲ. ಹೊಸ ಪದಗಳನ್ನು ಸೃಷ್ಟಿಸಬಹುದು ; ಆದರೆ ಅದರಿಂದ 


೧೧೬ 


ವಿಜ್ಞಾನ ಕರ್ಣಾಟಕ 
ವಿಜ್ಞಾನ ವಿಷಯವು ಇನ್ನೂ ಕ್ಲಿಷ್ಟವಾದೀತೇ ಎಂಬ ಸಂಶಯವು ವಿಜ್ಞಾನ ಲೇಖಕರನ್ನು 
ಕಾಡುತ್ತಿದೆ. 

ಇಂಥ ಹಲವಾರು ಪ್ರಶ್ನೆಗಳನ್ನು ಬದಿಗೊತ್ತಿ ಡಾ . ಸರ್ಕಾರ್ ಅವರು ೧೯೭ 
ಪುಟಗಳ ಪ್ರಾಣಿಶಾಸ್ತ್ರ ಪರಿಚಯ ಎಂಬ ಗ್ರಂಥವನ್ನು ಕನ್ನಡ ಮಾಧ್ಯಮವನ್ನು 
ಸ್ವಾಗತಿಸುತ್ತಿರುವ ಉತ್ಸಾಹಿ ವಿದ್ಯಾರ್ಥಿಗಳಿಗೂ ಕನ್ನಡ ಮಾಧ್ಯಮ ಬಂದೇಬಿಟ್ಟರೆ 
ಹೇಗೆ ಎಂದು ಅಳುಕಿದ ' ಧೀರ ' ಪ್ರಾಧ್ಯಾಪಕರಿಗೂ ಅರ್ಪಿಸಿದ್ದಾರೆ, 

3. ಅವರ ಬರವಣಿಗೆಯಲ್ಲಿ ಬಿಗುವಿದೆ, ಭಾಷೆಯನ್ನು ಹಿಗ್ಗಿಸಿ ಗ್ರಂಥದ 
ಗಾತ್ರವನ್ನು ಹೆಚ್ಚಿಸಬೇಕೆಂಬ ಅಭಿಲಾಷೆ ಅವರಿಗಿಲ್ಲ, ಸಂಶೋಧನಾತ್ಮಕ ಲೇಖನ 
ಗಳನ್ನು ಬರೆದ ಅನುಭವಿಗಳಿಗೆ ಬರವಣಿಗೆಯಲ್ಲಿ ಬಿಗುವು ತಾನಾಗಿಯೇ ಬರುತ್ತದೆ. 
ಲೇಖಕರು ನ್ಯೂಕ್ಲಿಯಸ್‌ದ ರಚನೆ ಕುರಿತು “ ಅದು ಸಂಚರೂಪ, ದುಂಡು, ಅಂಡಾ 
ಕಾರ , ಉದ್ದನಾದ, ಕುದುರೆಲಾಳ , ಮಣಿಸರ , ಕವಲೊಡೆದ, ಹುರಳಿ ಮುಂತಾದ 
ಆಕಾರಗಳನ್ನು ತಾಳುತ್ತದೆ. ” ಎಂದು ಸಂಕ್ಷಿಪ್ತವಾಗಿ ವರ್ಣಿಸಿದ್ದಾರೆ. ( ಪುಟ 2) 

ನಾನು ಅವರ ಪುಸ್ತಕಕ್ಕೆ ಮಾರುಹೋಗಿದ್ದು ಅವರ ಚಿಕ್ಕ ಚಿಕ್ಕ ವಾಕ್ಯ ಸರಣಿ 
ಗಾಗಿ , ವಿಜ್ಞಾನ ಬೋಧನೆಯಲ್ಲಿ ಭಾಷೆಗಿಂತ ವಿಷಯ ಮಹತ್ವವಾದುದು. ಭಾಷೆ 
ಬೇಡವಂತಲ್ಲ ; ವಿಷಯಕ್ಕೆ ಪ್ರಾಧಾನ್ಯ ಹೆಚ್ಚು . ಲೇಖಕರ ಬರವಣಿಗೆ ಹೀಗೆ 
ಸಾಗುತ್ತದೆ : " ನೆಫ್ರೀಡಿಯಗಳು ವಿಸರ್ಜನಾಂಗಗಳು . ಇವು ನಳಿಕಾರೂಪದ ರಚನೆ 
ಗಳು . ಇವುಗಳು ವ್ಯವಸ್ಥೆಯಲ್ಲಿ ಖಂಡ ವಿಂಗಡಣೆಯನ್ನು ತೋರುತ್ತವೆ'' ( ಪುಟ 80). 
* ಸಂವೇದನಾಶಕ್ತಿ ಜೀವದ್ರವ್ಯದ ಮೂಲಗುಣಗಳಲ್ಲಿ ಒಂದು. ಅದರಂತೆ ಈ 
ಎಂಟಮೀಬಾ ಪ್ರಾಣಿಯೂ ಸಂವೇದನಾ ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ಅನುಕೂಲ 
ಪರಿಸ್ಥಿತಿಯಲ್ಲಿ ಹೇರಳವಾಗಿ ವೃದ್ಧಿಯಾಗುವದು ಮತ್ತು ಪ್ರತಿಕೂಲ ಪರಿಸ್ಥಿತಿಯಲ್ಲಿ 
ಪೂತ-ಕೋಶ ಪೊರೆಯನ್ನು ಬೆಳಸಿಕೊಳ್ಳುವದು ಸಂವೇದನಾ ಶಕ್ತಿಯ ಪ್ರದರ್ಶನಕ್ಕೆ 
ಉದಾಹರಣೆಗಳು ” ( ಪುಟ ೫ ), ಕಡಲು ನಕ್ಷತ್ರ ಕುರಿತು ಹೇಳುವಾಗ, “ ಹೆಸರೇ 
ಸೂಚಿಸುವಂತೆ ಕಡಲು ಪ್ರಾಣಿ. ಬಂಡೆ ಮತ್ತು ಮರಳು ಹೆಚ್ಚಾಗಿರುವ ಕಡಲು 
ದಂಡೆಗಳ ಬಳಿಯ ನೀರಿನಲ್ಲಿ ವಾಸಿಸುತ್ತದೆ. ಇದು ಬಾಹುಗಳು ಕೇಂದ್ರದಿಂದ ಹೊರ 
ಚಾಚಿರುವ ನಕ್ಷತ್ರಾಕಾರ, ದೇಹ ಪೆಡಸಾಗಿದ್ದರೂ ಸ್ವಲ್ಪಮಟ್ಟಿಗೆ ಬಾಹುಗಳನ್ನು 
ಬಾಗಿಸಬಲ್ಲದು ಮತ್ತು ತಿರುಚಬಲ್ಲದು ” ( ಪುಟ. 178). 

5 . ಹೀಗೆ ಪುಟಗಳುದ್ದಕ್ಕೂ ಹರಿದ ವಾಟಾದ, ಮುದ್ದಾದ ಸರಳ ವಾಕ್ಯಗಳು 
ಇಂದಿನ ವಿದ್ಯಾರ್ಥಿಗಳಿಗೆ ಒಂದೇ ಬಾರಿ ಓದಿ ತಿಳಿಯುವಷ್ಟು ಸುಲಭವಾಗಿವೆ. ಅಲ್ಲದೆ 
ಪಾರಿಭಾಷಿಕ ಪದದ ಎದುರು ಅದರ ಲ್ಯಾಟಿನ್ , ಗ್ರೀಕ್ ಇಲ್ವೆ ಇಂಗ್ಲಿಷ ಮೂಲ 
ಪದವನ್ನು ಕಂಸಿನಲ್ಲಿ ಕೊಟ್ಟು ಲೇಖಕರು ಉಪಕಾರ ಮಾಡಿದ್ದಾರೆ. ಇಂಗ್ಲಿಷ 
ಮಾಧ್ಯಮದಲ್ಲಿಯೇ ಕಲಿತ ಇಂದಿನ ಪ್ರಾಧ್ಯಾಪಕ ವರ್ಗವು ಮೂಲಪದಗಳನ್ನು 


ಪುಸ್ತಕ ಲೋಕ 


೧೧೭ 


ಬದಿಗಿಟ್ಟು ಕೊಂಡೇ ಕನ್ನಡ ಪದಗಳನ್ನು ಮನನ ಮಾಡಿಕೊಳ್ಳುವುದು ಇನ್ನು ಕೆಲ 
ವರುಷಗಳೆವರೆಗಾದರೂ ಅನಿವಾರ್ಯವೇ . 

ಗ್ರಂಥ ಕುರಿತು ನನ್ನ ಕೆಲವು ಸೂಚನೆಗಳನ್ನು ನನಗೆ ತಿಳಿದಂತೆ ಇಲ್ಲಿ ಇಡ 
ಬಯಸುತ್ತೇನೆ: ಗ್ರಂಥಕರ್ತರಿಂದ ಉತ್ತರವನ್ನು ಅಪೇಕ್ಷಿಸುತ್ತೇನೆ: 

1, ಪ್ರತಿಶತ 80ರಷ್ಟು ಪಾರಿಭಾಷಿಕ ಶಬ್ದಗಳನ್ನು ಇದ್ದಂತೆಯೇ ಕನ್ನಡದಲ್ಲಿ 
ಬಳಸಿಕೊಳ್ಳಬೇಕಾದ ಪ್ರಸಂಗ ಬರುವಷ್ಟು ಬಡವಾಗಿದೆಯೇ ಕನ್ನಡ ಭಾಷೆ ? ವಿಜ್ಞಾನ 
ಗ್ರಂಥಗಳನ್ನು ಹಿಂದಿಯಲ್ಲಿ ತರ್ಜುಮೆ ಮಾಡಿದ ಹಲವು ಗ್ರಂಥಗಳನ್ನು ಕಂಡಿದ್ದೇನೆ. 
ಅನಿವಾರ್ಯವಿದ್ದಲ್ಲಿ ಮಾತ್ರ ಪಾರಿಭಾಷಿಕ ಶಬ್ದಗಳನ್ನು ಇಟ್ಟು ಕೊಳ್ಳಲಾಗಿದೆ. ಪ್ರತಿ 
ತಾಂತ್ರಿಕ ಶಬ್ದವೊ ಪ್ರಾಂತೀಯ ಭಾಷೆಯಲ್ಲಿ ಅನುವಾದಿತವಾಗಲೇಬೇಕೆಂಬ ಹಟವೂ 
ನನ್ನದಲ್ಲ ; ಅದು ಸಾಧುವೂ ಅಲ್ಲ. ಹಲವಾರು ಪದಗಳು ಈಗಾಗಲೇ ಅನುವಾದಿತ 
ವಾಗಿದ್ದರೆ, ಬರೆಯುವಾಗ ಯೋಗ್ಯ ಕನ್ನಡ ಪದಗಳು ಕೈಗೆ ಎಟುಕಿದರೆ, ಯಾವು 
ದೊಂದು ಕನ್ನಡ ಪದವು ಸೂಕ್ತ ಧ್ವನಿಯನ್ನು ಕೊಡುವಂತಿದ್ದರೆ ಅಂಥ ಪದಗಳನ್ನು 
ಯಾಕೆ ಬಳಸಬಾರದು ? ಅಕಶೇರುಕ ಪ್ರಾಣಿಗಳನ್ನು ಎಂಟು ವಂಶಗಳಾಗಿ ವರ್ಗೀಕರಣ 
ಮಾಡಿ ಒಂದು ವಂಶವನ್ನು ಮಾತ್ರ ಹೊರತುಪಡಿಸಿ ಉಳಿದವುಗಳಿಗೆ ಪ್ರೋಟೋಜೋವ, 
ಪೋರಿಫೆರ ಸಿಲೆಂಟರೇಟ, ಅನೆಲಿಡ, ಆತ್ರ್ರಾಪೋಡ, ಮಾಲಸ್ಯ , ಹಾಗೂ ಎಕ್ಕೆ 
ನೊಡಿಟ ಎಂದು ಮೂಲ ಹೆಸರುಗಳನ್ನೇ ಲೇಖಕರು ಕೊಟ್ಟಿದ್ದಾರೆ. ಇವುಗಳನ್ನು 
ಅನುಕ್ರಮವಾಗಿ ಆದಿಜೀವಿ, ಸ್ಪಂಜುಪ್ರಾಣಿ, ಕುಟುಕುಕಣವಂತ, ವಲಯವಂತ 
ಸಂಧಿಪದಿ ಮೃದ್ವಂಗಿ ಹಾಗೂ ಕಂಟಕಚರ್ಮಿಎಂದು ಹೆಸರಿಸಿದರೆ ಯಾವದೋಷವಿದೆ ? 
ಲೇಖಕರೇ ತಮ್ಮ ಗ್ರಂಥದ ಮೊದಲ ಪುಟದಲ್ಲಿ ಹೇಳಿಕೊಂಡಿದ್ದಾರೆ. ಪ್ರೊಟೋ 
ಜೋವಇದು ಗ್ರೀಕ ಭಾಷೆಯಿಂದ ಬಂದುದು (ಪೊಟಾಸ್ - ಆದಿಯ , ಜಏನ್ = 
ಪ್ರಾಣಿ ,'' ಎಂದು, “ ಆದಿಜೀವಿ ' ಎಂಬ ಪದ ಪ್ರಯೋಗವು ಮೂಲಶಬ್ದದ ಅರ್ಥಕ್ಕೆ 
ಚ್ಯುತಿ ತರದಿರುವಾಗ ಅಲ್ಲದೆ ಮೂಲಶಬ್ದದ ಅರ್ಥವನ್ನು ಅಷ್ಟೇ ಯಥಾವತ್ತಾಗಿ 
ಧ್ವನಿತಗೈಯುತ್ತಿರುವಾಗ ಅದನ್ನು ಬಳಕೆಯಲ್ಲಿ ಯಾಕೆ ತಂದುಕೊಳ್ಳಬಾರದು ? 
* ಪ್ರೋಟೋಜೋವ' ಎಂಬ ಪದವೇ ಸರಿಯಾದ ಅರ್ಥ ಕೊಡಬಲ್ಲದು ಎಂಬ ಮಾನಸಿಕ 
ಅವಸ್ಥೆಗೆ ಹೇಗೆ ನಾವು ಹೊಂದಿಕೊಂಡಿರುವೆವೋ ಹಾಗೆಯೇ ಆ ಆದಿಜೀವಿ ' ಎಂಬ 
ಶಬ್ದದ ಬಳಕೆ ಹೆಚ್ಚುತ್ತ ಹೋದಂತೆ ಅದೇ ಮಾನಸಿಕ ಸ್ಥಿತಿಯ ಹೊಸ ಶಬ್ದಕ್ಕೆ ಸ್ಥಿರ 
ವಾಗುತ್ತ ಹೋಗುತ್ತದೆಂಬುದರಲ್ಲಿ ಯಾವ ಸಂಶಯವಿಲ್ಲ. 
* ಇಲ್ಲಿ ಇನ್ನೊಂದು ಸಮಸ್ಯೆ ಹುಟ್ಟುತ್ತದೆ, Protozoa ಎಂಬ ಶಬ್ದವನ್ನು 
ಪ್ರೋಟೋರೋವಾ, ಪೊಟೋಜುವಾ, ಪೊಟೊಜೋವಎಂದೂ ; Porifera ಎಂಬ 
ಶಬ್ದವನ್ನು ಪೋರಿಫೆರ , ಪೊರಿಫೆರಾ ಎಂದೋ ಬರೆಯಲು ಶಕ್ಯವಿದೆ. ಇದನ್ನು ನಿಲ್ಲಿಸುವ 
ಬಗೆ ಹೇಗೆ? * ಹೇಗೆ ಬರೆದರೇನು - ಉಚ್ಚಾರ ಹೇಗಿದ್ದರೇನು ಅರ್ಥವಾಗುವಂತಿದ್ದರೆ 
ಸಾಕಲ್ಲವೇ ?' ಎಂದು ಸಮಾಧಾನ ಪಡೋಣವೇ ? 


೧೧೮ 


ವಿಜ್ಞಾನ ಕರ್ಣಾಟಕ 


ಈ ಲೇಖಕರು ಇನ್ನೊಂದು ದೃಷ್ಟಿಯಲ್ಲಿ ಈ ಸಮಸ್ಯೆಯನ್ನು ಕಂಡಂತಿದೆ , ಜೀವ 
ಶಾಸ್ತ್ರದಲ್ಲಿ ಪ್ರತಿ ಪ್ರಭೇದವೂ ದ್ವಿ - ನಾಮಕರಣ ಸದ್ಧತಿಗನುಸಾರವಾಗಿ ಎರಡು ಹೆಸರು 
ಗಳಿಂದ ಕರೆಯಲ್ಪಡುತ್ತದೆ. ಈ ಎರಡೂ ಹೆಸರುಗಳು ಗ್ರೀಕ್ ಇಲ್ವೆ ಲ್ಯಾಟಿನ್ 
ಭಾಷೆಯ ಪದಗಳಿದ್ದು ಅವುಗಳನ್ನು ಇದ್ದಂತೆಯೇ ಬಳಸಬೇಕೆಂಬ ಅಂತರಾಷ್ಟ್ರೀಯ 
ನಿಯಮವಿದೆ. ಆ ಪ್ರಕಾರ ಕುಟುಂಬ ಉಪವರ್ಗ, ವರ್ಗ ಮುಂತಾದವುಗಳ ಹೆಸರು 
ಗಳನ್ನೂ ಇದ್ದಂತೆಯೇ ಇಟ್ಟುಕೊಳ್ಳಬೇಕಾದ ಪ್ರಸಂಗವಿರುವಾಗ ಕೇವಲ ವಂಶದ 
ಹೆಸರೊಂದನ್ನೇ ಬದಲಿಸುವಲ್ಲಿ ಯಾವ ಪುರುಷಾರ್ಥವಿದೆ ಎಂಬ ಲೌಕಿಕ ಸಿದ್ಧಾಂತಕ್ಕೆ 
ಶರಣು ಹೋದಂತಿದೆ ಲೇಖಕರು, ನನ್ನ ವೈಯಕ್ತಿಕ ಅಭಿಪ್ರಾಯವಿಷ್ಟೇ : ಎಲ್ಲಿ 
ಅನುವಾದವು ಶಕ್ಯವಿದೆಯೋ ಅದನ್ನು ಸ್ವಾಗತಿಸೋಣ. ಇಲ್ಲ, ಪಾರಿಭಾಷಿಕ ಶಬ್ದಗಳಿಗೆ 
ಶರಣೆನ್ನೋಣ. 

ಕೇವಲ ಪಾರಿಭಾಷಿಕ ಪದಗಳೇ ಹೆಚ್ಚಾದರೆ ಭಾಷೆಯ ಸೌಂದರ್ಯ ಹೇಗೆ 
ಕ್ಷಯಿಸುತ್ತದೆಂಬುದಕ್ಕೆ ಈ ಒಂದು ವಾಕ್ಯವನ್ನು ಎತ್ತಿಕೊಳ್ಳಬಹುದು "ಆನೀನು 
ರಚನೆಯು ಬೀಫರೊಪ್ಲಾಸ್ಟ್ ನಿಂದ ಜೊಪ್ಲಾಸ್ಟ್ ಆಗಿ ಮುಂದುವರಿದು 
ನ್ಯೂಕ್ಲಿಯಸ್‌ಗೆ ಅಂಟಿಕೊಂಡಿದೆ. ” ( ಪುಟ 8) 
ಈ ಅದೇ “ ಹೈಡ್ರ ವಿರಿಡಿಸ್ ' ( ಪುಟ 44) ಎಂಬ ಪ್ರಾಣಿ ವಿಷಯವಾಗಿ ಬರೆದ 
ಅಧ್ಯಾಯವನ್ನು ಓದುವಾಗ ಓದುಗನು ಯಾವ ಅಡೆತಡೆಗಳೂ ಇಲ್ಲದಂತೆ ಸರಾಗವಾಗಿ 
ಪುಟ ತಿರುವಿ ಹಾಕುತ್ತಾನೆ. ಇಂಗ್ಲಿಷ್ ಪದಗಳ ವಿರಳ ಬಳಕೆಯೇ ಇದಕ್ಕೆ ಕಾರಣ. 

3. ಅಲ್ಲಲ್ಲಿ ಹಲವಾರು ದ್ವಿರುಕ್ತಿ ಪದಗಳು ಕಂಡುಬರುತ್ತವೆ. ಉದಾಹರಣೆಗೆ , 
ಆರನೆಲ್ಸ್ ಅಥವಾ ಅಂಗಾಣು ( ಪುಟ ೨) ; ಸೈಟೋಪ್ಯಾರಿಂಕ್ಸ ಅಥವಾ ಕೋಶ 
ಗಂಟಲು ( ಪುಟ ೬) ; ಸ್ಟಿಗ್ರೇಟ ಅಥವಾ ಅಕ್ಷಿಕಣ ( ಪುಟ ೯ ) ; ನಾಲಿಗೆ ಅಥವಾ 
ಲಿಂಗುನ ( ಪುಟ ೧೧೮) ; ಸ್ಪದ್ಮತೀಕ ಅಥವಾ ಶುಕ್ರದಾನಿ ( ಪುಟ ೧೩೦) ; ತತ್ತಿ 
ಕೋಶ ಅಥವಾ ಊತೀಕ ( ಪುಟ ೧೩೧) ; ಮುಂತಾಗಿ ಹೀಗೆ ಬರೆಯುವ ಬದಲು 
ಕನ್ನಡಸದ ಒಂದನ್ನೇ ಬರೆದು ಅದರ ಇಂಗ್ಲಿಷ ಸಮಾನಾರ್ಥ ಪದವನ್ನು ಇಂಗ್ಲಿಷ 
ಭಾಷೆಯಲ್ಲಿಯೇ ಕಂತಿನಲ್ಲಿ ಕೊಟ್ಟಿದ್ದರೆ ದ್ವಿರುಕ್ತಿಯೂ ತಪ್ಪುತ್ತದಲ್ಲದೆ ಕನ್ನಡ 
ಪದಗಳು ಪರಿಣಾಮಕಾರಿಯಾಗಿ ಮನನವಾಗುತ್ತವೆ. 

3. ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಾಂತ್ರಿಕ ಶಬ್ದಗಳನ್ನು ಇದ್ದಕ್ಕಿದ್ದಂತೆ 
ಬಳಕೆಯಲ್ಲಿ ತಂದುಕೊಳ್ಳಬೇಕಾಗುತ್ತದಷ್ಟೇ . ಹಲವಾರು ವಿಜ್ಞಾನ ಲೇಖಕರು ಅಂಥ 
ಶಬ್ದ ಗಳನ್ನು ತದ್ಭವಿಸಿ ಕನ್ನಡದಲ್ಲಿ ರೂಢಿಸಿಕೊಂಡಿದ್ದುಂಟು. Derm ಎಂಬ ಶಬ್ದ 
ದರ್ಮ ಆದಂತೆ, Matrix ಮಾತೃಕ ( ಪುಟ ೩೪) ಆದಂತೆ ಕ್ರೋಮ್ಯಾಟಿನ್ , 
ಕ್ಯಾರಿಯೊಸೋಮ್, ಪ್ಯಾರಾಮೈಲಮ್ , ಅನ್ಯುಲೈ ಮುಂತಾದ ಪದಗಳನ್ನು ಸ್ವಲ್ಪವೇ 
ನಷ್ಟಗೊಳಿಸಿ ಅನುಕ್ರಮವಾಗಿ ಕೈವಾಟಿನ್ , ಕಾರಿಯೊಸೋಮ್, ಪಾರಾಮೈಲಂ, 


ಪುಸ್ತಕ ಲೋಕ| 


ಅನುಲಿ ಎಂದು ಸರಳರೂಪದಲ್ಲಿ ತಂದುಕೊಂಡರೆ ಶಬ್ದಗಳ ಸಂಕೀರ್ಣತೆ ಕಡಿಮೆಯಾಗ 
ಬಹುದಲ್ಲವೇ ? 

* 4 , ಕೆಲವೊಂದೆಡೆ ಕನ್ನಡ ಇಂಗ್ಲಿಷ್ ಪದಗಳು ಜೋಡಿಯಾಗಿ ಅರ್ಧನಾರೀ 
ನಟೇಶ್ವರನಂತೆ ಕಂಡಿವೆ. ಉದಾಹರಣೆಗೆ, ಪೆರಿಕಾಕ್ಸಿ ಯಲ್‌ ಭಗಂದರ ( ಪುಟ ೧೨೩ ) ; 
ಸಪ್ರ ಇಸಭೆಜಿಯಲ್ ನರಮುಡಿ ( ಪುಟ ೧೨೫ ) ಮುಂತಾಗಿ, ಇವುಗಳನ್ನು 
ಅನುಕ್ರಮವಾಗಿ ಹೃದಯಾಚ್ಛಾದಿತ ( ಹೃದಯಾವರಣ ) ಭಗಂದರ ; ಊರ್ಧ್ವ 
ಶಿರೋ - ನರಮುಡಿ ಎಂದು ಅನುವಾದ ಮಾಡಿಕೊಳ್ಳಬಹುದಲ್ಲ ; ಇಲ್ಲವೆ ಎರಡೂ 
ಪದಗಳನ್ನು ಪಾರಿಭಾಷಿಕ ಶಬ್ದಗಳಲ್ಲಿಯೇ ಇಟ್ಟುಕೊಂಡರೂ ಸರಿ. 

5 . ಕಿಣ್ವ , ಪ್ರದೀಪಕ ಎಂಬ ಕನ್ನಡ ಪದಗಳ ಬಳಕೆಗಿಂತ ಅವುಗಳ ಸಮಾ 
ನಾರ್ಥ ಕೊಡುವ ಎನ್‌ಸೈಮ್, ಹಾರ್ಮೋನ್ ಎಂಬ ಇಂಗ್ಲಿಷ್ ಶಬ್ದಗಳೇ ಹೆಚ್ಚು 
ರೂಢಿಯಲ್ಲಿ ಬಂದಿರುವದರಿಂದ ಅವುಗಳನ್ನು ನೇರವಾಗಿ ಬಳಸಿಕೊಳ್ಳುವದು ಯೋಗ್ಯ 
ವೆಂದು ಕಾಣುತ್ತದೆ. 

6, ಪದಸೂಚಿ ( ಪುಟ ೧೮೮) ಯನ್ನು ಕೇವಲ ಕನ್ನಡ ಪದಗಳಿಂದ ಮಾತ್ರ 
ತೋರಿಸಿದೆ. ಅಂಗ ಸೌಷ್ಠವ ದೈತ್ರಿ " ಎಂಬ ಪದದ ಅರ್ಥ ಬೇಗನೇ ಆಗಲಾರದು. 
ಜೊತೆಗೆ ಇಂಗ್ಲಿಷ್ ಸಮಾನಾರ್ಥವನ್ನು ತೋರಿಸಿದ್ದರೆ ಚೆನ್ನಾಗಿತ್ತು . ಪ್ರತಿ ಪದದ 
ಎದುರು ಪುಟ ಸಂಖ್ಯೆಯನ್ನು ತೋರಿಸಿದ್ದು ಸಹಾಯಕವಾಗಿದೆ. 

7. ಮುದ್ರಣ ತುಂಬಾ ಚೆನ್ನಾಗಿದೆ, ಅಲ್ಲಲ್ಲಿ ಕೆಲವು ಚಿತ್ರಗಳು - ಮಲೇರಿಯ 
ಪರತಂತ್ರ ಜೀವಿಯ ಜೀವನ ಚರಿತ್ರೆ ( ಪುಟ ೧೭) ; ಹೈಡ್ರ ಪ್ರಾಣಿಗೆ ಸಂಬಂಧಿಸಿದ 
ಕೆಲವು ಚಿತ್ರಗಳು ( ಪುಟ ೪೭) ; ಎರೆಹುಳುವಿನ ರಕ್ತ ಪರಿಚಲನಾಕ್ರಮ ( ಪುಟ ೯೧) ; 
ಜಿರಲೆಗೆ ಸಂಬಂಧಿಸಿದಂತೆ ಕೆಲವು ಚಿತ್ರಗಳು ( ಪುಟ ೧೧೫ , ೧೧೬ , ೧೧೭) 
ಮುಂತಾದವುಇಷ್ಟು ದೊಡ್ಡದಾಗಿದ್ದರೆ ಹೆಚ್ಚು ಸ್ಪುಟವಾಗುತ್ತಿತ್ತು . ಜೀವಶಾಸ್ತ್ರ 
ವಿಷಯದಲ್ಲಿ ಚಿತ್ರಗಳಿಗೆ ಹೆಚ್ಚಿನ ಪ್ರಾಧಾನ್ಯ , 

* ಒಟ್ಟಿನಲ್ಲಿ ಇದೊಂದು ಯಶಸ್ವಿ ವಿಜ್ಞಾನ ಗ್ರಂಥ, ವಿಜ್ಞಾನ ವಿಷಯಗಳನ್ನು 
ಪ್ರಾದೇಶಿಕ ಭಾಷೆಗಳಲ್ಲಿ ಬರೆಯುವನೋವು, ಅಡೆ ತಡೆಗಳು ಆ ಲೇಖಕನಿಗೇ ಗೊತ್ತು . 
ಸುಲಭ ಶೈಲಿಯ ಒಂದು ಪಠ್ಯ ಪುಸ್ತಕವನ್ನು ವಿದ್ಯಾರ್ಥಿ ವೃಂದಕ್ಕೆ ಕೊಟ್ಟ ಡಾ . 
ದೇವರಾಜ ಸರ್ಕಾರ್‌ರ ಶ್ರಮ ಸಾರ್ಥಕವಾಗಿದೆ. ಪುಸ್ತಕದ ಮುಖಪುಟದಲ್ಲಿ 
* ಮೊದಲ ವರ್ಷದ ಪ್ರಿ - ಯುನಿವರ್ಸಿಟಿ ಪಠ್ಯ ಪುಸ್ತಕ ಎಂದು ಬರೆದುಕೊಂಡಿದ್ದರೂ 
ಅದು ಸದ್ಯ ಜಾರಿಯಲ್ಲಿರುವ ಅಭ್ಯಾಸ ಕ್ರಮಕ್ಕನುಗುಣವಾಗಿಲ್ಲ. ಆದಾಗ್ಯೂ ಇದು 
ಒಂದು ಯೋಗ್ಯ ಆಕರ ಗ್ರಂಥವಾಗಿದೆ. ಇದೇ ರೀತಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ 
ಉಪಯೋಗವಾಗುವಂಥ ಅನೇಕ ಕೃತಿರತ್ನಗಳು ಬೆಳಕನ್ನು ಕಾಣಲಿ ಎಂದು ಹಾರೈಸು 
ತೇನೆ. ಯಾಕಂದರೆ ಸಂಶೋಧಗಳು ಕೂಡ ಕನ್ನಡ ಮಾಧ್ಯಮದಲ್ಲಿಯೇ ಸಾಗ 
ಬೇಕಾದ ದಿನಗಳು ದೂರಿಲ್ಲ . 


೧೨೦ 


ವಿಜ್ಞಾನ ಕರ್ಣಾಟಕ 


ಇಂಥ ಕೃತಿಗಳನ್ನು ತ್ವರಿತಗತಿಯಲ್ಲಿ ಬೆಳಕಿಗೆ ತರುತ್ತಿರುವ ಮಾನಸಗಂಗೋತ್ರಿಯ 
ಕನ್ನಡ ಅಧ್ಯಯನ ಸಂಸ್ಥೆಯನ್ನೂ ಹೃತೂರ್ವಕವಾಗಿ ಅಭಿನಂದಿಸುತ್ತೇನೆ. 

ಕಿರಿಯರು ಇಂಥ ಪುಸ್ತಕಗಳನ್ನು ಓದುವ ಅಭಿಲಾಷೆಯನ್ನು ಬೆಳಸಿಕೊಂಡರೆ 
ಅವರು ವಿಷಯವನ್ನು ಅರಗಿಸಿಕೊಂಡು ಯಾವ ಬೌದ್ದಿಕ ಹಂತಕ್ಕೂ ಹೋಗಬಹುದು, 
ಇಂದಿನ ವಿದ್ಯಾರ್ಥಿಗಳ ವಿಜ್ಞಾನ ತೃಷೆಯನ್ನು ಹಿಂಗಿಸಿ ವಿಜ್ಞಾನ ಸಾಹಿತ್ಯದ ಅಡಿ 
ಪಾಯಕ್ಕೆ ಭದ್ರ ಬುನಾದಿಯನ್ನು ಒದಗಿಸಿದವರಲ್ಲಿ ಡಾ . ದೇವರಾಜ ಸರ್ಕಾರ್‌ರೂ 
ಒಬ್ಬರಾಗಿದ್ದಾರೆಂದರೆ ಅತಿಶಯೋಕ್ತಿ ಎನಿಸಲಿಕ್ಕಿಲ್ಲ ! 

ನಿ . ಎ . ಕುಲಕರ್ಣಿ 


ಜೇಡ ಪ್ರಪಂಚ, ಮೈಸೂರು ವಿಶ್ವವಿದ್ಯಾನಿಲಯ ಪ್ರಚಾರ ಪುಸ್ತಕಮಾಲೆ - 176 ; ಲೇಖ 
ಕರು : ರಮೇಶಚಂದ್ರರಾವ್ ; ಪ್ರಕಾಶಕರು : ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾ 
ನಿಲಯ , ಮಾನಸಗಂಗೋತ್ರಿ, ಮೈಸೂರು- 6 , 1971; ಪುಟಗಳು 102 ; ಬೆಲೆ : 25 ಪೈಸೆ, 


ಪ್ರೊ . ರಮೇಶಚಂದ್ರರಾವ್ ಅವರು ಬರೆದ “ ಜೇಡ ಪ್ರಪಂಚ ” ಪುಸ್ತಕವನ್ನು 
ವಿಮರ್ಶಿಸುವದು ಒಂದು ಸೌಭಾಗ್ಯವೆಂದೇ ಹೇಳಬೇಕು. ಗ್ರಂಥವನ್ನು ಒಳ್ಳೆ ಜನಪ್ರಿಯ 
ವಾಗುವ ರೀತಿಯಲ್ಲಿ ಬರೆದಿದ್ದರೂ ವೈಜ್ಞಾನಿಕ ವಿಚಾರಗಳಿಗೆ ವ್ಯತ್ಯಯ ಬರದೆ 
ಇದ್ದು ದು ಈ ಗ್ರಂಥದ ವೈಶಿಷ್ಟ್ಯ . ಗ್ರಂಥಕರ್ತರು ಬಳಸಿದ ಶೈಲಿಯು ಗ್ರಂಥದ 
ಉದ್ದಕ್ಕೂ ಮನಸ್ಸನ್ನು ಸೆರೆಹಿಡಿದು, ವಿಷಯದಲ್ಲಿ ಆಸಕ್ತಿ ಹುಟ್ಟಿಸಿ ಎಂತಹ ಓದುಗನನ್ನೂ 
ಭಾವಪರವಶನನ್ನಾಗಿ ಮಾಡುವದು , ಪ್ರಾಣಿಶಾಸ್ತ್ರಜ್ಞನಾದ ನನಗೇ ಜೇಡನ ಬಗ್ಗೆ 
ತಾತ್ಸಾರವಿತ್ತು . ಈಗ ಆ ತಾತ್ಸರದ ಬದಲು ಜೇಡನ ಬಗ್ಗೆ ನನಗೆ ಆದರ , ಆಶ್ಚರ್ಯ 
ಹಾಗೂ ಹೊಗಳಿಕೆ ಹುಟ್ಟಿದ್ದು ಈ ಗ್ರಂಥದ ಕೃಪೆಯಿಂದಲೇ ಎಂದು ಹೇಳಬೇಕಾಗಿದೆ. 
ಪ್ರೊ . ರಮೇಶಚಂದ್ರರಾವ್ ಅವರು ಉತೃಷ್ಟ ಬರಹಗಾರರು ಎಂದು ತಮ್ಮ ಈ ಚಿಕ್ಕ 
ಗ್ರಂಥದ ಮೂಲಕ ಸಿದ್ದ ಪಡಿಸಿದ್ದಾರೆ. ಅವರನ್ನು ಹೃತೂರ್ವಕವಾಗಿ ಅಭಿನಂದಿಸಿ 
ಅವರಿಂದ ಇಂತಹ ಒಳ್ಳೆ ಕೃತಿಗಳು ಇನ್ನೂ ಹೆಚ್ಚಾದಸಂಖ್ಯೆಯಲ್ಲಿ ಪ್ರಕಟವಾಗಿ ಕನ್ನಡ 
ಓದುಗರಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿ ಹುಟ್ಟುವಂತೆ ಸಹಾಯಕವಾಗಲಿ ಎಂದು 
ಹಾರೈಸುವೆ. 

ಈ ಗ್ರಂಥದಲ್ಲಿ ಮುಖ್ಯ ದೋಷವೆಂದರೆ ಅಲ್ಲಲ್ಲಿ ಕಂಡು ಬರುವ ಸ್ಪೆಲ್ಲಿಂಗ್ 
ದೋಷಗಳು. ಇವನ್ನು ಹೋಗಲಾಡಿಸಲು ಮುಂದಿನ ಮುದ್ರಣದಲ್ಲಿ ಪ್ರಯತ್ನ 
ನಡೆಯುವದಾಗಿ ಆಶಿಸುವೆ, 

ಒಟ್ಟಿನ ಮೇಲೆ ಇದೊಂದು ಉತೃಷ್ಟ ಚಿಕ್ಕ ಗ್ರಂಥವಾಗಿದ್ದು , ಪ್ರತಿಯೊಬ್ಬರೂ 
ಜನಸಾಮಾನ್ಯರಲ್ಲದೆ, ಪ್ರಾಣಿಶಾಸ್ತ್ರಜ್ಞರೂ ಕೂಡ- ಓದಲೇ ಬೇಕಾದ ಗ್ರಂಥ. 

- ಎಸ್ , ಬಿ, ನುಠದ 


ಸಾದರ ಸ್ವೀಕಾರ 


ರಸಾಯನ ಶಾಸ್ತ್ರ ಪರಿಚಯ : ಮೊದಲ ವರ್ಷದ ಪ್ರಿಯನಿವರ್ಸಿಟಿ ಪಠ್ಯ ಪುಸ್ತಕ ; 
ಲೇಖಕರು : ಎಚ್ , ಜಿ, ಸುಬ್ಬರಾವ್ ; ಪ್ರಕಾಶಕರು : ಕನ್ನಡ ಅಧ್ಯಯನ ಸಂಸ್ಥೆ , ಮೈಸೂರು 
ವಿಶ್ವವಿದ್ಯಾನಿಲಯ , ಮೈಸೂರು- 6 , 1971 ; ಪುಟಗಳು viii + 415 ; ಬೆಲೆ : ಸಾಧಾರಣ 
ಪ್ರತಿ: ರೂ . 10 - 00, ಕ್ಯಾಲಿಕೊ ಪ್ರತಿ ; ರೂ 15 - 00 , 

- ಜೀವಶಾಸ್ತ್ರ ಪರಿಚಯ : ಮೊದಲ ವರ್ಷದ ಪ್ರಿ - ಯೂನಿವರ್ಸಿಟಿ ಪಠ್ಯ ಪುಸ್ತಕ ; ಲೇಖ 
ಕರು : ಡಾ . ಎಚ್ . ಬಿ. ದೇವರಾಜ ಸರ್ಕಾರ್ , ಡಾ . ಎನ್ . ಬಿ . ಕೃಷ್ಣಮೂರ್ತಿ ಮತ್ತು ಕೆ, ಬಿ 
ಸದಾನಂದ ; ಪ್ರಕಾಶಕರು : ಕನ್ನಡ ಅಧ್ಯಯನ ಸಂಸ್ಥೆ , ಮೈಸೂರು ವಿಶ್ವವಿದ್ಯಾನಿಲಯ , 
ಮೈಸೂರು- 6, 1971.; ಪುಟಗಳು : viii + 426 ; ಬೆಲೆ : ಸಾಧಾರಣ ಪ್ರತಿ : ರೂ . 10 - 00 , 
ಕ್ಯಾಲಿಕೊ ಪ್ರತಿ: ರೂ 20 - 00 . 

ಜ್ಞಾನಗಂಗೋತ್ರಿ- ಕಿರಿಯರ ವಿಶ್ವಕೋಶ- 2 , ಭೌತ ಜಗತ್ತು ; ಪ್ರಧಾನ ಸಂಪಾದಕರು : 
ನಿರಂಜನ ; ಪ್ರಕಾಶಕರು : ಕರ್ಣಾಟಕ ಸಹಕಾರೀ ಪ್ರಕಾಶನ ಮಂದಿರ, ಬೆಂಗಳೂರು, 1972 : 
ಪುಟಗಳು : 690 ; ಬೆಲೆ : ರೂ 50 - 00 . 

ಡಾ , ಬೋರಾನಾ ಅವರ ಸಂಶೋಧನೆಗಳು , ಕರ್ಣಾಟಕ ವಿಶ್ವವಿದ್ಯಾನಿಲಯದ ಉಪನ್ಯಾಸ 
ಗ್ರಂಥಮಾಲೆ - 126 ; ಲೇಖಕರು : ಎಚ್ . ಕೆ , ಮಲ್ಲಿಕಾರ್ಜುನಪ್ಪ : ಪ್ರಕಾಶಕರು : ಕರ್ಣಾಟಕ 
ವಿಶ್ವವಿದ್ಯಾನಿಲಯ , ಧಾರವಾಡ, ಆಗಸ್ಟ್ 1971 ; ಪುಟಗಳು : 58 ; ಬೆಲೆ : 25 ಪೈಸೆ. 

ಕುಷ್ಠರೋಗನಿವಾರಣೆ , ಕರ್ಣಾಟಕ ವಿಶ್ವವಿದ್ಯಾನಿಲಯ ಉಪನ್ಯಾಸ ಗ್ರಂಥಮಾಲೆ.. 
130 ; ಲೇಖಕರು : ಡಾ . ಎಸ್ , ಜಿ ನಾಗಲೋಟಮಠ ; ಪ್ರಕಾಶಕರು : ಕರ್ಣಾಟಕ ವಿಶ್ವವಿದ್ಯಾ 
ನಿಲಯ , ಧಾರವಾಡ, ಅಕ್ಟೋಬರ್ 1971 ; ಪುಟಗಳು : viii + 45 ; ಬೆಲೆ : 25 ಪೈಸೆ 


ಜಂತು ರೋಗಗಳು , ಕರ್ಣಾಟಕ ವಿಶ್ವವಿದ್ಯಾನಿಲಯದಉಪನಸಗ್ರಂಥಮಾಲೆ - 134 ; 
ಲೇಖಕರು : ಡಾ , ಪಿ . ಎಸ್ . ಶಂಕರ್ ; ಪ್ರಕಾಶಕರು : ಕರ್ಣಾಟಕ ವಿಶ್ವವಿದ್ಯಾನಿಲಯ , 
ಧಾರವಾಡ, ನವಂಬರ್ 1971 ; ಪುಟಗಳು : vii + 40 ; ಬೆಲೆ : 25 ಪೈಸೆ, 

- ಶ್ರವಣಾತೀತ ಧ್ವನಿ, ಕರ್ಣಾಟಕ ವಿಶ್ವ ವಿದ್ಯಾನಿಲಯ ಉಪನ್ಯಾಸ ಗ್ರಂಥಮಾಲೆ - 131 ; 
ಲೇಖಕರು : ಪ್ರೊ . ಡಿ, ಆರೆ , ಬಳೂರಗಿ ; ಪ್ರಕಾಶಕರು : ಕರ್ನಾಟಕ ವಿಶ್ವವಿದ್ಯಾನಿಲಯ 
ಧಾರವಾಡ ನವಂಬರ್ , 1971 ; ಪುಟಗಳು : vii + 38 ; ಬೆಲೆ : 25 ಪೈಸೆ. 

ಸಿಮೆಂಟ್ ಕಾಂಕ್ರೀಟ್, ಕರ್ಣಾಟಕ ವಿಶ್ವ ವಿದ್ಯಾನಿಲಯ ಉಪನ್ಯಾಸ ಗ್ರಂಥಮಾಲೆ.- 132 ; 
ಲೇಖಕರು : ಪ್ರೊ . ಬಸವರಾಜ ಪುರಾಣಿಕ ; ಪ್ರಕಾಶಕರು : ಕರ್ಣಾಟಕ ವಿಶ್ವವಿದ್ಯಾನಿಲಯ , 
ಧಾರವಾಡ, ನವ೦ಬರ್ 1971 ; ಪುಟಗಳು : vi + 66 ; ಬೆಲೆ : 25 ಪೈಸೆ 


ನಮ್ಮ ಲೇಖನದಾರರು 


೧ ಎಚ್ ಜಿ, ಸುಬ್ಬರಾವ್ ; ಮೈ ಸೂರು ಯುವರಾಜ ಕಾಲೇಜಿನಲ್ಲಿ ರಸಾಯನ 
ಶಾಸ್ತ್ರದ ಅಧ್ಯಾಪಕರು, 

೨ ಬಿ ಎಸ್ , ಎನ್ , ಪ್ರಸಾದ್ : ಮಂಗಳೂರು : ಮಂಗಳ ಗಂಗೋತ್ರಿ ? 
ಸ್ನಾತಕೋತ್ತರ ಕೇಂದ್ರದಲ್ಲಿ ಭೌತಶಾಸ್ತ್ರದ ಅಧ್ಯಾಪಕ. 

೩ ಎಚ್ , ಎಚ್ , ಷಣ್ಮುಖಮ್ಮ ; ಮೈಸೂರಿನ ಜೆ. ಎಸ್ , ಎಸ್ , ಸೈನ್ಸ್ ಮತ್ತು 
ಕಾಮರ್ಸ್ ಕಾಲೇಜಿನಲ್ಲಿ ಪ್ರಾಣಿಶಾಸ್ತ್ರದ ಅಧ್ಯಾಪಕಿ , 

೪ ಎಲ್ . ಎನ್ . ಚಕ್ರವರ್ತಿ ; ಮೃ ಸೂರು ಯುವರಾಜ ಕಾಲೇಜಿನಲ್ಲಿ ಗಣಿತಶಾಸ್ತ್ರದ 
ರೀಡರ್‌ ಹಾಗೂ ಆ ವಿಭಾಗದ ಮುಖ್ಯಸ್ಥ ರು . 

೫ ಜೆ . ಆರ್ , ಲಕಣರಾವ್ ; ಮೈಸೂರು ಯುವರಾಜ ಕಾಲೇಜಿನಲ್ಲಿ ರಸಾಯನ 
ಶಾಸ್ತ್ರದ ರೀಡರ್ , ಸದ್ಯದಲ್ಲಿ ಇಂಗ್ಲಿಷ್ - ಕನ್ನಡ ನಿಘಂಟು ಪರಿಷ್ಕರಣ ಕಾರ್ಯದ ಪ್ರಧಾನ 
ಸಂಪಾದಕರು 

೬ ಡಾ. ಎಸ್ . ವಿ . ರಾಮರಾವ್ : ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ರೋಗ 
ನಿವಾರಣಶಾಸ್ತ್ರದ ಪ್ರಾಧ್ಯಾಪಕರು, 
- ೭ ಕೆ. ಹರಿದಾಸ ಭಟ್ ; ಉಡುಪಿಯ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜಿ 
ನಲ್ಲಿ ಭೌತಶಾಸ್ತ್ರದ ಅಧ್ಯಾಪಕರು, 

- ೮ ಡಾ . ಎ . ನಾರಾಯಣಪ್ಪ ; ಚಿಕ್ಕಮಗಳೂರಿನ ರಾಘವೇಂದ್ರ ಕ್ಲಿನಿಕ್ ನಲ್ಲಿ ಸಲಹಾ 
ವೈದ್ಯರು, ಹೃದಯಶಾಸ್ತ್ರ ಮತ್ತು ಶಿಶುವೈದ್ಯ ತಜ್ಞರು, 

೯ ನಿ. ಎ . ಕುಲಕರ್ಣಿ ; ಧಾರವಾಡದ ಕಿಟ್ಟಲ್ ಕಾಲೇಜಿನಲ್ಲಿ ಪ್ರಾಣಿಶಾಸ್ತ್ರದ ರೀಡರ್ , 

೧೦ ಎಸ್ . ಬಿ . ಮಠದ ; ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರದ 
ರೀಡರ್ , 


Statement about ownership and other particulars 
about newspaper (Vijnana Karnataka ) 


1 Place of publication 
2 Periodicity of its publication 
3 Printers Name 


Mysore 
Quarterly 


H . Narasanna 


(Whether citizen of India ?) 


Yes 


(If foreigner, state the 

country of origin ) 
Address 


Director , Mysore University 

Printing Press 
Mysore -570012 


4 Publisher's Name 


Dr. Prabhu Shankara 


(Whether citizen of India ?). 


Yes 


( If foreigner, state the 

country of origin ) 


Address 


Director , Prasaranga 

Mysore - 570012 


5 Editor 's Name 


(1) J . R . Lakshmana Rao 
( ii ) Dr. H . B . Devaraja Sarkar 


(Whether citizens of India ? ) 


Yes 


( If foreigner , state the 

country of origin ) 


Address 


Maitri, XII Main , 
Saraswathipuram , 
Mysore -570009 
XIV Main , 
Saraswathipuram , 
Mysore - 570009 


University of Mysore 


6 Name and addresses of indi- 

viduals who own the news 
paper and partners or share 
holders holding more than 
one percent of the total 
capital 


1. Prabhu Shankara , hereby declare that the particulars 
given above are true to the best of my knowledge and belief 


Dated 1 - 4 - 1972 


PRABHU SHANKARA 
Signature of publisher 


Reg . No. R . N . 17176 /69 


